﻿© ಕಾನ್ಸ್ಟಾಂಟಿನ್ ಸ್ಕ್ವೋರ್ಟ್ಸೊವ್, 2019
ISBN 978-5-4496-9326-6
ಬೌದ್ಧಿಕ ಪ್ರಕಾಶನ ವ್ಯವಸ್ಥೆ ರೈಡಿರೊದಲ್ಲಿ ರಚಿಸಲಾಗಿದೆ
 
1941 ರ ಬೇಸಿಗೆಯಲ್ಲಿ ನಾಜಿ ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳಾದ ರೊಮೇನಿಯಾ, ಫಿನ್ಲ್ಯಾಂಡ್, ಹಂಗೇರಿ, ಇಟಲಿ, ಸ್ಪೇನ್, ಸ್ಲೋವಾಕಿಯಾ, ಕ್ರೊಯೇಷಿಯಾದಿಂದ ಮೊದಲ ಅತ್ಯಂತ ಭಯಾನಕ ಹೊಡೆತವನ್ನು ತೆಗೆದುಕೊಂಡ ಕೆಂಪು ಸೈನ್ಯದ ಎಲ್ಲಾ ಸೈನಿಕರು ಮತ್ತು ಅಧಿಕಾರಿಗಳಿಗೆ ಸಮರ್ಪಿಸಲಾಗಿದೆ ...
ಎಲ್ಲಾ ತಿಳಿದಿರುವ ಮತ್ತು ಹೆಸರಿಲ್ಲದ ವೀರರಿಗೆ ಶಾಶ್ವತ ಸ್ಮರಣೆ. ಈ ಸಾಧನೆಗಾಗಿ ಅವರಿಗೆ ಕೃತಜ್ಞರಾಗಿರುವ ಪ್ರತಿಯೊಬ್ಬರ ಹೃದಯದಲ್ಲಿ ಅವರು ಇದ್ದಾರೆ ...
 
ಲೇಖಕರಿಂದ
"ಫಾಕ್ಟ್ ಆಫ್ ಹಿಸ್ಟರಿ" ಯೋಜನೆಗಾಗಿ ಯುದ್ಧ-ಪೂರ್ವ ಅವಧಿಯ ದಾಖಲೆಗಳೊಂದಿಗೆ ಕೆಲಸ ಮಾಡುವ ಪ್ರಕ್ರಿಯೆಯಲ್ಲಿ, ಬಹಳಷ್ಟು ಆಸಕ್ತಿದಾಯಕ ಪುರಾವೆಗಳನ್ನು ಕಂಡುಹಿಡಿಯಲಾಯಿತು. ಕ್ರಮೇಣ ನಾನು ಈ ಕೆಲವು ದಾಖಲೆಗಳನ್ನು ಸಂಗ್ರಹಿಸಲು ಮತ್ತು ಘಟನೆಗಳ ಕೋರ್ಸ್ನ ಒಟ್ಟಾರೆ ಚಿತ್ರದಲ್ಲಿ ಅವುಗಳನ್ನು ಇರಿಸಲು ಅಗತ್ಯ ಎಂಬ ಕಲ್ಪನೆಗೆ ಬಂದೆ. ಕೆಲವು ದಾಖಲೆಗಳು ನಿಮಗೆ ತಿಳಿದಿರುತ್ತವೆ, ಇತರವುಗಳು ಅಲ್ಲ. ನಾನು ಮಾಡಲು ಬಯಸಿದ ಮುಖ್ಯ ವಿಷಯವೆಂದರೆ ಯುದ್ಧದ ಪೂರ್ವ ಮತ್ತು ಮೊದಲ ಯುದ್ಧದ ತಿಂಗಳುಗಳನ್ನು ಸಾಕ್ಷ್ಯಚಿತ್ರ ಸಾಕ್ಷ್ಯದ ಮೂಲಕ ತೋರಿಸುವುದು.
ಪಠ್ಯವು ನನ್ನ ವಿವರಣೆಗಳು ಮತ್ತು ಕಾಮೆಂಟ್‌ಗಳನ್ನು ಒಳಗೊಂಡಿದೆ. ಆದರೆ ನನ್ನ ತತ್ವ, ಅದರ ಆಧಾರದ ಮೇಲೆ ನಾನು "ಇತಿಹಾಸದ ಸತ್ಯ" ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಿದ್ದೇನೆ - ದಾಖಲೆಗಳನ್ನು ಅನುಸರಿಸಿ - ಬದಲಾಗದೆ ಉಳಿದಿದೆ. ಆಚರಣೆಗೆ ತಂದ ನಿರ್ಧಾರಗಳು, ಆದೇಶಗಳು ಮತ್ತು ನಿಬಂಧನೆಗಳನ್ನು ಮಾಡಿದ ಜನರು ಇತಿಹಾಸವನ್ನು ಹೇಳಲಿ. ಈವೆಂಟ್‌ಗಳು ಹೇಗೆ ಅಭಿವೃದ್ಧಿಗೊಂಡಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು, ವೈಯಕ್ತಿಕ ಸಂಗತಿಗಳನ್ನು ಸಂದರ್ಭದಿಂದ ಹೊರಗಿಡದಿರುವುದು ಅವಶ್ಯಕ, ಆದರೆ ಎಲ್ಲಾ ಸಂಭವನೀಯ ವಿವರಗಳೊಂದಿಗೆ ಘಟನೆಗಳ ಸಂಪೂರ್ಣ ಅನುಕ್ರಮವನ್ನು ತೋರಿಸುವುದು. ಪರಿಣಾಮವಾಗಿ, ನಿಮ್ಮ ಕಣ್ಣುಗಳ ಮುಂದೆ ನೀವು ಐತಿಹಾಸಿಕ ಪ್ರಕ್ರಿಯೆಯ ಸಂಪೂರ್ಣ ರಚನೆಯನ್ನು ಪಡೆಯುತ್ತೀರಿ, ಅಲ್ಲಿ ಎಲ್ಲಾ ಸೂಕ್ಷ್ಮ ವ್ಯತ್ಯಾಸಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಒಂದು ಸತ್ಯವನ್ನು ತೆಗೆದುಹಾಕಲಾಗುವುದಿಲ್ಲ (ಇದು "ಇತಿಹಾಸದ ಸತ್ಯ" ಯೋಜನೆಯ ತತ್ವಗಳಲ್ಲಿ ಒಂದಾಗಿದೆ).
ನನಗೆ ಸಹಾಯ ಮಾಡಿದ ಅದ್ಭುತ ಜನರಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಾನು ಬಯಸುತ್ತೇನೆ.
ಮೊದಲನೆಯದಾಗಿ, ಒಕ್ಸಾನಾ ನೆವೆಚೆರಿನಾ ಅವರ ಅಂತ್ಯವಿಲ್ಲದ ತಾಳ್ಮೆ, ಆಶಾವಾದ, ಉಪಯುಕ್ತ ಸಲಹೆ ಮತ್ತು ನಿರಂತರ ಪ್ರಾಯೋಗಿಕ ಸಹಾಯಕ್ಕಾಗಿ ನನ್ನ ಆಳವಾದ ಕೃತಜ್ಞತೆಯನ್ನು ತಿಳಿಸಲಾಗಿದೆ.
ಮ್ಯಾಕ್ಸಿಮ್ ಶರಪೋವ್ ಅವರ ತಾಜಾ ದೃಷ್ಟಿಕೋನ, ಉತ್ಸಾಹ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳಿಗಾಗಿ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಾನು ಬಯಸುತ್ತೇನೆ, ಇದು ಬುದ್ದಿಮತ್ತೆಗೆ ಸೂಕ್ತವಾಗಿದೆ.
ಆದರೆ ಐರಿನಾ ಸ್ಕ್ವೊರ್ಟ್ಸೊವಾ ಅವರ ಮೌಲ್ಯಮಾಪನ, ದಣಿವರಿಯದ ಸಹಾಯ ಮತ್ತು ಬೆಂಬಲಕ್ಕಾಗಿ ನಾನು ವಿಶೇಷವಾಗಿ ಕೃತಜ್ಞನಾಗಿದ್ದೇನೆ.
 
ಪರಿಚಯ
60-80 ರ ದಶಕದಲ್ಲಿ ಅನೇಕರು ಸೋವಿಯತ್ ಒಕ್ಕೂಟವನ್ನು ನೋಡಿದರು. ಇದು ನಮಗೆ ತಿಳಿದಿರುವ ಮತ್ತು ನಾವು ಒಗ್ಗಿಕೊಂಡಿರುವ ಸೋವಿಯತ್ ಒಕ್ಕೂಟವಾಗಿದೆ. ಇದು ಯಾವಾಗಲೂ ಹೀಗೆಯೇ ಇದೆ ಎಂಬ ಅನಿಸಿಕೆ ಈಗ ಅನೇಕರಲ್ಲಿದೆ. ಆದರೆ ಇದು ನಿಜವಲ್ಲ. ಯುಎಸ್ಎಸ್ಆರ್ 1945 ರಲ್ಲಿ ಮತ್ತು ನಂತರದ ವರ್ಷಗಳಲ್ಲಿ 1941 ರಲ್ಲಿದ್ದಂತೆಯೇ ಇಲ್ಲ. ಗ್ರೇಟ್ ಪ್ಯಾಟ್ರಿಯಾಟಿಕ್ ಯುದ್ಧದ ಬೆಂಕಿಯಲ್ಲಿ ದೇಶವು ನಕಲಿಯಾಗಿದೆ. ಆ ಯುದ್ಧದ ಸಮಯದಲ್ಲಿ, ಸೋವಿಯತ್ ಒಕ್ಕೂಟವು ನಮಗೆಲ್ಲರಿಗೂ ತಿಳಿದಿರುವ ಸೋವಿಯತ್ ಒಕ್ಕೂಟವಾಯಿತು.
ಆದ್ದರಿಂದ, ಮಹಾ ದೇಶಭಕ್ತಿಯ ಯುದ್ಧವು ಒಂದು ಕಾಲದಲ್ಲಿ ಸೋವಿಯತ್, ಮತ್ತು ಈಗ ರಷ್ಯಾದ ಜನರು ಮತ್ತು ಹಿಂದಿನ ಯುಎಸ್ಎಸ್ಆರ್ ದೇಶಗಳ ಅನೇಕ ನಿವಾಸಿಗಳ ವಿಶ್ವ ದೃಷ್ಟಿಕೋನದ ಪೋಷಕ ಫಲಕಗಳಲ್ಲಿ ಒಂದಾಗಿದೆ. ಇದು ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವ ಮತ್ತು ಯಾವಾಗಲೂ ನಮ್ಮ ಭಾಗವಾಗಿರುವ ಸಂಗತಿಯಾಗಿದೆ. ಎರಡನೆಯ ಮಹಾಯುದ್ಧ ಮತ್ತು ಮಹಾ ದೇಶಭಕ್ತಿಯ ಯುದ್ಧದ ಇತಿಹಾಸವನ್ನು ಪುನಃ ಬರೆಯಲು ಒಂದು ಕಾರಣವೆಂದರೆ ರಷ್ಯಾದ ಜನರ ಪೋಷಕ ಕೋರ್ ಅನ್ನು ನಾಕ್ಔಟ್ ಮಾಡುವುದು.
ಗ್ರೇಟ್ ಪೇಟ್ರಿಯಾಟಿಕ್ ಯುದ್ಧದ ಅತ್ಯಂತ ದುರಂತ ಪುಟಗಳಲ್ಲಿ ಒಂದಾಗಿದೆ ಮತ್ತು ಬಹುಶಃ ರಷ್ಯಾದ ಇತಿಹಾಸವು ಸಾಮಾನ್ಯವಾಗಿ 1941 ರ ಮಿಲಿಟರಿ ದುರಂತವಾಗಿದೆ. ಅಂತಹ ಪ್ರಮಾಣದ ದುರಂತವನ್ನು ಕಲ್ಪಿಸುವುದು ಕಷ್ಟ. ಯುಎಸ್ಎಸ್ಆರ್ನ ಯುರೋಪಿಯನ್ ಭಾಗದ ವಿಶಾಲವಾದ ಪ್ರದೇಶಗಳನ್ನು ಜರ್ಮನಿಯು ಆಕ್ರಮಿಸಿಕೊಂಡಿದೆ, ಅಲ್ಲಿ ಹಲವಾರು ಹತ್ತಾರು ಮಿಲಿಯನ್ ಜನರು ವಾಸಿಸುತ್ತಿದ್ದರು, ನೂರಾರು ಸಸ್ಯಗಳು ಮತ್ತು ಕಾರ್ಖಾನೆಗಳು ಇದ್ದವು, ಇದು ಆರ್ಥಿಕ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿತು; ನೂರಾರು ಸಾವಿರ ಕೈದಿಗಳು, ಸತ್ತ ಮತ್ತು ಕಾಣೆಯಾಗಿದೆ; ಮಿಲಿಟರಿ ಮತ್ತು ನಾಗರಿಕ ಉಪಕರಣಗಳಲ್ಲಿ ಗಂಭೀರ ನಷ್ಟ. ಆದರೆ ಇವೆಲ್ಲವೂ ಮಿಲಿಟರಿ ದುರಂತದ ಒಣ ರೇಖೆಗಳು, ಅದರ ಹಿಂದೆ ದೇಶದ ಭವಿಷ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ಲಕ್ಷಾಂತರ ಜನರ ಭವಿಷ್ಯವಿದೆ. ವಾಸ್ತವವಾಗಿ, ಯುಎಸ್ಎಸ್ಆರ್ ವಿನಾಶದ ಅಂಚಿನಲ್ಲಿತ್ತು.
ಸಾಮಾನ್ಯವಾಗಿ, 41 ರ ಬೇಸಿಗೆಯ ಮಿಲಿಟರಿ ಘಟನೆಗಳು ತುಂಬಾ ವಿಭಿನ್ನವಾಗಿವೆ. ಒಂದೆಡೆ, ಇದು ಬ್ರೆಸ್ಟ್ ಕೋಟೆ, ಗಡಿ ಕಾವಲುಗಾರರು, ಪೈಲಟ್‌ಗಳು, ಟ್ಯಾಂಕ್ ಸಿಬ್ಬಂದಿ ಮತ್ತು ಪದಾತಿ ದಳದ ವೀರರ ರಕ್ಷಣೆಯಾಗಿದೆ; ಮತ್ತೊಂದೆಡೆ, ಮಿಲಿಟರಿ ವಿಮಾನಗಳ ಮರೆಮಾಚುವಿಕೆ ಮತ್ತು ಪ್ರಸರಣಕ್ಕಾಗಿ ಪೂರೈಸದ ಆದೇಶಗಳು, ವಿಭಾಗದ ಬ್ಯಾರಕ್‌ಗಳಲ್ಲಿ ಚಿತ್ರೀಕರಿಸಲ್ಪಟ್ಟವು, ಇವುಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಲಾಗಿಲ್ಲ; ಮೂರನೇ ಕಡೆ, ನೌಕಾಪಡೆ, NKVD ಗಡಿ ಪಡೆಗಳು ಮತ್ತು ಪ್ರತ್ಯೇಕ ಮಿಲಿಟರಿ ಜಿಲ್ಲೆಗಳನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ತರುವುದು. ಯುದ್ಧದ ಆರಂಭದ ಘಟನೆಗಳು ಹಲವಾರು ಮತ್ತು ವಿರೋಧಾತ್ಮಕ ಹೊಡೆತಗಳನ್ನು ಒಳಗೊಂಡಿರುತ್ತವೆ.
ದುರಂತಕ್ಕೆ ಕಾರಣಗಳೇನು ಎಂಬ ಬಗ್ಗೆ ಇನ್ನೂ ಚರ್ಚೆ ನಡೆಯುತ್ತಿದೆ. ನನ್ನ ಅಭಿಪ್ರಾಯದಲ್ಲಿ, ಒಂದೇ ಕಾರಣವಿಲ್ಲ, ಒಬ್ಬ ಅಪರಾಧಿ ಇಲ್ಲ.
ಮುಖ್ಯ ಆವೃತ್ತಿಗಳು:
- ರೆಡ್ ಆರ್ಮಿಯ ಸಂಪೂರ್ಣ ಸಿದ್ಧವಿಲ್ಲದಿರುವಿಕೆ (ಘಟಕಗಳನ್ನು ಸಜ್ಜುಗೊಳಿಸಲಾಗಿಲ್ಲ ಮತ್ತು ಹೆಚ್ಚಾಗಿ ಚಳಿಗಾಲದ ಕ್ವಾರ್ಟರ್ಸ್ನಲ್ಲಿತ್ತು). G. ಝುಕೋವ್ ಅವರ ಆತ್ಮಚರಿತ್ರೆಗಳ ಪ್ರಕಾರ, I. ಸ್ಟಾಲಿನ್ ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲು ಅನುಮತಿಸಲಿಲ್ಲ, ಆದ್ದರಿಂದ ಜರ್ಮನ್ನರನ್ನು ಪ್ರಚೋದಿಸುವುದಿಲ್ಲ. ಮತ್ತು ಈ ಕಾರಣಕ್ಕಾಗಿ, ಅವರು ಜರ್ಮನಿಗೆ ಧಾನ್ಯದೊಂದಿಗೆ ರೈಲುಗಳನ್ನು ಕಳುಹಿಸಿದರು. ನಾನು ಮತ್ತೊಂದು ಪುಸ್ತಕದಲ್ಲಿ ಧಾನ್ಯದೊಂದಿಗೆ ರೈಲುಗಳನ್ನು ವಿಶ್ಲೇಷಿಸಿದೆ - "ಮೊಲೊಟೊವ್-ರಿಬ್ಬನ್ಟ್ರಾಪ್ ಒಪ್ಪಂದದ ಜನನ (ಯುಗ. ಘಟನೆಗಳು. ಜನರು.)" (ಧಾನ್ಯದೊಂದಿಗೆ ಇದೇ ರೈಲುಗಳಿಗೆ, ಜರ್ಮನಿಯು ಉಪಕರಣಗಳು ಮತ್ತು ಮಿಲಿಟರಿ ಉಪಕರಣಗಳೊಂದಿಗೆ ರೈಲುಗಳನ್ನು ಕಳುಹಿಸಿತು);
- ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ಪ್ರಚಾರಕರು ಯುಎಸ್ಎಸ್ಆರ್ ಜರ್ಮನಿಯ ಮೇಲೆ ದಾಳಿ ಮಾಡಲು ತಯಾರಿ ನಡೆಸುತ್ತಿದೆ ಎಂದು ಹೇಳುವ ಆವೃತ್ತಿಯನ್ನು ಮುಂದಿಟ್ಟರು, ಆದರೆ ಹಿಟ್ಲರ್, ತಡೆಗಟ್ಟುವ ಯುದ್ಧವನ್ನು ಪ್ರಾರಂಭಿಸಿ, ಸ್ಟಾಲಿನ್ಗಿಂತ ಮುಂದಿದ್ದರು (ಈ ಆವೃತ್ತಿಯು ಜೂನ್ 22 ರಂದು I. ರಿಬ್ಬನ್ಟ್ರಾಪ್ ಹೇಳಿಕೆಯನ್ನು ಸಂಪೂರ್ಣವಾಗಿ ಪುನರಾವರ್ತಿಸುತ್ತದೆ. ಜರ್ಮನ್-ಸೋವಿಯತ್ ಯುದ್ಧದ ಏಕಾಏಕಿ). ಜರ್ಮನ್ ಪಡೆಗಳು, ಮೊದಲು ಆಕ್ರಮಣ ಮಾಡಿ, ಕೆಂಪು ಸೈನ್ಯದ ಮೇಲೆ ಗಂಭೀರವಾದ ಸೋಲನ್ನು ಉಂಟುಮಾಡಲು ಸಾಧ್ಯವಾಯಿತು;
- ಕೆಂಪು ಸೈನ್ಯವು ಮುಂಬರುವ ಯುದ್ಧಕ್ಕೆ ತಯಾರಿ ನಡೆಸುತ್ತಿದೆ. ಜರ್ಮನಿ ಆಕ್ರಮಣ ಮಾಡಿದಾಗ, ಯುಎಸ್ಎಸ್ಆರ್ ಪಡೆಗಳು ಶತ್ರುಗಳನ್ನು ಆಕ್ರಮಿತ ಪ್ರದೇಶದಿಂದ ಹೊಡೆದುರುಳಿಸಲು ಮತ್ತು ಹೋರಾಟವನ್ನು ಜರ್ಮನ್ ಪ್ರದೇಶಕ್ಕೆ ವರ್ಗಾಯಿಸಲು ಪ್ರತಿದಾಳಿಗಳನ್ನು ಬಳಸಬೇಕಾಗಿತ್ತು. ಆದ್ದರಿಂದ, ಕೆಲವು ಘಟಕಗಳು ಗಡಿಯ ಹತ್ತಿರ ಕೇಂದ್ರೀಕೃತವಾಗಿವೆ (ಉದಾಹರಣೆಗೆ, ಬಿಯಾಲಿಸ್ಟಾಕ್ ಮತ್ತು ಎಲ್ವಿವ್ ಉಬ್ಬುಗಳಲ್ಲಿ).
- ಕೆಂಪು ಸೈನ್ಯವು ಶತ್ರುಗಳನ್ನು ದುರ್ಬಲಗೊಳಿಸಲು ಆಳವಾದ ರಕ್ಷಣೆಗಾಗಿ ತಯಾರಿ ನಡೆಸಿತು, ನಂತರ ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಆಕ್ರಮಣವನ್ನು ಮುಂದುವರೆಸಿತು. ಉದಾಹರಣೆಗೆ, ವ್ಯಾಜ್ಮಾ ಪ್ರದೇಶದಲ್ಲಿ ಕೋಟೆಯ ಪ್ರದೇಶಗಳ ನಿರ್ಮಾಣದ ಯೋಜನೆಗಳು ತಿಳಿದಿವೆ.
ಮಹಾ ದೇಶಭಕ್ತಿಯ ಯುದ್ಧದ ಬಗ್ಗೆ ಮತ್ತು ವಿಶೇಷವಾಗಿ ಅದರ ಆರಂಭಿಕ ಅವಧಿಯ ಬಗ್ಗೆ ಅನೇಕ ಲೇಖನಗಳು ಮತ್ತು ಪುಸ್ತಕಗಳನ್ನು ಬರೆಯಲಾಗಿದೆ. ಆದರೆ ಪ್ರಶ್ನೆಗಳು ಇನ್ನೂ ಉಳಿದಿವೆ. ಸೋವಿಯತ್ ಮತ್ತು ಜರ್ಮನ್ ಮಿಲಿಟರಿ ನಾಯಕರ ಹಲವಾರು ಆತ್ಮಚರಿತ್ರೆಗಳು ಯಾವಾಗಲೂ ವಸ್ತುನಿಷ್ಠ ಮೂಲಗಳಲ್ಲ. ಆತ್ಮಚರಿತ್ರೆಗಳು ಸಾಮಾನ್ಯವಾಗಿ ಕೆಲವು ವೈಫಲ್ಯಗಳು, ತಪ್ಪುಗಳು, ಪ್ರಮಾದಗಳನ್ನು ಮುಚ್ಚಿಹಾಕುತ್ತವೆ, ಆದರೆ ಯಶಸ್ಸುಗಳು, ಇದಕ್ಕೆ ವಿರುದ್ಧವಾಗಿ, ಉದಾತ್ತವಾಗಿರುತ್ತವೆ (ಇದು ಎಲ್ಲಾ ಆತ್ಮಚರಿತ್ರೆಕಾರರಿಗೆ ಅನ್ವಯಿಸುತ್ತದೆ).
ಯುದ್ಧದ ಆರಂಭಿಕ ಅವಧಿಯನ್ನು ವಿವರಿಸಲು ಮಾರ್ಷಲ್ I. ಕೊನೆವ್ ಅವರನ್ನು ಕೇಳಿದಾಗ, ಅವರು ಉತ್ತರಿಸಿದರು: "ನಾನು ಸುಳ್ಳು ಹೇಳಲು ಬಯಸುವುದಿಲ್ಲ, ಆದರೆ ಅವರು ಇನ್ನೂ ನನಗೆ ಸತ್ಯವನ್ನು ಬರೆಯಲು ಅನುಮತಿಸುವುದಿಲ್ಲ." ಸತ್ಯವನ್ನು ಬರೆಯಲು ಅನುಮತಿಸದಿದ್ದರೆ ಇತರ ಮಿಲಿಟರಿ ನಾಯಕರು ಈ ಸಂದರ್ಭದಲ್ಲಿ ಏನು ಬರೆದಿದ್ದಾರೆ?
ಯುದ್ಧದ ಬಗ್ಗೆ ಸಂಶೋಧನೆ ಯಾವುದನ್ನು ಆಧರಿಸಿರಬೇಕು? ಮೂರನೇ ವ್ಯಕ್ತಿಗಳಿಂದ ವದಂತಿಗಳು ಮತ್ತು ಪದಗಳನ್ನು ಗಂಭೀರವಾದ ಐತಿಹಾಸಿಕ ಮೂಲದ ಶ್ರೇಣಿಗೆ ಏರಿಸುವುದು ಯೋಗ್ಯವಾಗಿಲ್ಲ. ಈ ಸಂದರ್ಭದಲ್ಲಿ, ನಾವು ವಸ್ತುನಿಷ್ಠತೆಯನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸುತ್ತೇವೆ ಮತ್ತು ಏನಾಗುತ್ತಿದೆ ಎಂಬುದರ ಸಂಪೂರ್ಣ ಚಿತ್ರವನ್ನು ನೋಡುವುದಿಲ್ಲ. ಸೋವಿಯತ್ ಮಿಲಿಟರಿ ನಾಯಕರು ಮತ್ತು ಜರ್ಮನ್, ಇಂಗ್ಲಿಷ್ ಮತ್ತು ಅಮೇರಿಕನ್ ಇಬ್ಬರ ಆತ್ಮಚರಿತ್ರೆಗಳನ್ನು ಎಚ್ಚರಿಕೆಯಿಂದ ಸಂಪರ್ಕಿಸಬೇಕು, ನಿರ್ದೇಶನಗಳು, ಆದೇಶಗಳು, ಇತರ ದಾಖಲೆಗಳು ಮತ್ತು ತೆರೆದ ಘಟನೆಗಳ ಹಾದಿಯೊಂದಿಗೆ ಅವುಗಳನ್ನು ಪರಿಶೀಲಿಸಬೇಕು.
ಯುದ್ಧಪೂರ್ವ ಪರಿಸ್ಥಿತಿಯಲ್ಲಿ ಕೆಲವು ವಿವರಗಳನ್ನು ತೋರಿಸುವುದು ಈ ಪುಸ್ತಕದ ಉದ್ದೇಶವಾಗಿದೆ:
- ಜರ್ಮನಿಯೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ಯುಎಸ್ಎಸ್ಆರ್ ಯಾವ ಯೋಜನೆಗಳನ್ನು ಹೊಂದಿತ್ತು;
- ಪಶ್ಚಿಮ ಮಿಲಿಟರಿ ಜಿಲ್ಲೆಗಳಲ್ಲಿ ಏನಾಯಿತು (ಘಟನೆಗಳು, ನಿರ್ದೇಶನಗಳು, ಆದೇಶಗಳು);
- ಪಶ್ಚಿಮ ಮಿಲಿಟರಿ ಜಿಲ್ಲೆಗಳು ಯಾವ ಮಟ್ಟದ ಸಿದ್ಧತೆಯೊಂದಿಗೆ ಯುದ್ಧವನ್ನು ಎದುರಿಸಿದವು?
ಏನಾಯಿತು ಎಂದು ಸ್ಪಷ್ಟವಾಗಿ ಉತ್ತರಿಸಲು ನಾನು ಕಾರ್ಯವನ್ನು ಹೊಂದಿಸುವುದಿಲ್ಲ. ಆದರೆ ನಿರ್ದಿಷ್ಟ ಪ್ರಶ್ನೆಗಳನ್ನು ಯೋಚಿಸಲು ಮತ್ತು ಕೇಳಲು ನಿಮಗೆ ಅನುಮತಿಸುವ ದಾಖಲೆಗಳು, ಘಟನೆಗಳು ಮತ್ತು ಸತ್ಯಗಳನ್ನು ತೋರಿಸುವುದು ಸಂಪೂರ್ಣವಾಗಿ ಈ ಪುಸ್ತಕದ ಸಾಮರ್ಥ್ಯಗಳಲ್ಲಿದೆ.
ನಾನು ಉಲ್ಲೇಖಿಸಿದ ಎಲ್ಲಾ ದಾಖಲೆಗಳನ್ನು ತೆರೆದ ಮೂಲಗಳಿಂದ ತೆಗೆದುಕೊಳ್ಳಲಾಗಿದೆ. ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಮೊದಲನೆಯದಾಗಿ, ಯುದ್ಧದ ಮೊದಲ ತಿಂಗಳುಗಳಲ್ಲಿ, ನೆಲದ ಮೇಲಿನ ಕೆಲವು ಮಿಲಿಟರಿ ದಾಖಲೆಗಳು (ಆದೇಶಗಳು, ನಿರ್ದೇಶನಗಳು) ಕಳೆದುಹೋಗಿವೆ. ಎರಡನೆಯದಾಗಿ, ಯುದ್ಧದ ನಂತರ ಕೆಲವು ದಾಖಲೆಗಳನ್ನು "ಸ್ವಚ್ಛಗೊಳಿಸಲಾಯಿತು". ಆತ್ಮಚರಿತ್ರೆಯಲ್ಲಿ ಉಲ್ಲೇಖಿಸಲಾದ ಎಲ್ಲಾ ಆದೇಶಗಳು ಮತ್ತು ನಿರ್ದೇಶನಗಳು ಕಂಡುಬಂದಿಲ್ಲ ಎಂದು ತಿಳಿದಿದೆ.
ಹೆಚ್ಚುವರಿಯಾಗಿ, ಎಲ್ಲಾ ಆರ್ಕೈವಲ್ ಡಾಕ್ಯುಮೆಂಟ್‌ಗಳನ್ನು ಇಲ್ಲಿಯವರೆಗೆ ವರ್ಗೀಕರಿಸಲಾಗಿಲ್ಲ ಮತ್ತು ಪ್ರಕ್ರಿಯೆಗೊಳಿಸಲಾಗಿಲ್ಲ. ಏನಾಯಿತು ಎಂಬುದರ ವಿವರವಾದ ಚಿತ್ರವನ್ನು ರಚಿಸುವಲ್ಲಿ ಇದೆಲ್ಲವೂ ಕೆಲವು ತೊಂದರೆಗಳನ್ನು ಸೃಷ್ಟಿಸುತ್ತದೆ.
 
ಅಧ್ಯಾಯ 1. 1940-1941ರಲ್ಲಿ USSR ಏನನ್ನು ಸಿದ್ಧಪಡಿಸುತ್ತಿದೆ?
 
1. ಯುಎಸ್ಎಸ್ಆರ್ನ ಮುಖ್ಯ ಮಿಲಿಟರಿ ಯೋಜನೆ
ಶಾಂತಿಕಾಲದಲ್ಲಿ, ಪ್ರತಿ ದೇಶದ ಜನರಲ್ ಸ್ಟಾಫ್ ಸಂಭಾವ್ಯ ಬೆದರಿಕೆಗಳ ದಿಕ್ಕಿನಲ್ಲಿ (ದಾಳಿ ಮತ್ತು ರಕ್ಷಣಾ ಎರಡೂ) ಸಂಭವನೀಯ ಮಿಲಿಟರಿ ಕಾರ್ಯಾಚರಣೆಗಳನ್ನು ಯೋಜಿಸುವಲ್ಲಿ ತೊಡಗಿಸಿಕೊಂಡಿದೆ. ಇದನ್ನು ಇಂದು ಸಂಪೂರ್ಣವಾಗಿ ಹೇಳಬಹುದು. ಜನರಲ್ ಸ್ಟಾಫ್ ಯಾವುದೇ ಯುದ್ಧ ಯೋಜನೆಗಳನ್ನು ಹೊಂದಿದೆ ಎಂದು ಆಶ್ಚರ್ಯಪಡಬೇಕಾಗಿಲ್ಲ. ಅವನ ಕೆಲಸ ಹೀಗಿದೆ: ಯೋಜನೆಗಳನ್ನು ರೂಪಿಸುವುದು.
ಯುದ್ಧದ ಮೊದಲು, ಕೆಂಪು ಸೈನ್ಯವು (ಕಾರ್ಮಿಕರ ಮತ್ತು ರೈತರ ಕೆಂಪು ಸೈನ್ಯ) ಮಿಲಿಟರಿ ಕಾರ್ಯತಂತ್ರದ ದಾಖಲಾತಿಗಳ ಒಂದು ನಿರ್ದಿಷ್ಟ ರಚನೆಯನ್ನು ಹೊಂದಿತ್ತು. ಇದು ನಿರ್ದೇಶನಗಳು ಮತ್ತು ಯೋಜನೆಗಳ ಒಂದು ಗುಂಪಾಗಿದ್ದು, ಕಾರ್ಯಗತಗೊಳಿಸಿದರೆ, ನಿಗದಿತ ಕಾರ್ಯಾಚರಣೆಗಳ ಗುರಿಗಳು ಮತ್ತು ಉದ್ದೇಶಗಳಿಗೆ ಅನುಗುಣವಾಗಿ ಸೈನ್ಯ ಮತ್ತು ನೌಕಾಪಡೆಯ ಸಂಪೂರ್ಣ ನಿಯೋಜನೆ ಮತ್ತು ಪ್ರವೇಶವನ್ನು ಖಚಿತಪಡಿಸುತ್ತದೆ. "ಇದು ಒಳಗೊಂಡಿತ್ತು:
- ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಮೂಲಭೂತ ಅಂಶಗಳ ಕುರಿತು ಸರ್ಕಾರದ ನಿರ್ದೇಶನ;
- ನಕ್ಷೆ ಮತ್ತು ಸಾರಾಂಶ ಕೋಷ್ಟಕದ ಅನುಬಂಧದೊಂದಿಗೆ ಸಶಸ್ತ್ರ ಪಡೆಗಳ (ಮುಂಭಾಗಗಳು ಮತ್ತು ನೌಕಾಪಡೆಗಳ ಕಾರ್ಯಗಳು) ಕಾರ್ಯತಂತ್ರದ ನಿಯೋಜನೆಯ ಕಾರ್ಯವಿಧಾನದ ಕುರಿತು ಜನರಲ್ ಸ್ಟಾಫ್ ಮುಖ್ಯಸ್ಥರು ಅಭಿವೃದ್ಧಿಪಡಿಸಿದ ಮತ್ತು ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ನಿಂದ ಅನುಮೋದಿಸಲಾಗಿದೆ ಮುಂಭಾಗಗಳು ಮತ್ತು ಸೈನ್ಯಗಳ ನಡುವೆ ಮಿಲಿಟರಿ ರಚನೆಗಳು, ವಾಯುಯಾನ ಮತ್ತು ಕೆಂಪು ಸೈನ್ಯದ ಘಟಕಗಳ ವಿತರಣೆ;
- ಮಿಲಿಟರಿ ಕಾರ್ಯಾಚರಣೆಗಳ ಚಿತ್ರಮಂದಿರಗಳಲ್ಲಿ ಸಶಸ್ತ್ರ ಪಡೆಗಳ ಕೇಂದ್ರೀಕರಣಕ್ಕಾಗಿ ಕಾರ್ಯತಂತ್ರದ ಸಾರಿಗೆ ಯೋಜನೆ; ಕಾರ್ಯತಂತ್ರದ ನಿಯೋಜನೆ ಕವರ್ ಯೋಜನೆಗಳು;
- ಸಕ್ರಿಯ ಸೈನ್ಯದ ಹಿಂಭಾಗ ಮತ್ತು ವಸ್ತು ಬೆಂಬಲವನ್ನು ಸಂಘಟಿಸುವ ಯೋಜನೆ;
- ಸಂವಹನ, ಮಿಲಿಟರಿ ಸಂವಹನ, ವಾಯು ರಕ್ಷಣಾ ಮತ್ತು ಇತರ ಯೋಜನೆಗಳು."
ಕೊನೆಯದಾಗಿ ತಿಳಿದಿರುವ ಕಾರ್ಯತಂತ್ರದ ನಿಯೋಜನೆ ಯೋಜನೆಯನ್ನು ನವೆಂಬರ್ 19, 1938 ರಂದು ಅನುಮೋದಿಸಲಾಯಿತು. 1940 ರ ಮಧ್ಯದ ವೇಳೆಗೆ, ಫ್ರಾನ್ಸ್‌ನ ಸೋಲಿನೊಂದಿಗೆ, ಯುರೋಪಿನ ಪರಿಸ್ಥಿತಿಯು ನಾಟಕೀಯವಾಗಿ ಬದಲಾಗಿದೆ ಮತ್ತು ಹೊಸ ವಾಸ್ತವಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಅಗತ್ಯವಿದೆ.
ಜುಲೈ 22, 1940 ರಂದು, ಎಫ್. ಹಾಲ್ಡರ್ ನೇತೃತ್ವದ ವೆಹ್ರ್ಮಚ್ಟ್ ಗ್ರೌಂಡ್ ಫೋರ್ಸ್ನ ಸುಪ್ರೀಂ ಹೈಕಮಾಂಡ್ನ ಜನರಲ್ ಸ್ಟಾಫ್ ಯುಎಸ್ಎಸ್ಆರ್ ವಿರುದ್ಧದ ಕಾರ್ಯಾಚರಣೆಯ ಯೋಜನೆಯ ಪ್ರಾಥಮಿಕ ಅಭಿವೃದ್ಧಿಯನ್ನು ಪ್ರಾರಂಭಿಸಿದರು. ಎಫ್. ಹಾಲ್ಡರ್ ಅವರ ಟಿಪ್ಪಣಿಗಳಿಂದ:
ಜುಲೈ 22, 1940.
ರಷ್ಯಾದ ಸಮಸ್ಯೆಯನ್ನು ಆಕ್ರಮಣಕಾರಿ ಮೂಲಕ ಪರಿಹರಿಸಲಾಗುವುದು. ಮುಂಬರುವ ಕಾರ್ಯಾಚರಣೆಯ ಯೋಜನೆಯನ್ನು ನೀವು ಪರಿಗಣಿಸಬೇಕು.
ಎ. ನಿಯೋಜನೆಯು ನಾಲ್ಕರಿಂದ ಆರು ವಾರಗಳವರೆಗೆ ಇರುತ್ತದೆ. ಫ್ಯೂರರ್‌ಗೆ ತಿಳಿಸಲಾಯಿತು.
ಬಿ. ರಷ್ಯಾದ ಭೂಸೇನೆಯನ್ನು ಸೋಲಿಸಿ, ಅಥವಾ ಕನಿಷ್ಠ ಅಂತಹ ಪ್ರದೇಶವನ್ನು ಆಕ್ರಮಿಸಿ ಇದರಿಂದ ಬರ್ಲಿನ್ ಮತ್ತು ಸಿಲೆಸಿಯನ್ ಕೈಗಾರಿಕಾ ಪ್ರದೇಶವನ್ನು ರಷ್ಯಾದ ವಾಯುದಾಳಿಗಳಿಂದ ರಕ್ಷಿಸಬಹುದು. ನಮ್ಮ ವಾಯುಯಾನವು ಅದರ ಪ್ರಮುಖ ಕೇಂದ್ರಗಳನ್ನು ನಾಶಪಡಿಸಲು ರಷ್ಯಾಕ್ಕೆ ಆಳವಾಗಿ ಮುನ್ನಡೆಯಲು ಇದು ಅಪೇಕ್ಷಣೀಯವಾಗಿದೆ.
ವಿ. ರಾಜಕೀಯ ಗುರಿಗಳು: ಉಕ್ರೇನಿಯನ್ ರಾಜ್ಯ, ಬಾಲ್ಟಿಕ್ ರಾಜ್ಯಗಳ ಒಕ್ಕೂಟ, ಬೆಲಾರಸ್, ಫಿನ್ಲ್ಯಾಂಡ್. ಬಾಲ್ಟಿಕ್ಸ್ ಒಂದು ಕಂಟಕವಾಗಿದೆ. 2
ಯೋಜಿತ ಕಂಪನಿಯ ರಾಜಕೀಯ ಗುರಿಗಳಲ್ಲಿ, A. ಹಿಟ್ಲರ್ ಈ ಕೆಳಗಿನವುಗಳನ್ನು ವಿವರಿಸಿದ್ದಾನೆ: ಉಕ್ರೇನಿಯನ್ ರಾಜ್ಯವನ್ನು ರಚಿಸುವುದು, ಬಾಲ್ಟಿಕ್ ರಾಜ್ಯಗಳು ಮತ್ತು ಬೆಲಾರಸ್ ಒಕ್ಕೂಟದ ರಚನೆ ಮತ್ತು ಫಿನ್ಲೆಂಡ್ನ ಭೂಪ್ರದೇಶದಲ್ಲಿ ಹೆಚ್ಚಳ. ಬಾಲ್ಟಿಕ್ ರಾಜ್ಯಗಳು, ಹಿಟ್ಲರ್ ಪ್ರಕಾರ, ಯುಎಸ್ಎಸ್ಆರ್ಗೆ "ಬದಿಯಲ್ಲಿ ಮುಳ್ಳು" ಆಗಬೇಕಿತ್ತು.
G. Hoth (1941 ರ ಬೇಸಿಗೆಯಲ್ಲಿ 3 ನೇ ಪೆಂಜರ್ ಗ್ರೂಪ್ನ ಕಮಾಂಡರ್) ಪೂರ್ವದಲ್ಲಿ ಕಾರ್ಯಾಚರಣೆಯ ಸಿದ್ಧತೆಗಳ ಪ್ರಾರಂಭಕ್ಕೆ ಸ್ವಲ್ಪ ಆರಂಭಿಕ ದಿನಾಂಕವನ್ನು ನೀಡುತ್ತದೆ:
ಈಗಾಗಲೇ ಜುಲೈ 6, 1940 ರಂದು, "ಫಾರಿನ್ ಆರ್ಮಿಸ್ ಆಫ್ ದಿ ಈಸ್ಟ್" ವಿಭಾಗದ ಮುಖ್ಯಸ್ಥರು ಅಂತಹ ಕಾರ್ಯಾಚರಣೆಯನ್ನು ಸಿದ್ಧಪಡಿಸುವ ಮೂಲ ಡೇಟಾವನ್ನು ಜನರಲ್ ಸ್ಟಾಫ್ ಮುಖ್ಯಸ್ಥರಿಗೆ ವರದಿ ಮಾಡಿದರು. ಕಾರ್ಯಾಚರಣೆಯ ಅಭಿವೃದ್ಧಿಗೆ ಅತ್ಯಂತ ಅನುಕೂಲಕರ ನಿರ್ದೇಶನವೆಂದರೆ, ಪಾರ್ಶ್ವವು ಬಾಲ್ಟಿಕ್ ಸಮುದ್ರಕ್ಕೆ ಹೊಂದಿಕೊಂಡಿದೆ, ಮಾಸ್ಕೋ ದಿಕ್ಕು, ಇದು ಉಕ್ರೇನ್ ಮತ್ತು ಕಪ್ಪು ಸಮುದ್ರದ ಕರಾವಳಿಯಲ್ಲಿರುವ ಶತ್ರು ಗುಂಪನ್ನು ಹೋರಾಡಲು ಒತ್ತಾಯಿಸುತ್ತದೆ. ತಲೆಕೆಳಗಾದ ಮುಂಭಾಗ.
ಮರುದಿನ, ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥರು ಬಲವಾದ ದಕ್ಷಿಣ ಗುಂಪನ್ನು ರಚಿಸಲು ಪ್ರಸ್ತಾಪಿಸಿದರು. ಆದಾಗ್ಯೂ, ಜನರಲ್ ಸ್ಟಾಫ್ ಮುಖ್ಯಸ್ಥರು ಪ್ರಬಲವಾದ ಉತ್ತರದ ಗುಂಪನ್ನು ರಚಿಸುವುದು ಹೆಚ್ಚು ಸೂಕ್ತವೆಂದು ಪರಿಗಣಿಸುವುದಾಗಿ ಹೇಳಿದ್ದಾರೆ... 3
ಅಂದರೆ, ಈಗಾಗಲೇ ಜುಲೈ 6, 1940 ರಂದು, ಫ್ರಾನ್ಸ್ನಲ್ಲಿನ ಹೋರಾಟದ ಅಂತ್ಯದ ನಂತರ (ಜೂನ್ 22, 1940 ರಂದು ಫ್ರಾನ್ಸ್ ಶರಣಾಗತಿಗೆ ಸಹಿ ಹಾಕಿತು), ಸಾಮಾನ್ಯ ಸಿಬ್ಬಂದಿ ಮುಖ್ಯಸ್ಥರು ಪ್ರಸ್ತಾವಿತ ಪೂರ್ವ ಕಂಪನಿಯ ಮುಖ್ಯ ಪರಿಗಣನೆಗಳಿಗೆ ವರದಿ ಮಾಡಿದರು. ಅಂತಹ ಪರಿಗಣನೆಗಳ ತಯಾರಿಕೆಗೆ ಸೂಚನೆಗಳನ್ನು ಯಾವಾಗ ನೀಡಲಾಯಿತು?
ಫ್ರಾನ್ಸ್ ಅನ್ನು ಸೋಲಿಸುವ ಮೊದಲು ಜರ್ಮನಿ ಯುಎಸ್ಎಸ್ಆರ್ ಮೇಲೆ ದಾಳಿ ಮಾಡಲು ಸಾಧ್ಯವಾಗಲಿಲ್ಲ. ಇದು ಫ್ರಾನ್ಸ್ನ ಸೋಲು ಜರ್ಮನಿಗೆ ಯುರೋಪ್ನೆಲ್ಲವನ್ನೂ ವಶಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು.
ಮೇ-ಜೂನ್ 1940 ರಲ್ಲಿ ಜರ್ಮನಿಯಿಂದ ಫ್ರಾನ್ಸ್ ಸೋಲು
ಯುಎಸ್ಎಸ್ಆರ್ ಮೇಲಿನ "ಬಾರ್ಬರೋಸಾ" ದಾಳಿಯ ಯೋಜನೆಯನ್ನು ಡಿಸೆಂಬರ್ 18, 1940 ರಂದು ಹಿಟ್ಲರ್ ಅನುಮೋದಿಸಿದರು, ಆದರೆ ಅದರ ಕೆಲಸವು ಜುಲೈ 22, 1940 ರಂದು ಪ್ರಾರಂಭವಾಯಿತು. ಈ ಯೋಜನೆಯು ವಶಪಡಿಸಿಕೊಳ್ಳಲು ಒದಗಿಸಿದ ವಾಸ್ತವವಾಗಿ ಯಾರೂ ವಾದಿಸುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಯುಎಸ್ಎಸ್ಆರ್ನ ಯುರೋಪಿಯನ್ ಭಾಗವು ಮೂಲಭೂತವಾಗಿ ಆಕ್ರಮಣಕಾರಿಯಾಗಿತ್ತು. ಒಂದು ಪ್ರಮುಖ ವಿವರ, ಬಾರ್ಬರೋಸಾ ಯೋಜನೆಯು ಜರ್ಮನಿಯು ಯುಎಸ್ಎಸ್ಆರ್ ಅನ್ನು ತಡೆಗಟ್ಟುವ ಮಿಲಿಟರಿ ಕ್ರಮವಾಗಿ ಆಕ್ರಮಣ ಮಾಡುತ್ತಿದೆ ಎಂದು ಸೂಚಿಸುವುದಿಲ್ಲ. ದಾಳಿಯನ್ನು ಸಮರ್ಥಿಸಲು ಜರ್ಮನಿಯು ಇದನ್ನು ಬಹಳ ನಂತರ ಹೇಳಿದೆ. ಇದು ನಿಜವಲ್ಲದಿದ್ದರೆ, 1940 ರ ಬೇಸಿಗೆಯಿಂದ ಅಭಿವೃದ್ಧಿಪಡಿಸಲಾದ ಬಾರ್ಬರೋಸಾ ಯೋಜನೆಯು ಯಾವ ಹಂತದಲ್ಲಿ "ಸೋವಿಯತ್ ಆಕ್ರಮಣ" ದ ವಿರುದ್ಧ ತಡೆಗಟ್ಟುವ ಕ್ರಮವಾಯಿತು?
ಬೇರೆಯವರಂತೆ ಜರ್ಮನ್ ಸಿದ್ಧತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿದ್ದ F. ಹಾಲ್ಡರ್ ಅವರ ಟಿಪ್ಪಣಿಗಳಿಗೆ ಮತ್ತೊಮ್ಮೆ ತಿರುಗೋಣ. ಜುಲೈ 31, 1940 ರಂದು ವೆಹ್ರ್ಮಚ್ಟ್ನ ನಾಯಕತ್ವದೊಂದಿಗಿನ ಮಿಲಿಟರಿ ಸಭೆಯಲ್ಲಿ, A. ಹಿಟ್ಲರ್ ಹೇಳಿದರು:
ಜುಲೈ 31, 1940.
ಫ್ಯೂರರ್:
ಇಂಗ್ಲೆಂಡ್‌ನ ಭರವಸೆ ರಷ್ಯಾ ಮತ್ತು ಅಮೆರಿಕ. ರಷ್ಯಾದ ಸೋಲು ಪೂರ್ವ ಏಷ್ಯಾದಲ್ಲಿ ಜಪಾನ್ ಅನ್ನು ನಂಬಲಾಗದಷ್ಟು ಬಲಪಡಿಸಲು ಕಾರಣವಾಗುವುದರಿಂದ, ರಶಿಯಾ ಕುಸಿದರೆ, ಅಮೆರಿಕವು ಇಂಗ್ಲೆಂಡ್ನಿಂದ ದೂರ ಹೋಗುತ್ತದೆ.
ಇಂಗ್ಲೆಂಡ್ ವಿಶೇಷವಾಗಿ ರಷ್ಯಾವನ್ನು ಎಣಿಸುತ್ತಿದೆ. ಲಂಡನ್‌ನಲ್ಲಿ ಏನೋ ನಡೆದಿದೆ! ಬ್ರಿಟಿಷರು ಸಂಪೂರ್ಣವಾಗಿ ಹೃದಯವನ್ನು ಕಳೆದುಕೊಂಡಿದ್ದರು, ಆದರೆ ಈಗ ಅವರು ಇದ್ದಕ್ಕಿದ್ದಂತೆ ಮತ್ತೆ ಚೇತರಿಸಿಕೊಂಡರು.
ಕೇಳಿದ ಸಂಭಾಷಣೆಗಳು. ಪಶ್ಚಿಮ ಯುರೋಪಿನಲ್ಲಿನ ತ್ವರಿತ ಬೆಳವಣಿಗೆಗಳಿಂದ ರಷ್ಯಾ ಅತೃಪ್ತವಾಗಿದೆ. ಬ್ರಿಟಿಷರು ಒಣಹುಲ್ಲಿನಲ್ಲಿ ಮುಳುಗುವವರಂತೆ ಈ ಹೇಳಿಕೆಗೆ ಅಂಟಿಕೊಳ್ಳಲು ಜರ್ಮನಿಯನ್ನು ನೋಡಲು ಬಯಸುವುದಿಲ್ಲ ಎಂದು ರಷ್ಯಾ ಇಂಗ್ಲೆಂಡ್‌ಗೆ ಹೇಳಿದರೆ ಸಾಕು, ಮತ್ತು ಆರರಿಂದ ಎಂಟು ತಿಂಗಳಲ್ಲಿ ಎಲ್ಲವೂ ಹೊರಬರುತ್ತದೆ ಎಂದು ಭಾವಿಸಲು ಪ್ರಾರಂಭಿಸುತ್ತದೆ. ಸಂಪೂರ್ಣವಾಗಿ ವಿಭಿನ್ನವಾಗಿ.
ರಷ್ಯಾವನ್ನು ಸೋಲಿಸಿದರೆ, ಇಂಗ್ಲೆಂಡ್ ತನ್ನ ಕೊನೆಯ ಭರವಸೆಯನ್ನು ಕಳೆದುಕೊಳ್ಳುತ್ತದೆ. ಆಗ ಜರ್ಮನಿ ಯುರೋಪ್ ಮತ್ತು ಬಾಲ್ಕನ್ಸ್‌ನಲ್ಲಿ ಪ್ರಾಬಲ್ಯ ಸಾಧಿಸುತ್ತದೆ.
ತೀರ್ಮಾನ: ಈ ತಾರ್ಕಿಕತೆಯ ಪ್ರಕಾರ, ರಷ್ಯಾವನ್ನು ದಿವಾಳಿ ಮಾಡಬೇಕು. ಕೊನೆಯ ದಿನಾಂಕ: ವಸಂತ 1941.
ನಾವು ಎಷ್ಟು ಬೇಗ ರಷ್ಯಾವನ್ನು ಸೋಲಿಸುತ್ತೇವೆಯೋ ಅಷ್ಟು ಉತ್ತಮ. ಇಡೀ ರಾಜ್ಯವನ್ನು ಒಂದೇ ಏಟಿನಲ್ಲಿ ಸೋಲಿಸಿದರೆ ಮಾತ್ರ ಕಾರ್ಯಾಚರಣೆಗೆ ಅರ್ಥ ಬರುತ್ತದೆ. ಕೇವಲ ಭೂಪ್ರದೇಶದ ಕೆಲವು ಭಾಗವನ್ನು ವಶಪಡಿಸಿಕೊಳ್ಳುವುದು ಸಾಕಾಗುವುದಿಲ್ಲ.
ಚಳಿಗಾಲದಲ್ಲಿ ಕ್ರಿಯೆಯನ್ನು ನಿಲ್ಲಿಸುವುದು ಅಪಾಯಕಾರಿ. ಆದ್ದರಿಂದ, ಕಾಯುವುದು ಉತ್ತಮ, ಆದರೆ ರಶಿಯಾವನ್ನು ನಾಶಮಾಡಲು ದೃಢ ನಿರ್ಧಾರವನ್ನು ಮಾಡಿ ... ಈ ವರ್ಷವನ್ನು ಪ್ರಾರಂಭಿಸುವುದು ಉತ್ತಮ, ಆದರೆ ಇದು ಸೂಕ್ತವಲ್ಲ, ಏಕೆಂದರೆ ಕಾರ್ಯಾಚರಣೆಯನ್ನು ಒಂದೇ ಹೊಡೆತದಲ್ಲಿ ನಡೆಸಬೇಕು. ರಷ್ಯಾದ ಜೀವ ಶಕ್ತಿಯನ್ನು ನಾಶಪಡಿಸುವುದು ಗುರಿಯಾಗಿದೆ. 4
ರಷ್ಯಾವನ್ನು ಸೋಲಿಸಬೇಕು ಮತ್ತು ದಿವಾಳಿಯಾಗಬೇಕು ("ಇಡೀ ರಾಜ್ಯ"), ಇದು ಗ್ರೇಟ್ ಬ್ರಿಟನ್‌ನೊಂದಿಗಿನ ಸಮಸ್ಯೆಯನ್ನು ಪರಿಹರಿಸುತ್ತದೆ ಮತ್ತು ಜರ್ಮನಿಯು "ಯುರೋಪ್‌ನಲ್ಲಿ ಪ್ರಾಬಲ್ಯ ಸಾಧಿಸಲು" ಅನುವು ಮಾಡಿಕೊಡುತ್ತದೆ. ಆದ್ದರಿಂದ, ಜರ್ಮನಿಯ ಗುರಿಯನ್ನು ಹೇಳಲಾಗಿದೆ: "ರಷ್ಯಾವನ್ನು ತೊಡೆದುಹಾಕಬೇಕು." ಈ ಗುರಿಯನ್ನು ಸಾಧಿಸಲು, ಬಾರ್ಬರೋಸಾ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಮತ್ತೊಮ್ಮೆ, ತಡೆಗಟ್ಟುವ ಯುದ್ಧದ ಬಗ್ಗೆ ಒಂದು ಪದವೂ ಅಲ್ಲ. ಜರ್ಮನಿಯು ಯುರೋಪಿನ ಪರಿಸ್ಥಿತಿಯ ತನ್ನ ಕಾರ್ಯತಂತ್ರದ ದೃಷ್ಟಿಯಿಂದ ಮುಂದುವರಿಯುತ್ತದೆ, ಇದರಲ್ಲಿ ಇತರ ಪ್ರಬಲ ಶಕ್ತಿಗಳಿಗೆ ಸ್ಥಳವಿಲ್ಲ.
ಹಿಟ್ಲರ್ 1940 ರಲ್ಲಿ ರಷ್ಯಾದೊಂದಿಗೆ ವ್ಯವಹರಿಸಲು ಆದ್ಯತೆ ನೀಡುತ್ತಿದ್ದನು. ಆದರೆ ಮುಷ್ಕರವನ್ನು ತಯಾರಿಸಲು ಸಮಯ ತೆಗೆದುಕೊಳ್ಳುತ್ತದೆ. ಅದೇ ಪುರಾವೆಯನ್ನು ಜಿ.ಗೋಥ್ ನೀಡಿದ್ದಾರೆ:
ಜುಲೈ 29 ರಂದು, ಆ ಸಮಯದಲ್ಲಿ ಪೂರ್ವದಲ್ಲಿದ್ದ 18 ನೇ ಸೈನ್ಯದ ಮುಖ್ಯಸ್ಥ (ಇ. ಮಾರ್ಕ್ಸ್) ಅವರನ್ನು ಬರ್ಲಿನ್‌ಗೆ ಕರೆಸಲಾಯಿತು, ಅಲ್ಲಿ ಅವರಿಗೆ ರಷ್ಯಾ ವಿರುದ್ಧದ ಕಾರ್ಯಾಚರಣೆಯ ಯೋಜನೆಯನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ನೀಡಲಾಯಿತು. ಈ ಸಮಯದಲ್ಲಿ, ಶರತ್ಕಾಲದಲ್ಲಿ ರಷ್ಯಾದ ಮೇಲೆ ದಾಳಿಯನ್ನು ಪ್ರಾರಂಭಿಸಲಿರುವ ಹಿಟ್ಲರ್, ಪೂರ್ವ ಗಡಿಯಲ್ಲಿ ಪಡೆಗಳ ಕೇಂದ್ರೀಕರಣ ಮತ್ತು ನಿಯೋಜನೆಯು ನಾಲ್ಕರಿಂದ ಆರು ವಾರಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ತಿಳಿಸಲಾಯಿತು. 5
ಆದ್ದರಿಂದ, ಹಿಟ್ಲರ್ ಆರಂಭದಲ್ಲಿ 1940 ರ ಶರತ್ಕಾಲದಲ್ಲಿ USSR ಮೇಲೆ ದಾಳಿ ಮಾಡಲು ಉದ್ದೇಶಿಸಿದ್ದರು. ಗ್ರೇಟ್ ಬ್ರಿಟನ್ - ಆಪರೇಷನ್ ಸೀ ಲಯನ್ ಆಕ್ರಮಣಕ್ಕೆ ಸಿದ್ಧತೆಗಳು ನಡೆಯುತ್ತಿರುವ ಸಮಯದಲ್ಲಿ ಇದನ್ನು ಯೋಜಿಸಲಾಗಿತ್ತು. ಈ ಕಾರ್ಯಾಚರಣೆ ಎಂದಿಗೂ ನಡೆದಿಲ್ಲ. ಆದರೆ ಹಿಟ್ಲರ್ ನಿಜವಾಗಿಯೂ ದ್ವೀಪಗಳನ್ನು ಆಕ್ರಮಿಸಲು ಮತ್ತು ಗ್ರೇಟ್ ಬ್ರಿಟನ್ನನ್ನು ಸೋಲಿಸಲು ಯೋಜಿಸಿದ್ದನೇ? E. ಮ್ಯಾನ್‌ಸ್ಟೈನ್ ಪ್ರಕಾರ, ನಂ.
ಜರ್ಮನಿ ಮತ್ತು ಯುಎಸ್ಎಸ್ಆರ್ ಎರಡೂ ಪರಸ್ಪರ ಎದುರಾಳಿಗಳಾಗಿ ಕಂಡವು. ಯುಎಸ್ಎಸ್ಆರ್ ಫ್ರಾನ್ಸ್ನ ತ್ವರಿತ ಸೋಲಿನಿಂದ ಅತೃಪ್ತಿ ಹೊಂದಿತ್ತು ಮತ್ತು ಇದು ಅರ್ಥವಾಗುವಂತಹದ್ದಾಗಿದೆ, ಏಕೆಂದರೆ ಜರ್ಮನಿ ಗಮನಾರ್ಹವಾಗಿ ಪ್ರಬಲವಾಯಿತು. ಎಫ್. ಹಾಲ್ಡರ್ ಅವರ ದಿನಚರಿಯಿಂದ:
ಜುಲೈ 22, 1940.
ಸ್ಟಾಲಿನ್ ಯುದ್ಧವನ್ನು ಮುಂದುವರಿಸಲು ಮತ್ತು ಆ ಮೂಲಕ ನಮಗೆ ಸಂಕೋಲೆ ಹಾಕಲು ಇಂಗ್ಲೆಂಡ್‌ನೊಂದಿಗೆ ಚೆಲ್ಲಾಟವಾಡುತ್ತಿದ್ದಾನೆ ... ಜರ್ಮನಿಯು ಹೆಚ್ಚು ಬಲಶಾಲಿಯಾಗದಂತೆ ನೋಡಿಕೊಳ್ಳಲು ಅವನು ಶ್ರಮಿಸುತ್ತಾನೆ. ಆದಾಗ್ಯೂ, ನಮ್ಮ ವಿರುದ್ಧ ರಷ್ಯಾ ಸಕ್ರಿಯ ಕ್ರಮದ ಯಾವುದೇ ಲಕ್ಷಣಗಳಿಲ್ಲ.
ರಷ್ಯಾ - ಇಂಗ್ಲೆಂಡ್: ಇಬ್ಬರೂ ಹೊಂದಾಣಿಕೆಗೆ ಒಲವು ತೋರಿದ್ದಾರೆ. ರಷ್ಯನ್ನರು ಬ್ರಿಟಿಷರ ಮುಂದೆ ತಮ್ಮನ್ನು ತಾವು ರಾಜಿ ಮಾಡಿಕೊಳ್ಳಲು ಹೆದರುತ್ತಾರೆ; ರಷ್ಯನ್ನರು ಯುದ್ಧವನ್ನು ಬಯಸುವುದಿಲ್ಲ. ಕ್ರಿಪ್ಸ್‌ನೊಂದಿಗಿನ ಸ್ಟಾಲಿನ್ ಮಾತುಕತೆಗಳ ಸಮಯದಲ್ಲಿ, ಸ್ಟಾಲಿನ್ ಅಧಿಕೃತವಾಗಿ ಇಂಗ್ಲೆಂಡ್‌ನೊಂದಿಗೆ ಹೊಂದಾಣಿಕೆಯಿಂದ ದೂರವಿದ್ದರು ... ಆದಾಗ್ಯೂ, ರಷ್ಯಾದ ನೈಜ ಮನಸ್ಥಿತಿಯು ಇತರ ಸಂದರ್ಭಗಳಲ್ಲಿ ಪ್ರತಿಬಿಂಬಿತವಾಗಿದೆ (ಯುಗೊಸ್ಲಾವ್ ರಾಯಭಾರಿ ಗವ್ರಿಲೋವಿಚ್ ಅವರೊಂದಿಗೆ ಕಲಿನಿನ್ ಅವರ ಸಂಭಾಷಣೆ). ಇಲ್ಲಿ ರಷ್ಯಾ ಜರ್ಮನಿಯ ವಿರುದ್ಧದ ಹೋರಾಟಕ್ಕೆ ಕರೆ ನೀಡಿತು: "ಒಂದು ಬಣಕ್ಕೆ ಒಗ್ಗೂಡಿ." 7
1. A. ಹಿಟ್ಲರ್ 2. J. ರಿಬ್ಬನ್‌ಟ್ರಾಪ್, ಜರ್ಮನಿಯ ವಿದೇಶಾಂಗ ವ್ಯವಹಾರಗಳ ಮಂತ್ರಿ 3. F. ಹಾಲ್ಡರ್, ವೆಹ್ರ್ಮಚ್ಟ್ ಜನರಲ್ ಸ್ಟಾಫ್ ಮುಖ್ಯಸ್ಥ
ಪ್ರತಿಯೊಂದು ತಂಡವು ತನ್ನದೇ ಆದ ಗುರಿಗಳನ್ನು ಅನುಸರಿಸುತ್ತದೆ. ಜರ್ಮನಿಯು ಖಂಡದ ಕೊನೆಯ ಪ್ರಬಲ ಶಕ್ತಿಗಳನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದೆ. ಯುಎಸ್ಎಸ್ಆರ್ ಮತ್ತು ಗ್ರೇಟ್ ಬ್ರಿಟನ್ ಇದನ್ನು ತಡೆಯಲು ಪ್ರಯತ್ನಿಸುತ್ತಿವೆ (ಜರ್ಮನಿ ಅವರ ಸಾಮಾನ್ಯ ಶತ್ರು). ಮತ್ತು ಇಲ್ಲಿ ಅವರ ಸ್ಥಾನಗಳು ಸೆಪ್ಟೆಂಬರ್ 1, 1939 ರಂದು ಪೋಲೆಂಡ್ ಮೇಲೆ ಜರ್ಮನಿಯ ದಾಳಿಗಿಂತ ಮೊದಲು ಹೆಚ್ಚು ಸಂಪರ್ಕವನ್ನು ಹೊಂದಿವೆ. ಅದೇ ಸಮಯದಲ್ಲಿ, F. ಹಾಲ್ಡರ್ "ನಮ್ಮ ವಿರುದ್ಧ ರಷ್ಯಾದ ಸಕ್ರಿಯ ಕ್ರಮದ ಯಾವುದೇ ಲಕ್ಷಣಗಳಿಲ್ಲ" ಎಂದು ಗಮನಿಸುತ್ತಾರೆ. ಯುಎಸ್ಎಸ್ಆರ್, ಒಂದೆಡೆ, ಗ್ರೇಟ್ ಬ್ರಿಟನ್ ಮತ್ತು ಯುಎಸ್ಎ ಮುಂದೆ ಸ್ವತಃ ರಾಜಿ ಮಾಡಿಕೊಳ್ಳಲು ಬಯಸಲಿಲ್ಲ. ಜರ್ಮನಿಯೊಂದಿಗಿನ ಯುದ್ಧದಲ್ಲಿ ಅವರ ಸಂಭಾವ್ಯ ಮಿತ್ರರಾಷ್ಟ್ರಗಳಿಗೆ. ಆದರೆ ಮತ್ತೊಂದೆಡೆ, ಅವರು ಜರ್ಮನಿಯನ್ನು ಮುಕ್ತ ಪ್ರತಿಕೂಲ ಕ್ರಮಗಳೊಂದಿಗೆ ಪ್ರಚೋದಿಸಲು ಬಯಸುವುದಿಲ್ಲ, ಜರ್ಮನಿಯೊಂದಿಗೆ ವ್ಯಾಪಾರ ಸಂಬಂಧಗಳನ್ನು ನಿರ್ವಹಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು, ಅವರ ತಟಸ್ಥತೆಯನ್ನು ಒತ್ತಿಹೇಳಿದರು.
ಆದ್ದರಿಂದ, ಜರ್ಮನ್ ಮಿಲಿಟರಿ ಯುಎಸ್ಎಸ್ಆರ್ ಅನ್ನು ಸೋಲಿಸುವ ಯೋಜನೆಯನ್ನು ರೂಪಿಸುವಲ್ಲಿ ಕೆಲಸ ಮಾಡುತ್ತಿದೆ. ಮತ್ತು ಈ ಸಮಯದಲ್ಲಿ, ಜರ್ಮನ್ ರಾಜತಾಂತ್ರಿಕರು ಯುಎಸ್ಎಸ್ಆರ್ ಅನ್ನು ತ್ರಿಪಕ್ಷೀಯ ಒಪ್ಪಂದಕ್ಕೆ ಸೇರಲು ಆಹ್ವಾನಿಸುತ್ತಿದ್ದಾರೆ. ನವೆಂಬರ್ 12, 1940 ರಂದು V. ಮೊಲೊಟೊವ್ ಅವರೊಂದಿಗೆ ಬರ್ಲಿನ್‌ನಲ್ಲಿ ಅವರ ಮೊದಲ ಸಂಭಾಷಣೆಯಲ್ಲಿ I. ರಿಬ್ಬನ್‌ಟ್ರಾಪ್ ಹೇಳುತ್ತಾರೆ:
ಮೂರು ರಾಜ್ಯಗಳು, ಅಂದರೆ ಜರ್ಮನಿ, ಇಟಲಿ ಮತ್ತು ಜಪಾನ್, ಯುಎಸ್ಎಸ್ಆರ್ನೊಂದಿಗೆ ಒಪ್ಪಂದಕ್ಕೆ ಬರಬಹುದಾದ ಒಂದು ರೂಪದ ಬಗ್ಗೆ ಒಬ್ಬರು ಯೋಚಿಸಬಹುದು ಮತ್ತು ಯುಎಸ್ಎಸ್ಆರ್ ಮತ್ತಷ್ಟು ವಿಸ್ತರಣೆಯನ್ನು ತಡೆಯುವ ಬಯಕೆಯೊಂದಿಗೆ ತನ್ನ ಒಗ್ಗಟ್ಟನ್ನು ಘೋಷಿಸುತ್ತದೆ ಎಂದು ವ್ಯಕ್ತಪಡಿಸಬಹುದು. ಯುದ್ಧ ಸಹಕಾರ ಮತ್ತು ಆಸಕ್ತಿಗಳಿಗಾಗಿ ಪರಸ್ಪರ ಗೌರವದ ಕುರಿತು ನಾವು ಇದಕ್ಕೆ ಕೆಲವು ಅಂಶಗಳನ್ನು ಸೇರಿಸಬಹುದು. 8
ಮೊದಲನೆಯದಾಗಿ, ಇದು ಮುಂಬರುವ ಆಕ್ರಮಣಕ್ಕೆ ರಾಜಕೀಯ ಕವರ್ ಎಂದು ನೋಡಬಹುದು (ರಷ್ಯಾವನ್ನು ದಿವಾಳಿ ಮಾಡುವ ನಿರ್ಧಾರವನ್ನು ಮಾಡಲಾಗಿದೆ). ಮತ್ತು, ಎರಡನೆಯದಾಗಿ, ಗ್ರೇಟ್ ಬ್ರಿಟನ್ ಮತ್ತು ಯುಎಸ್ಎ ಮುಂದೆ ಜರ್ಮನಿಯೊಂದಿಗೆ ಮಾತುಕತೆಗಳ ಮೂಲಕ ಯುಎಸ್ಎಸ್ಆರ್ ಅನ್ನು ರಾಜಿ ಮಾಡಿಕೊಳ್ಳುವ ಪ್ರಯತ್ನ. ತ್ರಿಪಕ್ಷೀಯ ಒಪ್ಪಂದಕ್ಕೆ ಯುಎಸ್‌ಎಸ್‌ಆರ್‌ನ ಪ್ರವೇಶದ ಕುರಿತು ಬರ್ಲಿನ್‌ನಲ್ಲಿ ವಿ. ಮೊಲೊಟೊವ್ ಮತ್ತು ಎ. ಹಿಟ್ಲರ್ ನಡುವಿನ ಮಾತುಕತೆಗಳು ಪ್ರತ್ಯೇಕ ವಿಷಯವಾಗಿದೆ.
1. I. ಸ್ಟಾಲಿನ್ 2. V. ಮೊಲೊಟೊವ್ ಪೀಪಲ್ಸ್ ಕಮಿಷರ್ ಆಫ್ ಫಾರಿನ್ ಅಫೇರ್ಸ್ 3. S. ಟಿಮೊಶೆಂಕೊ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಈ ಪರಿಸ್ಥಿತಿಗಳಲ್ಲಿ ಯುಎಸ್ಎಸ್ಆರ್ ಏನು ಮಾಡಿದೆ?
ಮೊದಲನೆಯದಾಗಿ, ಇದು ಮುಂಬರುವ ಆಕ್ರಮಣಕ್ಕೆ ರಾಜಕೀಯ ಕವರ್ ಎಂದು ನೋಡಬಹುದು (ರಷ್ಯಾವನ್ನು ದಿವಾಳಿ ಮಾಡುವ ನಿರ್ಧಾರವನ್ನು ಮಾಡಲಾಗಿದೆ). ಮತ್ತು, ಎರಡನೆಯದಾಗಿ, ಗ್ರೇಟ್ ಬ್ರಿಟನ್ ಮತ್ತು ಯುಎಸ್ಎ ಮುಂದೆ ಜರ್ಮನಿಯೊಂದಿಗೆ ಮಾತುಕತೆಗಳ ಮೂಲಕ ಯುಎಸ್ಎಸ್ಆರ್ ಅನ್ನು ರಾಜಿ ಮಾಡಿಕೊಳ್ಳುವ ಪ್ರಯತ್ನ. ತ್ರಿಪಕ್ಷೀಯ ಒಪ್ಪಂದಕ್ಕೆ ಯುಎಸ್‌ಎಸ್‌ಆರ್‌ನ ಪ್ರವೇಶದ ಕುರಿತು ಬರ್ಲಿನ್‌ನಲ್ಲಿ ವಿ. ಮೊಲೊಟೊವ್ ಮತ್ತು ಎ. ಹಿಟ್ಲರ್ ನಡುವಿನ ಮಾತುಕತೆಗಳು ಪ್ರತ್ಯೇಕ ವಿಷಯವಾಗಿದೆ.
ಈ ಪರಿಸ್ಥಿತಿಗಳಲ್ಲಿ ಯುಎಸ್ಎಸ್ಆರ್ ಏನು ಮಾಡಿದೆ?
ಜುಲೈ 1940 ರಲ್ಲಿ, ಹೊಸ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಂಡು, B. ಶಪೋಶ್ನಿಕೋವ್ ನೇತೃತ್ವದಲ್ಲಿ ಕೆಂಪು ಸೈನ್ಯದ ಜನರಲ್ ಸ್ಟಾಫ್ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಕುರಿತು ದಾಖಲೆಯನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು. ಆಗಸ್ಟ್ ವೇಳೆಗೆ ದಾಖಲೆ ಸಿದ್ಧವಾಯಿತು. ಆಗಸ್ಟ್ 16 ರಂದು ಮುಖ್ಯ ಮಿಲಿಟರಿ ಕೌನ್ಸಿಲ್ನ ಸಭೆಯಲ್ಲಿ, ಶತ್ರುಗಳ ಮುಖ್ಯ ದಾಳಿಯ ದಿಕ್ಕನ್ನು ಮತ್ತು ಯುಎಸ್ಎಸ್ಆರ್ನ ಪ್ರತಿಕ್ರಿಯೆಯನ್ನು ಅಂತಿಮಗೊಳಿಸಲು ನಿರ್ಧರಿಸಲಾಯಿತು. ಜನರಲ್ ಸ್ಟಾಫ್‌ನ ಹೊಸ ಮುಖ್ಯಸ್ಥ, ಕೆ. ಮೆರೆಟ್ಸ್ಕೊವ್ (ಆಗಸ್ಟ್ 19, 1940 ರಂದು ನೇಮಕಗೊಂಡರು), ಕಾರ್ಯತಂತ್ರದ ನಿಯೋಜನೆ ಯೋಜನೆಯನ್ನು ಅಂತಿಮಗೊಳಿಸುವಲ್ಲಿ ಕೆಲಸ ಮಾಡುತ್ತಿದ್ದರು. S. ಟಿಮೊಶೆಂಕೊ ಅವರೊಂದಿಗಿನ ಸಂಘರ್ಷದಿಂದಾಗಿ B. ಶಪೋಶ್ನಿಕೋವ್ ಅವರನ್ನು ತೆಗೆದುಹಾಕಲಾದ ಒಂದು ಆವೃತ್ತಿ ಇದೆ (ಅಧಿಕೃತವಾಗಿ ಅವರು ಆರೋಗ್ಯ ಕಾರಣಗಳಿಗಾಗಿ ತೊರೆದರು). ಸಂಘರ್ಷವು ಜರ್ಮನ್ನರ ಸಂಭವನೀಯ ಮುಖ್ಯ ಹೊಡೆತದ ನಿರ್ಣಯದಿಂದಾಗಿ (B. Shaposhnikov ಇದು ಬೆಲಾರಸ್ ಮತ್ತು ಬಾಲ್ಟಿಕ್ ರಾಜ್ಯಗಳು ಎಂದು ನಂಬಿದ್ದರು, S. Timoshenko ಉಕ್ರೇನ್ ಮೇಲೆ ಮುಖ್ಯ ಹೊಡೆತ ಬೀಳುತ್ತದೆ ಎಂದು ನಂಬಿದ್ದರು). ಆಗಸ್ಟ್ 16 ರಂದು ಮಿಲಿಟರಿ ಕೌನ್ಸಿಲ್ ನಂತರ ತಕ್ಷಣವೇ ಬಿ. ಶಪೋಶ್ನಿಕೋವ್ ಅವರ ಸ್ಥಳಾಂತರದಿಂದ ಸಂಘರ್ಷವು ಪರೋಕ್ಷವಾಗಿ ಸೂಚಿಸುತ್ತದೆ, ಅವರು ನೇರವಾಗಿ ತೊಡಗಿಸಿಕೊಂಡಿದ್ದ ತಯಾರಿಕೆಯಲ್ಲಿ ಯೋಜನೆಗಳನ್ನು ಅಂತಿಮಗೊಳಿಸುವುದು ಅಗತ್ಯವಾಗಿತ್ತು. ಹೆಚ್ಚುವರಿಯಾಗಿ, ಯುಎಸ್ಎಸ್ಆರ್ (ಜುಲೈ 29) ಮೇಲೆ ಜರ್ಮನ್ ದಾಳಿಯ ಒಂದು ತಿಂಗಳ ನಂತರ, ಜನರಲ್ ಸ್ಟಾಫ್ನ ಮುಖ್ಯಸ್ಥ ಹುದ್ದೆಯನ್ನು ಹೊಂದಿದ್ದ G. ಝುಕೋವ್ ಅವರನ್ನು ಈ ಹುದ್ದೆಯಿಂದ ತೆಗೆದುಹಾಕಿದಾಗ, B. ಶಪೋಶ್ನಿಕೋವ್ ಅವರನ್ನು ಮತ್ತೆ ಅದಕ್ಕೆ ನೇಮಿಸಲಾಯಿತು.
ಸೆಪ್ಟೆಂಬರ್ ವೇಳೆಗೆ, K. ಮೆರೆಟ್ಸ್ಕೊವ್ ನಿಯೋಜನೆ ಯೋಜನೆಯನ್ನು ಅಂತಿಮಗೊಳಿಸುವುದನ್ನು ಪೂರ್ಣಗೊಳಿಸಿದರು. ಸಾಮಾನ್ಯವಾಗಿ, ಇದು ಆಗಸ್ಟ್ 16 ರ ಯೋಜನೆಗೆ ಅನುರೂಪವಾಗಿದೆ. ಮಾರ್ಪಡಿಸಿದ ಯೋಜನೆ "ಸೆಪ್ಟೆಂಬರ್ 18, 1940 ರ ದಿನಾಂಕದ ಸೋವಿಯತ್ ಯೂನಿಯನ್ ನಂ. 103202/ov ನ ಸಶಸ್ತ್ರ ಪಡೆಗಳ ನಿಯೋಜನೆಯ ಮೂಲಭೂತ ವಿಷಯಗಳ ಮೇಲೆ" 1940-1941 ಕ್ಕೆ (ಡಾಕ್ಯುಮೆಂಟ್ 1, ಇನ್ನು ಮುಂದೆ ಡಾಕ್ಯುಮೆಂಟ್‌ಗಳಿಗೆ ಲಿಂಕ್‌ಗಳು ಇರುತ್ತವೆ - ಸಕ್ರಿಯ ಲಿಂಕ್ ಹೊಂದಿರುವ ವ್ಯಕ್ತಿ - ಪುಸ್ತಕದ ಕೊನೆಯಲ್ಲಿ ಪೋಸ್ಟ್ ಮಾಡಲಾಗಿದೆ) ವಿ. ಮೊಲೊಟೊವ್ (ಪೀಪಲ್ಸ್ ಕಮಿಷರ್ಸ್ ಕೌನ್ಸಿಲ್‌ನ ಅಧ್ಯಕ್ಷರು) ಮತ್ತು I. ಸ್ಟಾಲಿನ್ ಅವರು ಅನುಮೋದಿಸಿದ್ದಾರೆ ಮತ್ತು ಸಹಿ ಮಾಡಿದ್ದಾರೆ. ಅಕ್ಟೋಬರ್ 14, 1940 ರಂದು ಪಕ್ಷದ ಕೇಂದ್ರ ಸಮಿತಿ. ಯಾವುದೇ ಯೋಜನೆಗಳನ್ನು ಅನುಮೋದಿಸಲಾಗಿಲ್ಲ.
__________________________________________
ಸಂಕ್ಷಿಪ್ತ ಮಾಹಿತಿ
ಕೆಂಪು ಸೈನ್ಯದ ಜನರಲ್ ಸ್ಟಾಫ್
1940-1941ರ ಸಾಮಾನ್ಯ ಸಿಬ್ಬಂದಿ. ಸಶಸ್ತ್ರ ಪಡೆಗಳ ನಿಯೋಜನೆಗಾಗಿ ಹಲವಾರು ಯೋಜನೆಗಳನ್ನು ಸಿದ್ಧಪಡಿಸಲಾಗಿದೆ:
- ಆಗಸ್ಟ್ 16, 1940 ರಿಂದ B. ಶಪೋಶ್ನಿಕೋವ್ ನೇತೃತ್ವದಲ್ಲಿ;
– ಸೆಪ್ಟೆಂಬರ್ 18, 1940 ರಿಂದ, ಕೆ. ಮೆರೆಟ್ಸ್ಕೊವ್ ಅವರ ನೇತೃತ್ವದಲ್ಲಿ (ಈ ಡಾಕ್ಯುಮೆಂಟ್ ಅನ್ನು ಹೆಚ್ಚಾಗಿ ಶಪೋಶ್ನಿಕೋವ್-ಮೆರೆಟ್ಸ್ಕೊವ್ ಯೋಜನೆ ಎಂದು ಕರೆಯಲಾಗುತ್ತದೆ). ಇದು I. ಸ್ಟಾಲಿನ್ ಮತ್ತು V. ಮೊಲೊಟೊವ್ ಅವರಿಂದ ಸಹಿ ಮಾಡಲ್ಪಟ್ಟ ಈ ದಾಖಲೆಯಾಗಿದೆ;
– ಅಕ್ಟೋಬರ್ 5, 1940 ರಿಂದ, I. ಸ್ಟಾಲಿನ್ ನೀಡಿದ ಹಲವಾರು ಸಮಸ್ಯೆಗಳು ಮತ್ತು ಸೂಚನೆಗಳ ಕುರಿತು K. ಮೆರೆಟ್ಸ್ಕೊವ್ ಅವರ ಟಿಪ್ಪಣಿ;
– ಮಾರ್ಚ್ 11, 1941 ರಿಂದ, G. ಝುಕೋವ್ ಅವರ ನೇತೃತ್ವದಲ್ಲಿ (ಕೆಲವು ಸಂಶೋಧಕರು ಇದನ್ನು ನಕಲಿ ಎಂದು ಪರಿಗಣಿಸುತ್ತಾರೆ). ಡಾಕ್ಯುಮೆಂಟ್ ಯಾವುದೇ ಸಹಿಗಳನ್ನು ಹೊಂದಿಲ್ಲ;
- ಮೇ 15, 1941 ರಂದು, ಎ. ವಾಸಿಲೆವ್ಸ್ಕಿ, ಜನರಲ್ ಸ್ಟಾಫ್ನ ಕಾರ್ಯಾಚರಣೆಯ ನಿರ್ದೇಶನಾಲಯದ ಉಪ ಮುಖ್ಯಸ್ಥರು (ಲೇಖಕರನ್ನು ಕೈಬರಹದಿಂದ ಗುರುತಿಸಲಾಗಿದೆ) - ಕರಡು ಕಾರ್ಯತಂತ್ರದ ನಿಯೋಜನೆ ಯೋಜನೆಯನ್ನು ಸಂಗ್ರಹಿಸಿದರು. ಸಹಿ ಇಲ್ಲದ ದಾಖಲೆ.
ಕೆಂಪು ಸೈನ್ಯದ ಜನರಲ್ ಸ್ಟಾಫ್ ಮುಖ್ಯಸ್ಥರು:
B. M. ಶಪೋಶ್ನಿಕೋವ್ (ಮೇ 10, 1937 - ಆಗಸ್ಟ್ 19, 1940),
K. A. ಮೆರೆಟ್ಸ್ಕೊವ್ (ಆಗಸ್ಟ್ 19, 1940 - ಜನವರಿ 14, 1941),
G. K. ಝುಕೋವ್ (ಜನವರಿ 14 - ಜುಲೈ 29, 1941),
B. M. ಶಪೋಶ್ನಿಕೋವ್ (ಜುಲೈ 29, 1941 - ಮೇ 1942),
A. M. ವಾಸಿಲೆವ್ಸ್ಕಿ (ಮೇ 1942 - ಫೆಬ್ರವರಿ 1945).
1. B. M. ಶಪೋಶ್ನಿಕೋವ್ 2. K. A. ಮೆರೆಟ್ಸ್ಕೊವ್ 3. G. K. ಝುಕೋವ್ 4. A. M. ವಾಸಿಲೆವ್ಸ್ಕಿ
1941-1945ರ ಮಹಾ ದೇಶಭಕ್ತಿಯ ಯುದ್ಧದ ಸಮಯದಲ್ಲಿ. ಜನರಲ್ ಸ್ಟಾಫ್ ಕಾರ್ಯತಂತ್ರದ ಯೋಜನೆ ಮತ್ತು ಮುಂಭಾಗಗಳಲ್ಲಿ ಸಶಸ್ತ್ರ ಪಡೆಗಳ ನಾಯಕತ್ವಕ್ಕಾಗಿ ಸುಪ್ರೀಂ ಹೈಕಮಾಂಡ್‌ನ ಮುಖ್ಯ ದೇಹವಾಗಿತ್ತು.
__________________________________________
ಸೋವಿಯತ್ ನಾಯಕತ್ವವು ಅನುಮೋದಿಸಿದ ಯೋಜನೆಯು ಹೊಸ ರಾಜಕೀಯ ಪರಿಸ್ಥಿತಿಯಲ್ಲಿ ಸಂಭಾವ್ಯ ವಿರೋಧಿಗಳನ್ನು ಗುರುತಿಸಿದೆ (1):
ಯುರೋಪಿನ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯು ನಮ್ಮ ಪಶ್ಚಿಮ ಗಡಿಗಳಲ್ಲಿ ಸಶಸ್ತ್ರ ಘರ್ಷಣೆಯ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ.
ಈ ಸಶಸ್ತ್ರ ಸಂಘರ್ಷವು ನಮ್ಮ ಪಶ್ಚಿಮ ಗಡಿಗಳಿಗೆ ಮಾತ್ರ ಸೀಮಿತವಾಗಿರಬಹುದು, ಆದರೆ ನಮ್ಮ ದೂರದ ಪೂರ್ವದ ಗಡಿಗಳಲ್ಲಿ ಜಪಾನ್‌ನಿಂದ ದಾಳಿಯ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ.
ನಮ್ಮ ಪಾಶ್ಚಿಮಾತ್ಯ ಗಡಿಗಳಲ್ಲಿ, ಇಟಲಿಗೆ ಹೆಚ್ಚಾಗಿ ಶತ್ರು ಜರ್ಮನಿಯಾಗಿರಬಹುದು, ಯುದ್ಧದಲ್ಲಿ ಅದರ ಭಾಗವಹಿಸುವಿಕೆ ಸಾಧ್ಯ, ಅಥವಾ ಬಾಲ್ಕನ್ಸ್‌ನಲ್ಲಿ ಕಾಣಿಸಿಕೊಳ್ಳುವುದು ನಮಗೆ ಪರೋಕ್ಷ ಬೆದರಿಕೆಯನ್ನು ಉಂಟುಮಾಡುತ್ತದೆ.
ಯುಎಸ್ಎಸ್ಆರ್ ಮತ್ತು ಜರ್ಮನಿಯ ನಡುವಿನ ಸಶಸ್ತ್ರ ಸಂಘರ್ಷವು ನಮ್ಮೊಂದಿಗೆ ಮಿಲಿಟರಿ ಸಂಘರ್ಷದಲ್ಲಿ ಹಂಗೇರಿಯನ್ನು ಒಳಗೊಂಡಿರುತ್ತದೆ, ಜೊತೆಗೆ ಸೇಡು ತೀರಿಸಿಕೊಳ್ಳುವ ಉದ್ದೇಶಕ್ಕಾಗಿ ಫಿನ್ಲ್ಯಾಂಡ್ ಮತ್ತು ರೊಮೇನಿಯಾವನ್ನು ಒಳಗೊಂಡಿರುತ್ತದೆ.
ಇರಾನ್ ಮತ್ತು ಅಫ್ಘಾನಿಸ್ತಾನದ ಭಾಗದಲ್ಲಿ ಸಂಭವನೀಯ ಸಶಸ್ತ್ರ ತಟಸ್ಥತೆಯೊಂದಿಗೆ, ಜರ್ಮನ್ನರಿಂದ ಸ್ಫೂರ್ತಿ ಪಡೆದ ಟರ್ಕಿಯಿಂದ ಯುಎಸ್ಎಸ್ಆರ್ ವಿರುದ್ಧ ಬಹಿರಂಗ ದಾಳಿ ಸಾಧ್ಯ.
1940-1941ರಲ್ಲಿ ಜರ್ಮನಿಯನ್ನು ಅತ್ಯಂತ ಸಂಭಾವ್ಯ ಶತ್ರು ಎಂದು ಗುರುತಿಸಲಾಯಿತು. ಗ್ರೇಟ್ ಬ್ರಿಟನ್ನೊಂದಿಗಿನ ಯುದ್ಧದ ಹೊರತಾಗಿಯೂ, ಜರ್ಮನಿ ಯುಎಸ್ಎಸ್ಆರ್ (1) ನ ಪಶ್ಚಿಮ ಗಡಿಗಳಲ್ಲಿ ಕೇಂದ್ರೀಕರಿಸಬಹುದು:
ಪಶ್ಚಿಮ ಯುರೋಪಿನ ಪ್ರಸ್ತುತ ಮಿಲಿಟರಿ ಪರಿಸ್ಥಿತಿಯು ಜರ್ಮನ್ನರು ತಮ್ಮ ಹೆಚ್ಚಿನ ಪಡೆಗಳನ್ನು ನಮ್ಮ ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ವರ್ಗಾಯಿಸಲು ಅನುವು ಮಾಡಿಕೊಡುತ್ತದೆ. ಗಡಿ.
ಇಂಗ್ಲೆಂಡ್‌ನೊಂದಿಗಿನ ಯುದ್ಧವು ಇನ್ನೂ ಅಪೂರ್ಣಗೊಂಡಿರುವುದರಿಂದ, ಜರ್ಮನಿಯಿಂದ ಆಕ್ರಮಿತ ದೇಶಗಳು ಮತ್ತು ಪ್ರದೇಶಗಳಲ್ಲಿ 50 ವಿಭಾಗಗಳು ಮತ್ತು ದೇಶದ ಆಳದಲ್ಲಿ 20 ವಿಭಾಗಗಳು ಉಳಿದಿವೆ ಎಂದು ಊಹಿಸಬಹುದು.
ಹೀಗಾಗಿ, ಮೇಲಿನ 243 ವಿಭಾಗಗಳಿಂದ, 173 ವಿಭಾಗಗಳವರೆಗೆ - ಅದರಲ್ಲಿ 140 ಪದಾತಿ, 15-17 ಟ್ಯಾಂಕ್, 8 ಯಾಂತ್ರಿಕೃತ, 5 ಬೆಳಕು ಮತ್ತು 3 ವಾಯುಗಾಮಿ ಮತ್ತು 1200 ವಿಮಾನಗಳು - ನಮ್ಮ ಗಡಿಗಳ ವಿರುದ್ಧ ನಿರ್ದೇಶಿಸಲ್ಪಡುತ್ತವೆ.
ಜರ್ಮನಿಯು ಗ್ರೇಟ್ ಬ್ರಿಟನ್‌ನೊಂದಿಗಿನ ಯುದ್ಧವನ್ನು ಕೊನೆಗೊಳಿಸುವವರೆಗೂ I. ಸ್ಟಾಲಿನ್ ಜರ್ಮನ್ ದಾಳಿಯನ್ನು ನಿರೀಕ್ಷಿಸಿರಲಿಲ್ಲ ಎಂಬ ಸಮರ್ಥನೆಗೆ ಇದು ವಿರುದ್ಧವಾಗಿದೆ.
G. ಝುಕೋವ್ ಅವರ ಮಾತುಗಳು:
ಜರ್ಮನ್ ಪಡೆಗಳ ಅನುಮಾನಾಸ್ಪದ ಕ್ರಮಗಳ ಬಗ್ಗೆ ನಾವು ಅವರಿಗೆ ವರದಿ ಮಾಡಿದಾಗ ಸ್ಟಾಲಿನ್ ಅವರ ಮಾತುಗಳು ನನಗೆ ಚೆನ್ನಾಗಿ ನೆನಪಿದೆ: “ಹಿಟ್ಲರ್ ಮತ್ತು ಅವನ ಜನರಲ್‌ಗಳು ಏಕಕಾಲದಲ್ಲಿ ಎರಡು ರಂಗಗಳಲ್ಲಿ ಹೋರಾಡುವಷ್ಟು ಮೂರ್ಖರಲ್ಲ, ಅದರ ಮೇಲೆ ಜರ್ಮನ್ನರು ಮೊದಲ ಮಹಾಯುದ್ಧದಲ್ಲಿ ತಮ್ಮ ಕುತ್ತಿಗೆಯನ್ನು ಮುರಿದರು. ಹಿಟ್ಲರ್ ಎರಡು ರಂಗಗಳಲ್ಲಿ ಹೋರಾಡಲು ಸಾಕಷ್ಟು ಶಕ್ತಿಯನ್ನು ಹೊಂದಿಲ್ಲ, ಆದರೆ ಹಿಟ್ಲರ್ ಸಾಹಸಕ್ಕೆ ಒಪ್ಪುವುದಿಲ್ಲ. 9
ಜರ್ಮನಿಯು ಯುಎಸ್ಎಸ್ಆರ್ ಅನ್ನು ಹಿಂಬದಿಯಲ್ಲಿ ಗ್ರೇಟ್ ಬ್ರಿಟನ್ನೊಂದಿಗೆ ಆಕ್ರಮಣ ಮಾಡಬಹುದೆಂದು ಯೋಜನೆಯು ಊಹಿಸಿತು. ರಾಷ್ಟ್ರದ ಮುಖ್ಯಸ್ಥರ ಉದ್ದೇಶಗಳು ಮತ್ತು ಅಪೇಕ್ಷೆಗಳಂತಹ ಸೂಕ್ಷ್ಮ ವಿಷಯಗಳಲ್ಲಿ, ನಾವು ನಿರ್ದಿಷ್ಟ ದಾಖಲೆಗಳಿಂದ ಮಾರ್ಗದರ್ಶಿಸಲ್ಪಡಬೇಕು ಮತ್ತು "ನೆನಪಿನ ವದಂತಿಗಳಿಂದ" ಅಲ್ಲ ಎಂದು ನಾನು ಪ್ರಸ್ತಾಪಿಸುತ್ತೇನೆ.
ಜೂನ್ 1, 1941 ರ ಹೊತ್ತಿಗೆ ಯುರೋಪ್ ನಕ್ಷೆ. ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳು ನೀಲಿ ಬಣ್ಣದಲ್ಲಿ (ವಿಚಿ ಫ್ರೆಂಚ್ ಪ್ರದೇಶವನ್ನು ಗುರುತಿಸಲಾಗಿಲ್ಲ), ಗ್ರೇಟ್ ಬ್ರಿಟನ್ ಕೆಂಪು ಬಣ್ಣದಲ್ಲಿ, USSR ಹಸಿರು
ಜರ್ಮನ್ ಭಾಗದಲ್ಲಿ ಹಂಗೇರಿ, ರೊಮೇನಿಯಾ ಮತ್ತು ಫಿನ್ಲೆಂಡ್ ಭಾಗವಹಿಸುತ್ತವೆ ಎಂದು ಸೂಚಿಸಲಾಗಿದೆ. ರೊಮೇನಿಯಾ ಮತ್ತು ಫಿನ್ಲ್ಯಾಂಡ್ ಬಗ್ಗೆ ಅನೇಕ ಇತಿಹಾಸಕಾರರು ಹೇಳಿದರೆ ಅವರು ಯುಎಸ್ಎಸ್ಆರ್ ತೆಗೆದುಕೊಂಡ ಪ್ರದೇಶಗಳನ್ನು ಹಿಂದಿರುಗಿಸಲು ಹೊರಟಿದ್ದಾರೆ, ಆದರೆ ಹಂಗೇರಿಯು ಯುದ್ಧದಲ್ಲಿ ಭಾಗವಹಿಸಲು ಕಾರಣವೇನು. ಬಹುಶಃ ಇದು ಈ ದೇಶಗಳ ಮೇಲೆ ಜರ್ಮನಿಯ ಮಿಲಿಟರಿ-ರಾಜಕೀಯ ನಿಯಂತ್ರಣದ ಪರಿಣಾಮವಾಗಿದೆ ಮತ್ತು ಗೆಲ್ಲುವ ಬದಿಯಲ್ಲಿರಲು ಅವರ ಬಯಕೆಯಾಗಿದೆ. ದಾಖಲೆಯಿಂದ (1):
ಜರ್ಮನಿ - 173 ಕಾಲಾಳುಪಡೆ. ವಿಭಾಗ.; 10,000 ಟ್ಯಾಂಕ್‌ಗಳು; 13,000 ವಿಮಾನಗಳು
ಫಿನ್ಲ್ಯಾಂಡ್ - 15 ಕಾಲಾಳುಪಡೆ. ವಿಭಾಗ.; 0 ಟ್ಯಾಂಕ್ಗಳು; 400 ವಿಮಾನಗಳು
ರೊಮೇನಿಯಾ - 30 ಕಾಲಾಳುಪಡೆ. ವಿಭಾಗ.; 250 ಟ್ಯಾಂಕ್ಗಳು; 1100 ವಿಮಾನಗಳು
ಹಂಗೇರಿ - 15 ಕಾಲಾಳುಪಡೆ. ವಿಭಾಗ.; 300 ಟ್ಯಾಂಕ್ಗಳು; 600 ವಿಮಾನಗಳು
ಒಟ್ಟು - 233 ಕಾಲಾಳುಪಡೆ. ವಿಭಾಗ.; 10550 ಟ್ಯಾಂಕ್‌ಗಳು; 15,100 ವಿಮಾನಗಳು.
ಅನುಮೋದಿತ ಯೋಜನೆಯು ಎರಡು ಪ್ರಮುಖ ಜರ್ಮನ್ ದಾಳಿಗಳನ್ನು ಸೂಚಿಸುತ್ತದೆ. ಉತ್ತರ ಆಯ್ಕೆ (1):
ಜರ್ಮನಿಯು ತನ್ನ ಮುಖ್ಯ ಪಡೆಗಳನ್ನು ನದಿಯ ಬಾಯಿಯ ಉತ್ತರಕ್ಕೆ ನಿಯೋಜಿಸುತ್ತದೆ. ಪೂರ್ವ ಪ್ರಶ್ಯದಿಂದ ಲಿಥುವೇನಿಯನ್ SSR ಮೂಲಕ ರಿಗಾ, ಕೊವ್ನೋ ಮತ್ತು ಮುಂದೆ ಡ್ವಿನ್ಸ್ಕ್ - ಪೊಲೊಟ್ಸ್ಕ್, ಅಥವಾ ಕೊವ್ನೋ - ವಿಲ್ನೋ ಮತ್ತು ಮಿನ್ಸ್ಕ್ಗೆ ದಿಕ್ಕುಗಳಲ್ಲಿ ಮುಖ್ಯ ಹೊಡೆತವನ್ನು ತಲುಪಿಸಲು ಮತ್ತು ಅಭಿವೃದ್ಧಿಪಡಿಸಲು ಸ್ಯಾನ್.
ಅದೇ ಸಮಯದಲ್ಲಿ, ಲೊಮ್ಜಾ ಮತ್ತು ಬ್ರೆಸ್ಟ್‌ನಿಂದ ಸಹಾಯಕ ಕೇಂದ್ರೀಕೃತ ದಾಳಿಗಳನ್ನು ನಿರೀಕ್ಷಿಸುವುದು ಅವಶ್ಯಕ, ಮಿನ್ಸ್ಕ್‌ನ ಬಾರಾನೋವಿಚಿ ದಿಕ್ಕಿನಲ್ಲಿ ಅವರ ನಂತರದ ಬೆಳವಣಿಗೆಯೊಂದಿಗೆ.
ಪೂರ್ವ ಪ್ರಶ್ಯದಿಂದ ಜರ್ಮನ್ನರ ಮುಖ್ಯ ದಾಳಿಯೊಂದಿಗೆ, ಅವರು ನಮ್ಮ ಎಲ್ವೊವ್ ಗುಂಪಿನ ಹಿಂಭಾಗವನ್ನು ತಲುಪುವ ಮತ್ತು ಸೆರೆಹಿಡಿಯುವ ಉದ್ದೇಶದಿಂದ ಖೋಲ್ಮ್, ಗ್ರುಬೆಶೋವ್, ತೋಮಾಶೆವ್, ಯಾರೋಸ್ಲಾವ್ ಡಬ್ನೋ, ಬ್ರಾಡಿ ಮುಂಭಾಗದಿಂದ ದಾಳಿ ಮಾಡುವ ಸಾಧ್ಯತೆಯಿದೆ. ಪಶ್ಚಿಮ ಉಕ್ರೇನ್.
ದಕ್ಷಿಣ ಆಯ್ಕೆ (1):
ಉಕ್ರೇನ್ ಅನ್ನು ವಶಪಡಿಸಿಕೊಳ್ಳಲು ಜರ್ಮನ್ನರು ತಮ್ಮ ಮುಖ್ಯ ಪಡೆಗಳನ್ನು ದಕ್ಷಿಣದಲ್ಲಿ, ಸೀಡ್ಲ್ಸ್ ಮತ್ತು ಲುಬ್ಲಿನ್ ಪ್ರದೇಶಗಳಲ್ಲಿ ಕೇಂದ್ರೀಕರಿಸುವ ಸಾಧ್ಯತೆಯಿದೆ, ಕೈವ್ನ ಸಾಮಾನ್ಯ ದಿಕ್ಕಿನಲ್ಲಿ ಮುಖ್ಯ ಹೊಡೆತವನ್ನು ನೀಡುತ್ತದೆ.
ಈ ಮುಷ್ಕರವು ಪೂರ್ವ ಪ್ರಶ್ಯದಿಂದ ಉತ್ತರಕ್ಕೆ ಬೆಂಬಲಿತ ಮುಷ್ಕರದ ಜೊತೆಗೆ ಇರುತ್ತದೆ
ಜರ್ಮನ್ನರು ತಮ್ಮ ಪ್ರಮುಖ ದಾಳಿಯನ್ನು ಮಾಡುವ ದಿಕ್ಕನ್ನು ನಿರ್ಧರಿಸಲಾಯಿತು (1):
ಜರ್ಮನಿಗೆ ಮುಖ್ಯ, ರಾಜಕೀಯವಾಗಿ ಹೆಚ್ಚು ಅನುಕೂಲಕರವಾಗಿದೆ ಮತ್ತು ಆದ್ದರಿಂದ, ಅದರ ಕ್ರಿಯೆಗಳ 1 ನೇ ಆಯ್ಕೆಯು ಹೆಚ್ಚು ಸಂಭವನೀಯವಾಗಿದೆ, ಅಂದರೆ. ನದಿಯ ಬಾಯಿಯ ಉತ್ತರಕ್ಕೆ ಜರ್ಮನ್ ಸೈನ್ಯದ ಮುಖ್ಯ ಪಡೆಗಳ ನಿಯೋಜನೆಯೊಂದಿಗೆ. ಸ್ಯಾನ್.
ಆಗಸ್ಟ್-ಸೆಪ್ಟೆಂಬರ್ 1940 ರಲ್ಲಿ, ಕೆಂಪು ಸೈನ್ಯದ ಜನರಲ್ ಸ್ಟಾಫ್ ಜರ್ಮನ್ ಪಡೆಗಳು ಬೆಲಾರಸ್ ಮತ್ತು ಬಾಲ್ಟಿಕ್ ರಾಜ್ಯಗಳ ಮೂಲಕ ಮುಖ್ಯ ಹೊಡೆತವನ್ನು ನೀಡುತ್ತವೆ ಎಂದು ನಂಬಿದ್ದರು. ಇದಲ್ಲದೆ, ಇದನ್ನು ಸೋವಿಯತ್ ಸರ್ಕಾರವು ಅನುಮೋದಿಸಿತು. ಇದು ಮುಖ್ಯವಾಗಿತ್ತು, ಏಕೆಂದರೆ ಇದರ ಆಧಾರದ ಮೇಲೆ, ಯುಎಸ್ಎಸ್ಆರ್ನ ಮುಖ್ಯ ಪಡೆಗಳನ್ನು ಕೇಂದ್ರೀಕರಿಸಲು ಪ್ರಸ್ತಾಪಿಸಲಾಯಿತು (ಬಿ. ಶಪೋಶ್ನಿಕೋವ್ ಮೊದಲು ಪ್ರಸ್ತಾಪಿಸಿದರು). ಮುಖ್ಯ ದಿಕ್ಕಿನಲ್ಲಿ ಶತ್ರುಗಳ ಪ್ರಗತಿ ಮತ್ತು ನೆರೆಯ ರಂಗಗಳನ್ನು ಆವರಿಸುವ ಅಪಾಯವನ್ನು ತಡೆಗಟ್ಟಲು ಶತ್ರುಗಳ ಮುಖ್ಯ ಪಡೆಗಳ ವಿರುದ್ಧ ಮುಖ್ಯ ಪಡೆಗಳನ್ನು ಇರಿಸಿ.
ಜರ್ಮನಿಯ ಕ್ರಮಗಳಿಗೆ ನಿರ್ದಿಷ್ಟವಾಗಿ ಪ್ರತಿಕ್ರಿಯಿಸಲು ಪ್ರಸ್ತಾಪಿಸಲಾಗಿದೆ ಎಂದು ಗಮನಿಸಬೇಕು. ಅಂದರೆ, ಯುಎಸ್ಎಸ್ಆರ್ ಈ ಯೋಜನೆಗಳಲ್ಲಿ ಹಾಲಿ ಪಕ್ಷವಾಗಿ ಕಾರ್ಯನಿರ್ವಹಿಸಿತು.
ಜರ್ಮನ್ ಆಕ್ರಮಣದ ವಿರುದ್ಧ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ದಕ್ಷಿಣ ಆಯ್ಕೆ (1):
ಮೊದಲ ಆಯ್ಕೆಯು ಬ್ರೆಸ್ಟ್-ಲಿಟೊವ್ಸ್ಕ್ನ ದಕ್ಷಿಣಕ್ಕೆ ನಿಯೋಜನೆಯಾಗಿದೆ. ಈ ನಿಯೋಜನೆಯ ಮೂಲಭೂತ ಅಂಶಗಳು ಹೀಗಿರಬೇಕು:
1. ಪಡೆಗಳ ಕೇಂದ್ರೀಕರಣದ ಅವಧಿಯಲ್ಲಿ ಸಕ್ರಿಯ ರಕ್ಷಣೆಯೊಂದಿಗೆ ನಮ್ಮ ಗಡಿಗಳನ್ನು ಬಲವಾಗಿ ಮುಚ್ಚಿ.
2. ವೆಸ್ಟರ್ನ್ ಫ್ರಂಟ್ನ ಎಡ-ಪಕ್ಕದ ಸೈನ್ಯದ ಸಹಕಾರದೊಂದಿಗೆ, ನೈಋತ್ಯ ಮುಂಭಾಗದ ಪಡೆಗಳು ಶತ್ರುಗಳ ಲುಬ್ಲಿನ್-ಸ್ಯಾಂಡೋಮಿಯೆರ್ಜ್ ಗುಂಪಿನ ಮೇಲೆ ನಿರ್ಣಾಯಕ ಸೋಲನ್ನು ಉಂಟುಮಾಡುತ್ತವೆ ಮತ್ತು ನದಿಯನ್ನು ತಲುಪುತ್ತವೆ. ವಿಸ್ಟುಲಾ. ತರುವಾಯ, ಕಿಲ್ಸೆ, ಕ್ರಾಕೋವ್‌ನ ಸಾಮಾನ್ಯ ದಿಕ್ಕಿನಲ್ಲಿ ಮುಷ್ಕರ ಮಾಡಿ ಮತ್ತು ನದಿಯನ್ನು ತಲುಪಿ. ಟಿಲಿಟ್ಸಾ ಮತ್ತು ನದಿಯ ಮೇಲ್ಭಾಗ. ಓಡರ್.
3. ಕಾರ್ಯಾಚರಣೆಯ ಸಮಯದಲ್ಲಿ, ಉತ್ತರ ಬುಕೊವಿನಾ ಮತ್ತು ಬೆಸ್ಸರಾಬಿಯಾದ ಗಡಿಗಳನ್ನು ದೃಢವಾಗಿ ಮುಚ್ಚಿ.
4. ವಾಯುವ್ಯ ಮತ್ತು ಪಾಶ್ಚಿಮಾತ್ಯ ರಂಗಗಳ ಸಕ್ರಿಯ ಕ್ರಿಯೆಗಳಿಂದ, ಮಿನ್ಸ್ಕ್ ಮತ್ತು ಪ್ಸ್ಕೋವ್ ದಿಕ್ಕುಗಳನ್ನು ದೃಢವಾಗಿ ಒಳಗೊಂಡಿರುವಾಗ, ಬ್ರೆಸ್ಟ್-ಲಿಟೊವ್ಸ್ಕ್ ಮತ್ತು ಪೂರ್ವ ಪ್ರಶ್ಯದ ಉತ್ತರದಲ್ಲಿ ಹೆಚ್ಚಿನ ಜರ್ಮನ್ ಪಡೆಗಳನ್ನು ಪಿನ್ ಮಾಡಿ.
ಉತ್ತರ ಆಯ್ಕೆ (1):
ಎರಡನೆಯ ಆಯ್ಕೆಯು ಬ್ರೆಸ್ಟ್-ಲಿಟೊವ್ಸ್ಕ್ನ ಉತ್ತರಕ್ಕೆ ನಿಯೋಜನೆಯಾಗಿದೆ.
ಈ ನಿಯೋಜನೆಯ ಮೂಲಭೂತ ಅಂಶಗಳು ಹೀಗಿರಬೇಕು:
1. ಪಡೆಗಳ ಕೇಂದ್ರೀಕರಣದ ಅವಧಿಯಲ್ಲಿ ಮಿನ್ಸ್ಕ್ ಮತ್ತು ಪ್ಸ್ಕೋವ್ಗೆ ನಿರ್ದೇಶನಗಳ ಬಲವಾದ ಕವರ್.
2. ಪೂರ್ವ ಪ್ರಶ್ಯಾದಲ್ಲಿ ಕೇಂದ್ರೀಕೃತವಾಗಿರುವ ಜರ್ಮನ್ ಸೈನ್ಯದ ಮುಖ್ಯ ಪಡೆಗಳ ಮೇಲೆ ನಿರ್ಣಾಯಕ ಸೋಲನ್ನು ಉಂಟುಮಾಡುವುದು ಮತ್ತು ಎರಡನೆಯದನ್ನು ವಶಪಡಿಸಿಕೊಳ್ಳುವುದು.
3. ಎಲ್ವಿವ್‌ನಿಂದ ಸಹಾಯಕ ಮುಷ್ಕರದೊಂದಿಗೆ, ಪಶ್ಚಿಮ ಉಕ್ರೇನ್, ಉತ್ತರ ಬುಕೊವಿನಾ ಮತ್ತು ಬೆಸ್ಸರಾಬಿಯಾವನ್ನು ದೃಢವಾಗಿ ಆವರಿಸುವುದಲ್ಲದೆ, ಲುಬ್ಲಿನ್, ಗ್ರುಬೆಶೋವ್, ತೋಮಾಶೆವ್ ಪ್ರದೇಶದಲ್ಲಿ ಶತ್ರು ಗುಂಪನ್ನು ಸೋಲಿಸಿದರು.
ಮೊದಲ ಹಂತ: ಪಡೆಗಳ ಸಜ್ಜುಗೊಳಿಸುವಿಕೆ ಮತ್ತು ಕೇಂದ್ರೀಕರಣದ ಸಮಯದಲ್ಲಿ ಗಡಿಗಳನ್ನು ಆವರಿಸುವುದು. ಕ್ರೋಢೀಕರಣದ ಘೋಷಣೆಯ 20 ದಿನಗಳ ನಂತರ ಪಶ್ಚಿಮ ದಿಕ್ಕಿಗೆ (ಬೆಲಾರಸ್) ಪಡೆಗಳ ಕೇಂದ್ರೀಕರಣವು ನಡೆಯುತ್ತದೆ. ನೈಋತ್ಯ ದಿಕ್ಕಿನಲ್ಲಿ (ಉಕ್ರೇನ್), 30 ದಿನಗಳ ನಂತರ ಸಾಂದ್ರತೆಯು ಸಂಭವಿಸುತ್ತದೆ. ಈ ಹಂತವು 20-30 ದಿನಗಳವರೆಗೆ ಪ್ರತ್ಯೇಕವಾಗಿ ರಕ್ಷಣಾತ್ಮಕ ಕಾರ್ಯಗಳನ್ನು ಒಳಗೊಂಡಿರುತ್ತದೆ. (1):
ಸಮಯದಲ್ಲಿ ... ಪಡೆಗಳ ಕೇಂದ್ರೀಕರಣ ಮತ್ತು ಅವರು ಆಕ್ರಮಣಕ್ಕೆ ಹೋಗುವ ಮೊದಲು, ನಮ್ಮ ಗಡಿಗಳನ್ನು ದೃಢವಾಗಿ ಮುಚ್ಚಲು ಮತ್ತು ಜರ್ಮನ್ನರು ನಮ್ಮ ಪ್ರದೇಶವನ್ನು ಆಕ್ರಮಿಸದಂತೆ ತಡೆಯಲು, ಕೋಟೆಯ ಪ್ರದೇಶಗಳನ್ನು ಅವಲಂಬಿಸಿ, ಸಕ್ರಿಯವಾಗಿ ರಕ್ಷಿಸಲು ಸೇನೆಗಳು ನಿರ್ಬಂಧವನ್ನು ಹೊಂದಿವೆ.
ಎರಡನೇ ಹಂತ: ಪಡೆಗಳನ್ನು ಕೇಂದ್ರೀಕರಿಸಲು, ಶತ್ರುವನ್ನು ಸೋಲಿಸುವ ಗುರಿಯೊಂದಿಗೆ ಆಕ್ರಮಣವನ್ನು ಕೈಗೊಳ್ಳಿ. ಪಶ್ಚಿಮ ಮಿಲಿಟರಿ ಜಿಲ್ಲೆಗೆ, ಆಕ್ರಮಣದ ಪ್ರಾರಂಭಕ್ಕೆ ಈ ಕೆಳಗಿನ ದಿನಾಂಕವನ್ನು ಸ್ಥಾಪಿಸಲಾಗಿದೆ (1):
ರೈಲ್ವೇಗಳು ಟ್ರೂಪ್ ಸಾರಿಗೆ ಯೋಜನೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಒದಗಿಸಿದರೆ, ಸಾಮಾನ್ಯ ಆಕ್ರಮಣಕ್ಕೆ ಪರಿವರ್ತನೆಯ ದಿನವನ್ನು ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 25 ದಿನಗಳಲ್ಲಿ ಹೊಂದಿಸಬೇಕು, ಅಂದರೆ. ಪಡೆಗಳ ಕೇಂದ್ರೀಕರಣದ ಆರಂಭದಿಂದ 20 ದಿನಗಳು.
ಸಜ್ಜುಗೊಳಿಸುವಿಕೆ, ದಿಕ್ಕುಗಳಲ್ಲಿ ಪಡೆಗಳ ಕೇಂದ್ರೀಕರಣ (ಈ ಸಮಯದಲ್ಲಿ ರಕ್ಷಣಾತ್ಮಕ ಕ್ರಮಗಳು ನಡೆಯುತ್ತವೆ) ಮತ್ತು ನಂತರ ಮಾತ್ರ ಆಕ್ರಮಣಕಾರಿ ಶತ್ರುಗಳ ವಿರುದ್ಧ ಪ್ರತಿದಾಳಿ. ಆಕ್ರಮಣವನ್ನು ಸ್ವತಃ ಸಾಕಷ್ಟು ಸ್ಥೂಲವಾಗಿ ವಿವರಿಸಲಾಗಿದೆ: ನದಿಯ ಪ್ರವೇಶದೊಂದಿಗೆ ಪೋಲಿಷ್ ಸಾಮಾನ್ಯ ಸರ್ಕಾರದಲ್ಲಿ ಶತ್ರುಗಳ ಸೋಲು. ಓಡರ್ ದಕ್ಷಿಣದಲ್ಲಿದೆ, ಶತ್ರುಗಳ ಸೋಲು ಮತ್ತು ಪೂರ್ವ ಪ್ರಶ್ಯದ ಆಕ್ರಮಣವು ಉತ್ತರದಲ್ಲಿದೆ. ಆಕ್ರಮಣಕಾರಿ ಯೋಜನೆಗಳನ್ನು ಸ್ಪಷ್ಟ ಅಂತಿಮ ಗುರಿಗಳೊಂದಿಗೆ ಹೆಚ್ಚು ವಿವರವಾಗಿ ವಿವರಿಸಬೇಕು, ಅದರ ಸಾಧನೆಯೊಂದಿಗೆ ಯುದ್ಧವನ್ನು ಗೆದ್ದಿದೆ ಎಂದು ಪರಿಗಣಿಸಲಾಗುತ್ತದೆ. ಮತ್ತು ಇಲ್ಲಿ ಶತ್ರುಗಳನ್ನು ಸೋಲಿಸಲು ಮತ್ತು ದೊಡ್ಡ ಗಡಿ ಪ್ರದೇಶಗಳನ್ನು ಆಕ್ರಮಿಸಲು. ಇದು ಯುರೋಪ್ ಅನ್ನು ವಶಪಡಿಸಿಕೊಳ್ಳುವ ಯೋಜನೆ ಆಗಿದ್ದರೆ, ಅದು ಸ್ಪಷ್ಟವಾಗಿ ಸಾಕಾಗುವುದಿಲ್ಲ! ನೀವು ಏನು ಯೋಚಿಸುತ್ತೀರಿ?
ನಾನು ಉಲ್ಲೇಖಿಸಿದ ಡಾಕ್ಯುಮೆಂಟ್ ಪುಸ್ತಕದ ಕೊನೆಯಲ್ಲಿದೆ. ನಾನು ಅದನ್ನು ಓದಲು ಶಿಫಾರಸು ಮಾಡುತ್ತೇವೆ. ನಾನು ಜರ್ಮನಿಗೆ ಸಂಬಂಧಿಸಿದಂತೆ ಯಾವುದೇ ಆಕ್ರಮಣಕಾರಿ, ಅಂದರೆ ಆಕ್ರಮಣಕಾರಿ ಹೆಜ್ಜೆಗಳನ್ನು ಕಾಣಲಿಲ್ಲ. ಎಲ್ಲಾ ಕ್ರಮಗಳನ್ನು ಜರ್ಮನ್ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ಯೋಜಿಸಲಾಗಿದೆ (ಪಡೆಗಳ ಸಾಂದ್ರತೆ, ಮುಖ್ಯ ದಾಳಿಯ ದಿಕ್ಕು). ಆಕ್ರಮಣಕಾರಿ ಶತ್ರುವನ್ನು ಸೋಲಿಸಲು ಯೋಜನೆಯು ಕರೆ ನೀಡಿತು ಮತ್ತು ನಂತರ ಅವನ ತಕ್ಷಣದ ಹಿಂಭಾಗವನ್ನು ನಾಶಪಡಿಸಿತು. ಸಾಮಾನ್ಯವಾಗಿ ಐತಿಹಾಸಿಕ ಸಾಹಿತ್ಯದಲ್ಲಿ, ಯುದ್ಧ-ಪೂರ್ವ ಸೋವಿಯತ್ ಯೋಜನೆಯನ್ನು ಆಕ್ರಮಣಕಾರಿ ಎಂದು ನಿರೂಪಿಸಲಾಗಿದೆ, ಆದರೆ ಸೋವಿಯತ್ ಒಕ್ಕೂಟದ ಆಕ್ರಮಣಶೀಲತೆಯ ಬಗ್ಗೆ ದೂರಗಾಮಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶತ್ರುಗಳ ಆಕ್ರಮಣದ ಸಂದರ್ಭದಲ್ಲಿ ಕ್ರಮಗಳನ್ನು ಯೋಜಿಸುವ ಯೋಜನೆಯನ್ನು ಆಕ್ರಮಣಕಾರಿ ಎಂದು ಕರೆಯಬಹುದೇ?
ಮೂಲಭೂತವಾಗಿ, ಕೆಂಪು ಸೈನ್ಯವು ಆಕ್ರಮಣಕಾರಿ ಶತ್ರುಗಳ ವಿರುದ್ಧದ ನಂತರದ ಮುಷ್ಕರದೊಂದಿಗೆ ಮತ್ತು ಅದರ ಪ್ರದೇಶಕ್ಕೆ ("ಕಡಿಮೆ ರಕ್ತದೊಂದಿಗೆ ಮತ್ತು ವಿದೇಶಿ ನೆಲದಲ್ಲಿ") ಪರಿವರ್ತನೆಯೊಂದಿಗೆ ಗಡಿಗಳನ್ನು ಮುಚ್ಚಲು ತಯಾರಿ ನಡೆಸುತ್ತಿದೆ.
ಜರ್ಮನ್ ಯೋಜನೆ ಏನು? "ಬಾರ್ಬರೋಸಾ" ಮತ್ತೊಂದು ದೇಶದ ಭೂಪ್ರದೇಶದ ಆಕ್ರಮಣ, ಅದರ ಸೈನ್ಯಗಳ ಸೋಲು ಮತ್ತು ಪ್ರಮುಖ ಪ್ರದೇಶಗಳನ್ನು (ಯುಎಸ್ಎಸ್ಆರ್ನ ಸಂಪೂರ್ಣ ಯುರೋಪಿಯನ್ ಭಾಗ) ವಶಪಡಿಸಿಕೊಳ್ಳಲು ಒದಗಿಸಿದೆ. ಡಿಸೆಂಬರ್ 18, 1940 ರ ಜರ್ಮನ್ ನಿರ್ದೇಶನ ಸಂಖ್ಯೆ 21 ರಿಂದ:
ಜರ್ಮನಿಯ ಸಶಸ್ತ್ರ ಪಡೆಗಳು ಇಂಗ್ಲೆಂಡ್ ವಿರುದ್ಧದ ಯುದ್ಧವು ಮುಗಿಯುವ ಮೊದಲೇ ಅಲ್ಪಾವಧಿಯ ಕಾರ್ಯಾಚರಣೆಯಲ್ಲಿ ಸೋವಿಯತ್ ರಷ್ಯಾವನ್ನು ಸೋಲಿಸಲು ಸಿದ್ಧರಾಗಿರಬೇಕು (ಯೋಜನೆ ಬಾರ್ಬರೋಸಾ).
ಈ ಉದ್ದೇಶಕ್ಕಾಗಿ ನೆಲದ ಪಡೆಗಳು ತಮ್ಮ ವಿಲೇವಾರಿಯಲ್ಲಿರುವ ಎಲ್ಲಾ ಘಟಕಗಳನ್ನು ಬಳಸಬೇಕು, ಆಕ್ರಮಿತ ಪ್ರದೇಶಗಳನ್ನು ಯಾವುದೇ ಆಶ್ಚರ್ಯಗಳಿಂದ ರಕ್ಷಿಸಲು ಅಗತ್ಯವಾದವುಗಳನ್ನು ಹೊರತುಪಡಿಸಿ ...
ಕಾರ್ಯಾಚರಣೆಯ ನಿಗದಿತ ಆರಂಭಕ್ಕೆ ಎಂಟು ವಾರಗಳ ಮೊದಲು, ಅಗತ್ಯವಿದ್ದರೆ, ಸೋವಿಯತ್ ರಷ್ಯಾದ ವಿರುದ್ಧ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಗೆ ನಾನು ಆದೇಶವನ್ನು ನೀಡುತ್ತೇನೆ.
ಹೆಚ್ಚು ಸಮಯ ಬೇಕಾಗುವ ಸಿದ್ಧತೆಗಳು, ಅವು ಇನ್ನೂ ಪ್ರಾರಂಭವಾಗದಿದ್ದರೆ, ಈಗಲೇ ಪ್ರಾರಂಭವಾಗಬೇಕು ಮತ್ತು ಮೇ 15, 1941 ರೊಳಗೆ ಪೂರ್ಣಗೊಳ್ಳಬೇಕು.
ದಾಳಿ ನಡೆಸುವ ಉದ್ದೇಶವನ್ನು ಯಾರೂ ಕಂಡುಹಿಡಿಯದಿರುವುದು ನಿರ್ಣಾಯಕವಾಗಿದೆ.
ಸಾಮಾನ್ಯ ವೋಲ್ಗಾ-ಅರ್ಖಾಂಗೆಲ್ಸ್ಕ್ ರೇಖೆಯ ಉದ್ದಕ್ಕೂ ರಷ್ಯಾದ ಏಷ್ಯಾದ ಭಾಗದ ವಿರುದ್ಧ ತಡೆಗೋಡೆ ರಚಿಸುವುದು ಕಾರ್ಯಾಚರಣೆಯ ಅಂತಿಮ ಗುರಿಯಾಗಿದೆ. 10
ಬಾರ್ಬರೋಸಾದ ಮೂಲ ಯೋಜನೆ (ಮೊದಲ ಎರಡು ಹಾಳೆಗಳು)
ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ.
- ಜರ್ಮನ್ ಪಡೆಗಳು ಸೋವಿಯತ್ ಅನ್ನು ಸೋಲಿಸಲು ಸಿದ್ಧರಾಗಿರಬೇಕು;
- ನಿಯೋಜನೆಯನ್ನು ಪ್ರಾರಂಭಿಸಲು ಸಕಾಲಿಕ ಆದೇಶವನ್ನು ನೀಡಲಾಗುತ್ತದೆ;
- ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಈಗ ಪ್ರಾರಂಭಿಸಬೇಕು;
- ಮುಖ್ಯ ವಿಷಯವೆಂದರೆ ಶತ್ರು "ದಾಳಿ ನಡೆಸುವ ಉದ್ದೇಶವನ್ನು ಊಹಿಸುವುದಿಲ್ಲ."
ಆದ್ದರಿಂದ ಎರಡು ಯೋಜನೆಗಳಲ್ಲಿ ಯಾವುದು ಮೂಲಭೂತವಾಗಿ ಆಕ್ರಮಣಕಾರಿಯಾಗಿದೆ ಮತ್ತು ಪರಿಣಾಮವಾಗಿ ಆಕ್ರಮಣಕಾರಿಯಾಗಿದೆ?
ಮತ್ತು, ನಿಯಮದಂತೆ, ಮಿಲಿಟರಿ ಯೋಜನೆಗಳು ಶತ್ರುಗಳ ಸೋಲನ್ನು ಒಳಗೊಂಡಿರುತ್ತವೆ. ಆದರೆ ಅವರೆಲ್ಲರೂ ಆಕ್ರಮಣಕಾರಿ ಎಂದು ಇದರ ಅರ್ಥವಲ್ಲ. ನೀವು ಯೋಜನೆಗಳ ಸಾರವನ್ನು ನೋಡಬೇಕು.
ಆದ್ದರಿಂದ, ಮಿಲಿಟರಿ ಯೋಜನೆಯನ್ನು ಸೋವಿಯತ್ ಸರ್ಕಾರವು ಅನುಮೋದಿಸಿತು. ಶತ್ರುಗಳ ಮುಖ್ಯ ದಾಳಿಗೆ ಎರಡು ಆಯ್ಕೆಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಜನರಲ್ ಸಿಬ್ಬಂದಿಗೆ ನೀಡಲಾಯಿತು: ದಕ್ಷಿಣ ಮತ್ತು ಉತ್ತರ. ಎಲ್ಲಾ ಕೆಲಸಗಳನ್ನು ಮೇ 1, 1941 ರೊಳಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ.
ಜನರಲ್ ಸ್ಟಾಫ್ ಮುಖ್ಯಸ್ಥ ಜಿ. ಝುಕೋವ್ ಅವರ ನೇಮಕಾತಿಯೊಂದಿಗೆ, ದಕ್ಷಿಣದ ಯೋಜನೆಯನ್ನು ಉತ್ತೇಜಿಸಲು ಪ್ರಾರಂಭಿಸಲಾಯಿತು, ಅಂದರೆ, ಜರ್ಮನ್ನರು ತಮ್ಮ ಮುಖ್ಯ ಪಡೆಗಳನ್ನು ದಕ್ಷಿಣದಲ್ಲಿ ಕೇಂದ್ರೀಕರಿಸುತ್ತಾರೆ ಮತ್ತು ಆದ್ದರಿಂದ ಯುಎಸ್ಎಸ್ಆರ್ ತನ್ನ ಮುಖ್ಯ ಪಡೆಗಳನ್ನು ಸಹ ಇರಿಸಿಕೊಳ್ಳಬೇಕು. ದಕ್ಷಿಣ. ಮಾರ್ಚ್ 11, 1941 ರ ಯೋಜನೆ (ಯಾರೂ ಸಹಿ ಮಾಡಿಲ್ಲ) ದಕ್ಷಿಣದ ಆಯ್ಕೆಯ ಬೆಳವಣಿಗೆಯಾಗಿದೆ. ಇದರ ಜೊತೆಗೆ, ಡಿಸೆಂಬರ್ 1940 ರಲ್ಲಿ ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆಯ ಪಡೆಗಳ ಕಮಾಂಡರ್ ಆಗಿದ್ದಾಗ, ಜಿ. ಝುಕೋವ್ ಅವರು ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ಗೆ ಒಂದು ಟಿಪ್ಪಣಿಯನ್ನು ಬರೆದರು, ಶತ್ರುಗಳು ದಕ್ಷಿಣದಲ್ಲಿ ಮುಖ್ಯ ಪಡೆಗಳನ್ನು ಕೇಂದ್ರೀಕರಿಸುತ್ತಾರೆ ಎಂದು ಹೇಳಿದರು. ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ, G. ಝುಕೋವ್ ಜನರಲ್ ಸ್ಟಾಫ್ನ ಮುಖ್ಯಸ್ಥರಾಗಿದ್ದ ಸಮಯದಲ್ಲಿ, ದಕ್ಷಿಣ ದಿಕ್ಕಿಗೆ ಸೈನ್ಯವನ್ನು ಸಕ್ರಿಯವಾಗಿ ಪಂಪ್ ಮಾಡಲಾಗುತ್ತಿತ್ತು.
ಪೆರೆಸ್ಟ್ರೊಯಿಕಾ ಅವಧಿಯಲ್ಲಿ ಮತ್ತು ಅದರ ನಂತರ, ಸಂಶೋಧಕರು ತೆರೆದ ಆರ್ಕೈವ್ಗಳನ್ನು ಸಕ್ರಿಯವಾಗಿ ಬಳಸಲು ಪ್ರಾರಂಭಿಸಿದರು. 1992 ರಲ್ಲಿ, A. ವಾಸಿಲೆವ್ಸ್ಕಿಯವರ ಟಿಪ್ಪಣಿ ಕಂಡುಬಂದಿದೆ (ಮೇ 15, 1941 ಕ್ಕಿಂತ ಹಿಂದಿನದು), ಇದು ಕೇಂದ್ರೀಕೃತ ಜರ್ಮನ್ ಪಡೆಗಳ ಮೇಲೆ ತಡೆಗಟ್ಟುವ ಮುಷ್ಕರವನ್ನು ಪ್ರಸ್ತಾಪಿಸಿತು (2). ಡಾಕ್ಯುಮೆಂಟ್ ಅನ್ನು "ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟದ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಯೋಜನೆಯಲ್ಲಿ ರೆಡ್ ಆರ್ಮಿಯ ಜನರಲ್ ಸ್ಟಾಫ್ನ ಪರಿಗಣನೆಗಳು" ಎಂದು ಕರೆಯಲಾಯಿತು. ಇದನ್ನು ಕರಡು ಆವೃತ್ತಿಯಲ್ಲಿ ಎ. ವಸಿಲೆವ್ಸ್ಕಿ ಅವರು ಎನ್. ವಟುಟಿನ್ ತಿದ್ದುಪಡಿಗಳೊಂದಿಗೆ ಸಂಕಲಿಸಿದ್ದಾರೆ (ಮತ್ತೊಂದು ಆವೃತ್ತಿಯ ಪ್ರಕಾರ, ಜಿ. ಝುಕೋವ್ ಅವರು ತಿದ್ದುಪಡಿಗಳನ್ನು ಮಾಡಿದ್ದಾರೆ).
ಯೋಜನೆಯು ಹೇಳಿದೆ (2):
ಪ್ರಸ್ತುತ, ಜರ್ಮನಿ, ರೆಡ್ ಆರ್ಮಿಯ ಗುಪ್ತಚರ ನಿರ್ದೇಶನಾಲಯದ ಪ್ರಕಾರ, ಸುಮಾರು 230 ಕಾಲಾಳುಪಡೆ, 22 ಟ್ಯಾಂಕ್, 20 ಯಾಂತ್ರಿಕೃತ, 8 ವಾಯು ಮತ್ತು 4 ಅಶ್ವದಳ ವಿಭಾಗಗಳು ಮತ್ತು ಒಟ್ಟು ಸುಮಾರು 284 ವಿಭಾಗಗಳನ್ನು ನಿಯೋಜಿಸಿದೆ.
ಇವುಗಳಲ್ಲಿ, ಮೇ 15, 1941 ರವರೆಗೆ, 86 ಕಾಲಾಳುಪಡೆ, 13 ಟ್ಯಾಂಕ್, 12 ಯಾಂತ್ರಿಕೃತ ಮತ್ತು 1 ಅಶ್ವದಳ ವಿಭಾಗಗಳು ಮತ್ತು ಒಟ್ಟು 112 ವಿಭಾಗಗಳು ಸೋವಿಯತ್ ಒಕ್ಕೂಟದ ಗಡಿಗಳಲ್ಲಿ ಕೇಂದ್ರೀಕೃತವಾಗಿವೆ.
ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ, ಯುಎಸ್ಎಸ್ಆರ್ ಮೇಲಿನ ದಾಳಿಯ ಸಂದರ್ಭದಲ್ಲಿ ಜರ್ಮನಿಯು ನಮ್ಮ ವಿರುದ್ಧ 137 ಕಾಲಾಳುಪಡೆ, 19 ಟ್ಯಾಂಕ್, 15 ಯಾಂತ್ರಿಕೃತ, 4 ಅಶ್ವದಳ ಮತ್ತು 5 ವಾಯುಗಾಮಿ ವಿಭಾಗಗಳು ಮತ್ತು ಒಟ್ಟಾರೆಯಾಗಿ ನಮ್ಮ ವಿರುದ್ಧ ಸ್ಪರ್ಧಿಸಲು ಸಾಧ್ಯವಾಗುತ್ತದೆ ಎಂದು ಭಾವಿಸಲಾಗಿದೆ. 180 ವಿಭಾಗಗಳವರೆಗೆ...
ಹೆಚ್ಚಾಗಿ, ಜರ್ಮನ್ ಸೈನ್ಯದ ಮುಖ್ಯ ಪಡೆಗಳು, 76 ಪದಾತಿ, 11 ಟ್ಯಾಂಕ್, 8 ಯಾಂತ್ರಿಕೃತ, 2 ಅಶ್ವದಳ ಮತ್ತು 5 ವಾಯು ಮತ್ತು ಒಟ್ಟು 100 ವಿಭಾಗಗಳನ್ನು ಒಳಗೊಂಡಿದ್ದು, ಡೆಂಬ್ಲಿನ್‌ನ ದಕ್ಷಿಣಕ್ಕೆ ಕೋವೆಲ್ ದಿಕ್ಕಿನಲ್ಲಿ ಹೊಡೆಯಲು ನಿಯೋಜಿಸಲಾಗುವುದು. , ರಿವ್ನೆ, ಕೈವ್...
ಜರ್ಮನಿಯು ಪ್ರಸ್ತುತ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿರುವುದನ್ನು ಪರಿಗಣಿಸಿ, ಅದರ ಹಿಂಭಾಗವನ್ನು ನಿಯೋಜಿಸಲಾಗಿದೆ, ನಿಯೋಜನೆಯಲ್ಲಿ ನಮಗೆ ಎಚ್ಚರಿಕೆ ನೀಡಲು ಮತ್ತು ಅನಿರೀಕ್ಷಿತ ದಾಳಿಯನ್ನು ಪ್ರಾರಂಭಿಸಲು ಅದು ಅವಕಾಶವನ್ನು ಹೊಂದಿದೆ.
ಇದನ್ನು ತಡೆಯಲು [ಮತ್ತು ಜರ್ಮನ್ ಸೈನ್ಯವನ್ನು ಸೋಲಿಸಲು], ಯಾವುದೇ ಸಂದರ್ಭದಲ್ಲಿ ಜರ್ಮನ್ ಆಜ್ಞೆಗೆ ಉಪಕ್ರಮವನ್ನು ನೀಡುವುದು ಅಗತ್ಯವೆಂದು ನಾನು ಭಾವಿಸುತ್ತೇನೆ, ನಿಯೋಜನೆಯಲ್ಲಿರುವ ಶತ್ರುಗಳನ್ನು ತಡೆಯಲು ಮತ್ತು ಜರ್ಮನ್ ಸೈನ್ಯವು ನಿಯೋಜನೆಯ ಹಂತದಲ್ಲಿದ್ದಾಗ ಮತ್ತು ಅದರ ಮೇಲೆ ದಾಳಿ ಮಾಡಲು ಪಡೆಗಳ ಮುಂಭಾಗ ಮತ್ತು ಸಂವಹನ ಶಾಖೆಗಳನ್ನು ಸಂಘಟಿಸಲು ಇನ್ನೂ ಸಮಯವಿಲ್ಲ.
"ಶತ್ರುಗಳನ್ನು ತಡೆಗಟ್ಟಲು" ಯುಎಸ್ಎಸ್ಆರ್ ಮೇಲೆ ದಾಳಿ ಮಾಡಲು ತಯಾರಿ ನಡೆಸುತ್ತಿರುವ ಜರ್ಮನ್ ಗುಂಪಿನ ವಿರುದ್ಧ ಪೂರ್ವಭಾವಿ ಮುಷ್ಕರವನ್ನು ಯೋಜಿಸಲಾಗಿದೆ ಎಂದು ನಾನು ಒತ್ತಿ ಹೇಳುತ್ತೇನೆ. ಆಕ್ರಮಣಕಾರಿ ಯುದ್ಧ ಯೋಜನೆ ಮತ್ತು ಶತ್ರುಗಳ ವಿರುದ್ಧ ತಡೆಗಟ್ಟುವ ಮುಷ್ಕರಗಳ ನಡುವಿನ ವ್ಯತ್ಯಾಸವು ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ.
ಜರ್ಮನ್ ಮುಖ್ಯ ದಾಳಿಯ ದಿಕ್ಕು ದಕ್ಷಿಣ ದಿಕ್ಕು ಎಂದು ಸೂಚಿಸಲಾಗಿದೆ. ಆದ್ದರಿಂದ, ಸೋವಿಯತ್ ಪಡೆಗಳ ಮುಖ್ಯ ಹೊಡೆತವನ್ನು ನೈಋತ್ಯ ದಿಕ್ಕಿನಲ್ಲಿ ತಲುಪಿಸುವ ನಿರೀಕ್ಷೆಯಿದೆ. ಆದರೆ 1941 ಅಥವಾ 1942 (2) ನಲ್ಲಿ ಇದು ಸಂಭವಿಸಿದಾಗ ಸಂಭವನೀಯ ತಡೆಗಟ್ಟುವ ಮುಷ್ಕರಕ್ಕೆ ನಿರೀಕ್ಷಿತ ದಿನಾಂಕವನ್ನು ಸೂಚಿಸಲಾಗಿಲ್ಲ:
ಅದೇ ಸಮಯದಲ್ಲಿ, 1942 ರಲ್ಲಿ ಹಂಗೇರಿಯ ಗಡಿಯಲ್ಲಿ ಕೋಟೆಯ ಪ್ರದೇಶಗಳ ನಿರ್ಮಾಣವನ್ನು ಪ್ರಾರಂಭಿಸಲು ಮತ್ತು ರೇಖೆಯ ಉದ್ದಕ್ಕೂ ಕೋಟೆಯ ಪ್ರದೇಶಗಳ ನಿರ್ಮಾಣವನ್ನು ಮುಂದುವರಿಸಲು, ಕೋಟೆಯ ಪ್ರದೇಶಗಳ ನಿರ್ಮಾಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ವೇಗಗೊಳಿಸುವುದು ಅವಶ್ಯಕ. ಹಳೆಯ ರಾಜ್ಯದ ಗಡಿಯ...
1941 ರ ಯೋಜನೆಯ ಪ್ರಕಾರ ಮತ್ತು ವಿಶೇಷವಾಗಿ ಎಲ್ವೊವ್ ದಿಕ್ಕಿನಲ್ಲಿ ರೈಲ್ವೆಗಳ ನಿರ್ಮಾಣವನ್ನು NKPS ಸಂಪೂರ್ಣ ಮತ್ತು ಸಮಯೋಚಿತವಾಗಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ.
ಅಂದರೆ, 1941 ರ ರೈಲುಮಾರ್ಗಗಳ ನಿರ್ಮಾಣದ ಯೋಜನೆಯನ್ನು ಪೂರೈಸುವುದು ಮತ್ತು 1942 ರಲ್ಲಿ ಕೋಟೆಗಳ ನಿರ್ಮಾಣವನ್ನು ಪ್ರಾರಂಭಿಸುವುದು ಅಗತ್ಯವಾಗಿದೆ. ನಾವು ಯಾವ ಸಮಯದೊಳಗೆ ಪೂರ್ವಭಾವಿ ಮುಷ್ಕರಕ್ಕೆ ಸಿದ್ಧರಾಗಬೇಕು? ಡಾಕ್ಯುಮೆಂಟ್ ಈ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಮುಷ್ಕರವನ್ನು 1941 ಕ್ಕೆ ಯೋಜಿಸಿದ್ದರೆ, ಹೊಸ ಮತ್ತು ಹಳೆಯ ಗಡಿಯಲ್ಲಿ ಕೋಟೆಗಳನ್ನು ನಿರ್ಮಿಸಲು 1942 ರ ಯೋಜನೆ ಏಕೆ?
A. ವಾಸಿಲೆವ್ಸ್ಕಿಯ ಯೋಜನೆಯನ್ನು ಸಹಿ ಮಾಡಲಾಗಿಲ್ಲ ಮತ್ತು ಪಠ್ಯಕ್ಕೆ ಹಲವಾರು ತಿದ್ದುಪಡಿಗಳನ್ನು ಹೊಂದಿದೆ ಎಂದು ಮತ್ತೊಮ್ಮೆ ಒತ್ತಿಹೇಳಲು ನಾನು ಬಯಸುತ್ತೇನೆ. ಒಂದು ಕ್ಲೀನ್ ಆವೃತ್ತಿ, ಅದು ಅಸ್ತಿತ್ವದಲ್ಲಿದ್ದರೆ, ಕಂಡುಬಂದಿಲ್ಲ. ಹಲವಾರು ಮಿಲಿಟರಿ ಇತಿಹಾಸಕಾರರು ಸೂಚಿಸಿದಂತೆ (ವಿ. ಅನ್ಫಿಲೋವ್, ಎನ್. ಸ್ವೆಟ್ಲಿಶಿನ್), ತಡೆಗಟ್ಟುವ ಯುದ್ಧದ ಯೋಜನೆಯನ್ನು I. ಸ್ಟಾಲಿನ್ಗೆ ವರದಿ ಮಾಡಲಾಯಿತು, ಆದರೆ ಅವರು ಅದನ್ನು ತಿರಸ್ಕರಿಸಿದರು. G. ಝುಕೋವ್ ಅವರ ಮಾತುಗಳಿಂದ:
ಸ್ಟಾಲಿನ್ ನಮ್ಮೊಂದಿಗೆ ಒಪ್ಪದಿರುವುದು ಒಳ್ಳೆಯದು, ಇಲ್ಲದಿದ್ದರೆ ನಾವು ಸೈನ್ಯದ ಸ್ಥಿತಿ ಮತ್ತು ಜರ್ಮನ್ ಸೈನ್ಯದೊಂದಿಗೆ ಅವರ ತರಬೇತಿಯಲ್ಲಿನ ವ್ಯತ್ಯಾಸವನ್ನು ಗಣನೆಗೆ ತೆಗೆದುಕೊಂಡು ಮೇ 1942 ರಲ್ಲಿ ಖಾರ್ಕೊವ್ ಕಾರ್ಯಾಚರಣೆಯಂತೆಯೇ ಏನನ್ನಾದರೂ ಪಡೆಯುತ್ತಿದ್ದೆವು. 13
ಅಂತಹ ಕಾರ್ಯಾಚರಣೆಯು, ಜಿ. ಝುಕೋವ್ ಪ್ರಕಾರ, ವೈಫಲ್ಯಕ್ಕೆ ಅವನತಿ ಹೊಂದಿತು (ಯುದ್ಧದ ನಂತರ ಅವರು ಈ ತೀರ್ಮಾನಗಳಿಗೆ ಬಂದರು). 300 ಕಿಮೀ ಆಳದೊಂದಿಗೆ ಆಪಾದಿತ ಪ್ರಗತಿಗಳು ಪಡೆಗಳು ಮತ್ತು ಕಮಾಂಡ್ ಸಿಬ್ಬಂದಿಗೆ ಗಂಭೀರ ಪರೀಕ್ಷೆಯಾಗಬಹುದು. ಮೊದಲ ಬಾರಿಗೆ, ಸ್ಟಾಲಿನ್‌ಗ್ರಾಡ್ ಕದನದಲ್ಲಿ ಸೋವಿಯತ್ ಪಡೆಗಳು ಅಂತಹ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಯಿತು.
ಈಗ ಅನೇಕರು ಸೋವಿಯತ್ ಒಕ್ಕೂಟಕ್ಕೆ ತಡೆಗಟ್ಟುವ ಮುಷ್ಕರವು ಮಾತ್ರ ಸಾಕಷ್ಟು ಹೆಜ್ಜೆಯಾಗಿದೆ ಮತ್ತು 1941-1942 ರ ದುರಂತವನ್ನು ತಪ್ಪಿಸಲು ಅವಕಾಶವನ್ನು ಕಳೆದುಕೊಂಡ ಅವಕಾಶವಾಗಿದೆ ಎಂದು ಹೇಳುತ್ತಾರೆ. ಇಂದಿನ ಎತ್ತರದಿಂದ, ಹೇಗೆ ಮತ್ತು ಏನು ಮಾಡಬೇಕಿತ್ತು ಎಂದು ವಾದಿಸುವುದು ಸುಲಭ.
ಜರ್ಮನಿಯ ವಿರುದ್ಧ ಪೂರ್ವಭಾವಿ ಮುಷ್ಕರವು ಮಿಲಿಟರಿ ವಿಷಯಗಳಿಗೆ ಸೀಮಿತವಾಗಿರುವುದಿಲ್ಲ. ಅಂತಹ ಹಂತವು ಕಷ್ಟಕರವಾದ ರಾಜತಾಂತ್ರಿಕ ಪರಿಸ್ಥಿತಿಯನ್ನು ಸೃಷ್ಟಿಸಿತು, ಇದರಲ್ಲಿ ಒಪ್ಪಂದದ ಉಲ್ಲಂಘನೆಯು ಯುಎಸ್ಎಸ್ಆರ್ ಅನ್ನು ಇರಿಸಿತು. ಯುಎಸ್ಎಸ್ಆರ್ ಎಲ್ಲರಿಗೂ ಆಕ್ರಮಣಕಾರಿಯಾಗಿದೆ. ಈ ಸಂದರ್ಭದಲ್ಲಿ, ಮುಂಭಾಗದಲ್ಲಿ ವೈಫಲ್ಯಗಳ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟಕ್ಕೆ ಯಾವ ರೀತಿಯ ಬೆಂಬಲವನ್ನು ಒದಗಿಸಬಹುದು? ಹೊಸ ರಾಜತಾಂತ್ರಿಕ ಸಂದರ್ಭಗಳ ಲಾಭವನ್ನು ಪಡೆದುಕೊಂಡು ಜಪಾನ್ ಕಾರ್ಯನಿರ್ವಹಿಸಬಹುದಾದ ದೂರದ ಪೂರ್ವದಲ್ಲಿನ ಕಷ್ಟಕರ ಪರಿಸ್ಥಿತಿಯ ಬಗ್ಗೆ ನಾವು ಮರೆಯಬಾರದು.
ಪ್ರಶ್ನೆಯೆಂದರೆ, ಯುಎಸ್ಎಸ್ಆರ್ 1941 ರಲ್ಲಿ ಮೊದಲು ಹೊಡೆಯುವ ಮೂಲಕ ಜರ್ಮನಿಯನ್ನು ಸೋಲಿಸಬಹುದೇ? ಆ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದ ಸೈನಿಕರು ಮತ್ತು ಅಧಿಕಾರಿಗಳ ಯುದ್ಧ ಅನುಭವದ ಮಟ್ಟದೊಂದಿಗೆ, ಮಿಲಿಟರಿ ಶಾಖೆಗಳ ನಡುವಿನ ಪರಸ್ಪರ ಕ್ರಿಯೆಯ ಮಟ್ಟದೊಂದಿಗೆ, ಪಡೆಗಳ ಸಾಮಾನ್ಯ ಸಿದ್ಧತೆಯೊಂದಿಗೆ (ಸಜ್ಜುಗೊಳಿಸುವಿಕೆ, ನಿಯೋಜಿಸಲಾದ ಹಿಂಭಾಗದ ಪ್ರದೇಶಗಳು). ಜರ್ಮನ್ನರು ಇದೆಲ್ಲವನ್ನೂ ಹೇರಳವಾಗಿ ಹೊಂದಿದ್ದರು. ಅಂತಹ ಕಾರ್ಯಾಚರಣೆಯು 1941 ರಲ್ಲಿ ವಿಫಲವಾದರೆ ಅದರ ಪರಿಣಾಮಗಳ ಬಗ್ಗೆ ಒಬ್ಬರು ಮಾತ್ರ ಊಹಿಸಬಹುದು. ಇಲ್ಲಿ ರಾಜತಾಂತ್ರಿಕ ಪರಿಣಾಮಗಳನ್ನು ಸೇರಿಸಲು ಮರೆಯುವುದಿಲ್ಲ. ಯುದ್ಧದ ಪ್ರಾರಂಭ ಮತ್ತು ಯುದ್ಧವು ಸೈನ್ಯ ಮತ್ತು ಜನರಲ್ ಸ್ಟಾಫ್‌ಗಳ ಕ್ರಮಗಳು ಮಾತ್ರವಲ್ಲ, ಇದು ರಾಜತಾಂತ್ರಿಕತೆಯೂ ಆಗಿದೆ! ಮತ್ತು ನಾವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು.
ಯುದ್ಧದ ಪೂರ್ವದ ಕಾರ್ಯತಂತ್ರದ ಯೋಜನೆಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಇಲ್ಲಿಯವರೆಗೆ ಕಂಡುಬಂದಿಲ್ಲ. ಅಂತಹ ದಾಖಲೆಯು ಅಸ್ತಿತ್ವದಲ್ಲಿದ್ದರೆ, ಅದು ಬಹಳ ಹಿಂದೆಯೇ ಕಂಡುಬಂದಿದೆ ಮತ್ತು ಅಂತಹ ದಾಖಲೆಯನ್ನು ಹುಡುಕಲು ಬಯಸುವವರು ಸಾಕಷ್ಟು ಇದ್ದಾರೆ ಎಂದು ನಾನು ಭಾವಿಸುತ್ತೇನೆ.
ಸೋವಿಯತ್ ಜನರಲ್ ಸ್ಟಾಫ್ನ ಕೆಲಸದ ಸಂದರ್ಭದಲ್ಲಿ, ಜರ್ಮನ್ ಕಡೆಯ ಚಟುವಟಿಕೆಗಳು ಆಸಕ್ತಿದಾಯಕವಾಗಿವೆ. ಅಲ್ಲಿ ಅವರು ಉತ್ತರದಿಂದ ಬೆಲಾರಸ್, ಬಾಲ್ಟಿಕ್ ರಾಜ್ಯಗಳು ಮತ್ತು ದಕ್ಷಿಣದಿಂದ ಉಕ್ರೇನ್ ಮೂಲಕ ಮುಖ್ಯ ದಾಳಿಗೆ ಎರಡು ಆಯ್ಕೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದರು. ಪರಿಣಾಮವಾಗಿ, ಉತ್ತರದ ಆಯ್ಕೆಯನ್ನು ಅಳವಡಿಸಿಕೊಳ್ಳಲಾಯಿತು.
ಆದ್ದರಿಂದ, ಮುಕ್ತಾಯಗೊಂಡ ಆಕ್ರಮಣರಹಿತ ಒಪ್ಪಂದದ ಹೊರತಾಗಿಯೂ, ಜರ್ಮನಿ ಮತ್ತು ಯುಎಸ್ಎಸ್ಆರ್ ವಿರೋಧಿಗಳಾಗಿದ್ದವು. ಜರ್ಮನಿಯ ದಾಳಿಯ ಯೋಜನೆಯು ಎಲ್ಲಾ ವಿವರಗಳಲ್ಲಿ ತಿಳಿದಿದೆ. ಆದರೆ ಜರ್ಮನಿಯ ಮೇಲೆ ಯುಎಸ್ಎಸ್ಆರ್ ದಾಳಿಗೆ ಇದೇ ರೀತಿಯ ಸಮಗ್ರ ಯೋಜನೆ ಇನ್ನೂ ಕಂಡುಬಂದಿಲ್ಲ. ನಿರ್ದಿಷ್ಟ ದಾಖಲೆಗಳಿಂದ ಬೆಂಬಲಿಸದ ಕೆಲವು ವಸ್ತುಗಳು ಮತ್ತು ಹೇಳಿಕೆಗಳನ್ನು ಉಲ್ಲೇಖಿಸುವುದು ಗಂಭೀರವಾಗಿಲ್ಲ ಎಂದು ನಾನು ನಂಬುತ್ತೇನೆ. ಯುಎಸ್ಎಸ್ಆರ್ನ ಪ್ರಸಿದ್ಧ ಮಿಲಿಟರಿ ದಾಖಲೆಗಳು ಆರಂಭಿಕ ಹಂತದಲ್ಲಿ ರಕ್ಷಣಾತ್ಮಕ ಕ್ರಮಗಳನ್ನು ಊಹಿಸುತ್ತವೆ.
"ಬಾರ್ಬರೋಸಾ ಯೋಜನೆ" ಹಂತಗಳು
 
2. ಗಡಿಯನ್ನು ಆವರಿಸುವ ಯೋಜನೆಗಳು
ಯುಎಸ್ಎಸ್ಆರ್ನ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ, ಪ್ರತಿ ಜಿಲ್ಲೆಯ ಕಾರ್ಯಾಚರಣೆಯ ನಿಯೋಜನೆಗಾಗಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಗಡಿ ಮಿಲಿಟರಿ ಜಿಲ್ಲೆಗಳಿಗೆ ನಿರ್ದೇಶನಗಳನ್ನು ಕಳುಹಿಸಲಾಯಿತು.
ಕೆಳಗಿನವುಗಳಲ್ಲಿ, ಅನುಕೂಲಕ್ಕಾಗಿ, ನಾನು ಈ ಕೆಳಗಿನ ಸಂಕ್ಷೇಪಣವನ್ನು ಬಳಸುತ್ತೇನೆ:
LVO - ಲೆನಿನ್ಗ್ರಾಡ್ ಮಿಲಿಟರಿ ಜಿಲ್ಲೆ;
PribOVO - ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆ;
ZAPOVO - ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆ (ಬೆಲಾರಸ್);
KOVO - ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆ;
ODVO - ಒಡೆಸ್ಸಾ ಮಿಲಿಟರಿ ಜಿಲ್ಲೆ.
ಯೋಜನೆಗಳ ಅಭಿವೃದ್ಧಿಯ ನಿರ್ದೇಶನಗಳು 1940 ರ ಅಂತ್ಯದಿಂದ ಜಿಲ್ಲೆಗಳಿಗೆ ಬರಲು ಪ್ರಾರಂಭಿಸಿದವು. "ಕಾರ್ಯಾಚರಣೆಯ ನಿಯೋಜನೆಗಾಗಿ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ನ ನಿರ್ದೇಶನ" "ನವೆಂಬರ್ 25, 1940 ರಂದು" LVO ಗೆ ಬಂದಿತು. KOVO "ನವೆಂಬರ್ 28, 1940 ರಿಂದ", PribOVO ಗೆ "ಜನವರಿ 1941 ರ ನಂತರ ಅಲ್ಲ", ZapOVO ನಲ್ಲಿ "ಫೆಬ್ರವರಿ 1941 ರ ನಂತರ ಇಲ್ಲ".
ನಿರ್ದಿಷ್ಟ ಸಮಯದ ನಂತರ, ಜಿಲ್ಲೆಗಳು ಮತ್ತೆ ಅಭಿವೃದ್ಧಿಗಾಗಿ ಜನರಲ್ ಸ್ಟಾಫ್‌ನಿಂದ ನಿರ್ದೇಶನಗಳನ್ನು ಸ್ವೀಕರಿಸಿದವು, ಉದಾಹರಣೆಗೆ, “ಬಾಲ್ಟಿಕ್ OVO ನ ಸೈನ್ಯಗಳ ಕಾರ್ಯಾಚರಣೆಯ ನಿಯೋಜನೆಗಾಗಿ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ನ ನಿರ್ದೇಶನ, w /n, ದಿನಾಂಕ ಮಾರ್ಚ್ 3, 1941."
ಜೂನ್ 22 ರವರೆಗೆ, ಯೋಜನೆಗಳ ನಿರಂತರ ಪರಿಷ್ಕರಣೆ ಇತ್ತು. P. ಲ್ಯಾಪಿನ್ (10 ನೇ ಸೇನೆಯ ಮಾಜಿ ಮುಖ್ಯಸ್ಥ - ZapOVO) ಅವರ ಆತ್ಮಚರಿತ್ರೆಗಳಲ್ಲಿ, ಜನವರಿ 1941 ರಲ್ಲಿ ರಾಜ್ಯದ ಗಡಿಯ ರಕ್ಷಣೆಗಾಗಿ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಮೊದಲ ನಿರ್ದೇಶನವನ್ನು ಸ್ವೀಕರಿಸಲಾಗಿದೆ ಎಂದು ಹೇಳಲಾಗುತ್ತದೆ:
ರಾಜ್ಯ ಗಡಿಯ ರಕ್ಷಣೆಗಾಗಿ ಜಿಲ್ಲಾ ನಿರ್ದೇಶನದ ಜನವರಿ 1941 ರಲ್ಲಿ ರಶೀದಿಯೊಂದಿಗೆ...
ನಾವು 1941 ರ ರಾಜ್ಯ ಗಡಿ ರಕ್ಷಣಾ ಯೋಜನೆಯನ್ನು ಜನವರಿಯಿಂದ ಯುದ್ಧದ ಆರಂಭದವರೆಗೆ ಪುನರಾವರ್ತಿತವಾಗಿ ಪುನಃ ಮಾಡಿದ್ದೇವೆ, ಆದರೆ ನಾವು ಅದನ್ನು ಎಂದಿಗೂ ಪೂರ್ಣಗೊಳಿಸಲಿಲ್ಲ. ಜಿಲ್ಲೆಯ ಕಾರ್ಯಾಚರಣೆಯ ನಿರ್ದೇಶನದ ಕೊನೆಯ ಬದಲಾವಣೆಯನ್ನು ನಾನು ಮೇ 14 ರಂದು ಮಿನ್ಸ್ಕ್‌ನಲ್ಲಿ ಸ್ವೀಕರಿಸಿದ್ದೇನೆ. ಯೋಜನೆಯ ಅಭಿವೃದ್ಧಿಯನ್ನು ಮೇ 20 ರೊಳಗೆ ಪೂರ್ಣಗೊಳಿಸಲು ಮತ್ತು ZapOVO ನ ಪ್ರಧಾನ ಕಛೇರಿಗೆ ಅನುಮೋದನೆಗಾಗಿ ಸಲ್ಲಿಸಲು ಅದು ಆದೇಶಿಸಿತು. 15
L. ಸ್ಯಾಂಡಲೋವ್ ಪ್ರಕಾರ (4 ನೇ ಸೇನೆಯ ಮಾಜಿ ಮುಖ್ಯಸ್ಥ - ZapOVO):
ಏಪ್ರಿಲ್ 1941 ರಲ್ಲಿ, 4 ನೇ ಸೈನ್ಯದ ಆಜ್ಞೆಯು ಜಪೋವೊವೊದ ಪ್ರಧಾನ ಕಚೇರಿಯಿಂದ ನಿರ್ದೇಶನವನ್ನು ಪಡೆಯಿತು, ಅದರ ಪ್ರಕಾರ ಬ್ರೆಸ್ಟ್ ದಿಕ್ಕಿನಲ್ಲಿ ಸೈನ್ಯದ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳುವ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದು ಅಗತ್ಯವಾಗಿತ್ತು. "ಸೇನೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳುವ ಸಲುವಾಗಿ, ಜಿಲ್ಲೆಯ ಸಂಪೂರ್ಣ ಪ್ರದೇಶವನ್ನು ಸೈನ್ಯದ ಕವರ್ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ..." ಎಂದು ಅದು ಹೇಳಿದೆ. ಜಿಲ್ಲೆಯ ನಿರ್ದೇಶನಕ್ಕೆ ಅನುಗುಣವಾಗಿ, ಸೈನ್ಯದ ಕವರ್ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. 16
ಯೋಜನೆಯ ಉದ್ದೇಶವು "ಸೇನೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳುವುದು" ಎಂದು ನಾನು ಒತ್ತಿ ಹೇಳುತ್ತೇನೆ. ಜನರಲ್ ಸ್ಟಾಫ್‌ನಿಂದ ಪಶ್ಚಿಮ ಜಿಲ್ಲೆಗಳಿಗೆ ಶಾಶ್ವತ ನಿರ್ದೇಶನಗಳು ಜಿಲ್ಲೆಗಳಿಗೆ ಮಿಲಿಟರಿ ಯೋಜನೆಗಳನ್ನು ರೂಪಿಸಲು ಸ್ಥಿರವಾದ ಕ್ರಮಗಳ ಅನುಷ್ಠಾನವನ್ನು ಸೂಚಿಸುತ್ತವೆ. ಪ್ರತ್ಯೇಕ ಮಿಲಿಟರಿ ಜಿಲ್ಲೆಗಳ ಯೋಜನೆಯು ಯಾವ ಮಾರ್ಗಸೂಚಿಗಳನ್ನು ಆಧರಿಸಿದೆ?
ಗಡಿ ಜಿಲ್ಲೆಗಳನ್ನು ಒಳಗೊಳ್ಳುವ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಕೊನೆಯ ನಿರ್ದೇಶನಗಳನ್ನು ಮೇ 1941 ರಲ್ಲಿ ಪ್ರತಿ ಪಶ್ಚಿಮ ಜಿಲ್ಲೆಗೆ ಕಳುಹಿಸಲಾಯಿತು. ಜಿಲ್ಲೆಗಳು ಅಭಿವೃದ್ಧಿಪಡಿಸಿದ ಕವರ್ ಯೋಜನೆಗಳನ್ನು ಜರ್ಮನ್ ದಾಳಿಯ ಸಮಯದಲ್ಲಿ ಕೈಗೊಳ್ಳಬೇಕಾಗಿತ್ತು. ಅವುಗಳನ್ನು ಹೆಚ್ಚು ವಿವರವಾಗಿ ನೋಡೋಣ.
PribOVO ಪಡೆಗಳ ಕಮಾಂಡರ್‌ಗೆ ನಿರ್ದೇಶನ ಸಂಖ್ಯೆ. 503920/ss/ov [ಮೇ 30, 1941 ರ ನಂತರ ಇಲ್ಲ] (4):
PribOVO ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳಲು, ಮೇ 30, 1941 ರೊಳಗೆ, ನೀವು ವೈಯಕ್ತಿಕವಾಗಿ ಮುಖ್ಯ ಸಿಬ್ಬಂದಿ ಮತ್ತು ಜಿಲ್ಲಾ ಕೇಂದ್ರ ಕಚೇರಿಯ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥರೊಂದಿಗೆ ಅಭಿವೃದ್ಧಿಪಡಿಸಿ:
ಎ) ಪಾಲಂಗಾದಿಂದ ಲಿಥುವೇನಿಯನ್ ಎಸ್‌ಎಸ್‌ಆರ್‌ನ ರಾಜ್ಯ ಗಡಿಯ ರಕ್ಷಣೆಗೆ ವಿವರವಾದ ಯೋಜನೆ. ಕಪ್ಚಿಯಾಮಿಸ್ಟಿಸ್, ಮಟ್ಸಾಲು ಕೊಲ್ಲಿಯ ದಕ್ಷಿಣಕ್ಕೆ ಬಾಲ್ಟಿಕ್ ಸಮುದ್ರದ ಕರಾವಳಿ ಮತ್ತು ಡಾಗೊ ಮತ್ತು ಎಜೆಲ್ ದ್ವೀಪಗಳ ಉಭಯಚರ-ವಿರೋಧಿ ರಕ್ಷಣೆಗಾಗಿ ಯೋಜನೆ;
ಬಿ) ವಿವರವಾದ ವಾಯು ರಕ್ಷಣಾ ಯೋಜನೆ.
I. ರಕ್ಷಣಾ ಕಾರ್ಯಗಳು:
1. ಜಿಲ್ಲೆಯ ಭೂಪ್ರದೇಶಕ್ಕೆ ನೆಲದ ಮತ್ತು ವಾಯು ಶತ್ರುಗಳ ಆಕ್ರಮಣವನ್ನು ತಡೆಯಿರಿ;
2. ರಾಜ್ಯದ ಗಡಿಯುದ್ದಕ್ಕೂ ಕೋಟೆಗಳ ಮೊಂಡುತನದ ರಕ್ಷಣೆಯೊಂದಿಗೆ, ಜಿಲ್ಲಾ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ದೃಢವಾಗಿ ಆವರಿಸಿಕೊಳ್ಳಿ;
3. ಶತ್ರುಗಳ ಉಭಯಚರ ಇಳಿಯುವಿಕೆಯನ್ನು ತಡೆಯಲು ಕರಾವಳಿ ಮತ್ತು ಎಜೆಲ್ ಮತ್ತು ಡಾಗೋ ದ್ವೀಪಗಳ ರಕ್ಷಣೆ, ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್;
4. ರೈಲ್ವೇಗಳ ಅಡೆತಡೆಯಿಲ್ಲದ ಕಾರ್ಯಾಚರಣೆ ಮತ್ತು ಜಿಲ್ಲಾ ಪಡೆಗಳ ಸಾಂದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ವಾಯು ರಕ್ಷಣಾ ಮತ್ತು ವಾಯುಯಾನ ಕಾರ್ಯಾಚರಣೆಗಳು;
ZapOVO ಪಡೆಗಳ ಕಮಾಂಡರ್‌ಗೆ ನಿರ್ದೇಶನ ಸಂಖ್ಯೆ. 503859/ss/ov [ಮೇ 20, 1941 ರ ನಂತರ ಇಲ್ಲ] (3):
ಜಿಲ್ಲಾ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳಲು, ಮೇ 20, 1941 ರೊಳಗೆ, ನೀವು ವೈಯಕ್ತಿಕವಾಗಿ, ಸಿಬ್ಬಂದಿ ಮುಖ್ಯಸ್ಥರು ಮತ್ತು ಜಿಲ್ಲಾ ಕೇಂದ್ರದ ಕಾರ್ಯಾಚರಣಾ ವಿಭಾಗದ ಮುಖ್ಯಸ್ಥರೊಂದಿಗೆ ಅಭಿವೃದ್ಧಿಪಡಿಸುತ್ತೀರಿ:
a) ಕಾಂಚಿಯಾಮಿಸ್ಟಿಸ್‌ನಿಂದ ಸರೋವರದವರೆಗಿನ ರಾಜ್ಯದ ಗಡಿಯ ರಕ್ಷಣೆಗಾಗಿ ವಿವರವಾದ ಯೋಜನೆ. ಸ್ವಿಟೆಜ್ (ಮೊಕದ್ದಮೆ);
ಬಿ) ವಿವರವಾದ ವಾಯು ರಕ್ಷಣಾ ಯೋಜನೆ.
I. ರಕ್ಷಣಾ ಕಾರ್ಯಗಳು:
1. ಜಿಲ್ಲೆಯ ಭೂಪ್ರದೇಶಕ್ಕೆ ನೆಲದ ಮತ್ತು ವಾಯು ಶತ್ರುಗಳ ಆಕ್ರಮಣವನ್ನು ತಡೆಯಿರಿ.
2. ರಾಜ್ಯದ ಗಡಿಯುದ್ದಕ್ಕೂ ಕೋಟೆಗಳ ಬಲವಾದ ರಕ್ಷಣೆ ಜಿಲ್ಲೆಯ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ದೃಢವಾಗಿ ಒಳಗೊಳ್ಳುತ್ತದೆ.
3. ವಾಯು ರಕ್ಷಣಾ ಮತ್ತು ವಾಯುಯಾನ ಕಾರ್ಯಾಚರಣೆಗಳು ರೈಲ್ವೆಯ ಸಾಮಾನ್ಯ ಕಾರ್ಯಾಚರಣೆ ಮತ್ತು ಪಡೆಗಳ ಸಾಂದ್ರತೆಯನ್ನು ಖಚಿತಪಡಿಸುತ್ತದೆ.
KOVO ಪಡೆಗಳ ಕಮಾಂಡರ್‌ಗೆ ನಿರ್ದೇಶನ ಸಂಖ್ಯೆ. 503862/ss/ov [ಮೇ 20, 1941 ರ ನಂತರ ಇಲ್ಲ] (5):
ಮೇ 25, 1941 ರೊಳಗೆ ಜಿಲ್ಲಾ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಸರಿದೂಗಿಸಲು, ನೀವು ಮತ್ತು ಸಿಬ್ಬಂದಿ ಮುಖ್ಯಸ್ಥರು ಮತ್ತು ಜಿಲ್ಲಾ ಕೇಂದ್ರದ ಕಾರ್ಯಾಚರಣಾ ವಿಭಾಗದ ಮುಖ್ಯಸ್ಥರು ವೈಯಕ್ತಿಕವಾಗಿ ಅಭಿವೃದ್ಧಿಪಡಿಸುತ್ತಾರೆ:
1. ಸರೋವರದಿಂದ ರಾಜ್ಯ ಗಡಿಯ ರಕ್ಷಣೆಗಾಗಿ ವಿವರವಾದ ಯೋಜನೆ. ಲಿಪ್ಕಾನಾಗೆ ಸ್ವಿಟ್ಯಾಜ್ಸ್ಕೋಯೆ;
2. ವಿವರವಾದ ವಾಯು ರಕ್ಷಣಾ ಯೋಜನೆ.
I. ರಕ್ಷಣಾ ಕಾರ್ಯಗಳು:
1. ಜಿಲ್ಲೆಯ ಭೂಪ್ರದೇಶಕ್ಕೆ ನೆಲದ ಮತ್ತು ವಾಯು ಶತ್ರುಗಳ ಆಕ್ರಮಣವನ್ನು ತಡೆಯಿರಿ.
2. ರಾಜ್ಯದ ಗಡಿಯುದ್ದಕ್ಕೂ ಕೋಟೆಗಳ ಬಲವಾದ ರಕ್ಷಣೆ ಜಿಲ್ಲೆಯ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ದೃಢವಾಗಿ ಒಳಗೊಳ್ಳುತ್ತದೆ.
3. ವಾಯು ರಕ್ಷಣಾ ಮತ್ತು ವಾಯುಯಾನ ಕಾರ್ಯಾಚರಣೆಗಳು ರೈಲ್ವೆಯ ಸಾಮಾನ್ಯ ಕಾರ್ಯಾಚರಣೆ ಮತ್ತು ಜಿಲ್ಲೆಯ ಪಡೆಗಳ ಸಾಂದ್ರತೆಯನ್ನು ಖಚಿತಪಡಿಸುತ್ತದೆ.
ಅದೇ ನಿರ್ದೇಶನಗಳು OdVO ಮತ್ತು LVO ಗೆ ಬಂದವು. ಅವುಗಳಲ್ಲಿನ ಕಾರ್ಯಗಳು ಒಂದೇ ಆಗಿರುತ್ತವೆ, ಆದ್ದರಿಂದ ನಾನು ಅವುಗಳನ್ನು ಉಲ್ಲೇಖಿಸುವುದಿಲ್ಲ (ನಾನು ಈ ದಾಖಲೆಗಳನ್ನು ಪುಸ್ತಕದ ಕೊನೆಯಲ್ಲಿ ಲಗತ್ತಿಸಲಿಲ್ಲ, ಆದರೆ ಅವುಗಳನ್ನು ಇಂಟರ್ನೆಟ್ನಲ್ಲಿ ಸುಲಭವಾಗಿ ಕಾಣಬಹುದು).
ಆದ್ದರಿಂದ, ಜಿಲ್ಲೆಗಳಿಗೆ ನಿರ್ದಿಷ್ಟ ಕಾರ್ಯವನ್ನು ನೀಡಲಾಯಿತು: ಮೊಂಡುತನದ ರಕ್ಷಣೆಯೊಂದಿಗೆ ಪಡೆಗಳ ಸಜ್ಜುಗೊಳಿಸುವಿಕೆ ಮತ್ತು ಸಾಂದ್ರತೆಯನ್ನು ಒಳಗೊಳ್ಳಲು. ಜರ್ಮನಿಯ ಮೇಲಿನ ದಾಳಿಯ ಬಗ್ಗೆ ಮಾತನಾಡುವುದಿಲ್ಲ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಸೈನ್ಯಕ್ಕೆ ಕವರ್ ಪ್ರದೇಶಗಳನ್ನು ಗೊತ್ತುಪಡಿಸಲಾಗಿದೆ, ಜೊತೆಗೆ ಅತ್ಯಂತ ಅಪಾಯಕಾರಿ ನಿರ್ದೇಶನಗಳನ್ನು ನಿಗದಿಪಡಿಸಲಾಗಿದೆ.
ಕವರ್ ಯೋಜನೆಗಳು (ದಾಖಲೆಗಳ ಪ್ರಕಾರ) ರಕ್ಷಣಾತ್ಮಕ ಕ್ರಮಗಳ ಒಂದು ಸೆಟ್ (ಯುದ್ಧದ ಮೊದಲ ಹಂತ) ಪ್ರತಿನಿಧಿಸುತ್ತವೆ ಎಂದು ಸಂಕ್ಷಿಪ್ತಗೊಳಿಸಬಹುದು.
ನಾನು ಈಗಾಗಲೇ ಹೇಳಿದಂತೆ, ನಿರ್ದೇಶನಗಳ ಮೂಲಕ ಜನರಲ್ ಸ್ಟಾಫ್ ಸಾಮಾನ್ಯವಾಗಿ ಜಿಲ್ಲೆಗಳಿಗೆ ಒಂದೇ ರೀತಿಯ ಕಾರ್ಯಗಳನ್ನು ಹೊಂದಿಸುತ್ತದೆ (ಸಾಮಾನ್ಯ ಕಾರ್ಯಗಳನ್ನು ಪ್ರತಿ ನಿರ್ದೇಶನದಲ್ಲಿ ಪದಕ್ಕೆ ಪದಕ್ಕೆ ಪುನರಾವರ್ತಿಸಲಾಗುತ್ತದೆ), ಆದ್ದರಿಂದ, ZapOVO (3) ಗಾಗಿ ನಿರ್ದೇಶನದ ಉದಾಹರಣೆಯನ್ನು ಬಳಸಿ, ಯಾವ ಕಾರ್ಯಗಳನ್ನು ನಿಯೋಜಿಸಲಾಗಿದೆ ಎಂದು ನೋಡೋಣ. ಪಶ್ಚಿಮ ಸೇನಾ ಜಿಲ್ಲೆಗಳಿಗೆ. ಈ ದಾಖಲೆಗಳನ್ನು ಪರಿಶೀಲಿಸಲು ನಾನು ನಿಮಗೆ ಸಲಹೆ ನೀಡುತ್ತೇನೆ. ಇದು ಕನಿಷ್ಠ ಆಸಕ್ತಿದಾಯಕವಾಗಿದೆ.
ಕೆಳಗಿನ (3) ಆಧಾರದ ಮೇಲೆ ರಾಜ್ಯದ ಗಡಿಯ ರಕ್ಷಣೆಯನ್ನು ಆಯೋಜಿಸಲು ಆದೇಶಿಸಲಾಗಿದೆ:
1. ರಕ್ಷಣೆಯ ಆಧಾರವು ರಾಜ್ಯದ ಗಡಿಯುದ್ದಕ್ಕೂ ರಚಿಸಲಾದ ಕೋಟೆ ಪ್ರದೇಶಗಳು ಮತ್ತು ಕ್ಷೇತ್ರ ಕೋಟೆಗಳ ನಿರಂತರ ರಕ್ಷಣೆಯಾಗಿರಬೇಕು, ಎಲ್ಲಾ ಪಡೆಗಳು ಮತ್ತು ಸಾಮರ್ಥ್ಯಗಳನ್ನು ಅವುಗಳ ಮುಂದಿನ ಅಭಿವೃದ್ಧಿಗಾಗಿ ಬಳಸಬೇಕು. ಸಕ್ರಿಯ ಕ್ರಿಯೆಗಳ ಪಾತ್ರವನ್ನು ರಕ್ಷಣೆಗೆ ನೀಡಿ. ರಕ್ಷಣೆಯನ್ನು ಭೇದಿಸುವ ಯಾವುದೇ ಶತ್ರು ಪ್ರಯತ್ನಗಳನ್ನು ಕಾರ್ಪ್ಸ್ ಮತ್ತು ಸೇನಾ ಮೀಸಲುಗಳಿಂದ ಪ್ರತಿದಾಳಿಗಳಿಂದ ತಕ್ಷಣವೇ ತೆಗೆದುಹಾಕಬೇಕು.
2. ಟ್ಯಾಂಕ್ ವಿರೋಧಿ ರಕ್ಷಣೆಗೆ ವಿಶೇಷ ಗಮನ ಕೊಡಿ. ಶತ್ರುಗಳ ದೊಡ್ಡ ಯಾಂತ್ರಿಕೃತ ಯಾಂತ್ರೀಕೃತ ಘಟಕಗಳಿಂದ ರಕ್ಷಣಾ ಮುಂಭಾಗದ ಪ್ರಗತಿಯ ಸಂದರ್ಭದಲ್ಲಿ, ಅವರ ವಿರುದ್ಧದ ಹೋರಾಟ ಮತ್ತು ಪ್ರಗತಿಯ ನಿರ್ಮೂಲನೆಯನ್ನು ಜಿಲ್ಲಾ ಕಮಾಂಡ್‌ನ ನೇರ ಆದೇಶದಿಂದ ಕೈಗೊಳ್ಳಬೇಕು, ಇದಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಬೃಹತ್ ಬಳಕೆ ಟ್ಯಾಂಕ್ ವಿರೋಧಿ ಫಿರಂಗಿ ದಳಗಳು, ಯಾಂತ್ರಿಕೃತ ಕಾರ್ಪ್ಸ್ ಮತ್ತು ವಾಯುಯಾನ.
ಟ್ಯಾಂಕ್ ವಿರೋಧಿ ಬ್ರಿಗೇಡ್‌ಗಳ ಕಾರ್ಯವು ಶಕ್ತಿಯುತ ಫಿರಂಗಿ ಗುಂಡಿನ ಮೂಲಕ ತಯಾರಾದ ರೇಖೆಗಳಲ್ಲಿ ಟ್ಯಾಂಕ್‌ಗಳನ್ನು ಭೇಟಿ ಮಾಡುವುದು ಮತ್ತು ವಾಯುಯಾನದೊಂದಿಗೆ, ನಮ್ಮ ಯಾಂತ್ರಿಕೃತ ಯಾಂತ್ರೀಕೃತ ದಳದ ಸಮೀಪ ಮತ್ತು ಪ್ರತಿದಾಳಿ ತನಕ ಅವರ ಮುನ್ನಡೆಯನ್ನು ವಿಳಂಬಗೊಳಿಸುವುದು.
ಶತ್ರುಗಳ ಯಾಂತ್ರೀಕೃತ ಘಟಕಗಳ ಮೇಲೆ ಅಂತಿಮ ಸೋಲನ್ನು ಉಂಟುಮಾಡಲು ಮತ್ತು ಪ್ರಗತಿಯನ್ನು ತೊಡೆದುಹಾಕಲು ವಾಯುಯಾನದೊಂದಿಗೆ ಶಕ್ತಿಯುತ ಪಾರ್ಶ್ವ ಮತ್ತು ಕೇಂದ್ರೀಕೃತ ಸ್ಟ್ರೈಕ್‌ಗಳೊಂದಿಗೆ ಟ್ಯಾಂಕ್ ವಿರೋಧಿ ಬ್ರಿಗೇಡ್‌ಗಳ ಹೊದಿಕೆಯಡಿಯಲ್ಲಿ ನಿಯೋಜಿಸುವುದು ಯಾಂತ್ರಿಕೃತ ದಳದ ಕಾರ್ಯವಾಗಿದೆ.
ಯಾಂತ್ರಿಕೃತ ವಿಭಾಗಗಳು ಮತ್ತು ಕಾರ್ಪ್ಸ್ ವಿರುದ್ಧ ಹೋರಾಡಲು ಪ್ರಮುಖ ಆಯುಧವೆಂದರೆ ಫಿರಂಗಿ. ರಕ್ಷಣಾತ್ಮಕ ಕಾರ್ಯಾಚರಣೆಗಳಲ್ಲಿ ಫಿರಂಗಿಗಳಿಗೆ ವಿಶೇಷ ಪಾತ್ರವನ್ನು ನೀಡಲಾಯಿತು. ಫಿರಂಗಿದಳದ ಪರಿಸ್ಥಿತಿ ಮತ್ತು ಯುದ್ಧದ ಆರಂಭಿಕ ಅವಧಿಯಲ್ಲಿ ಅದರ ಬಳಕೆಯು ಬಹಳ ಅಸ್ಪಷ್ಟವಾಗಿದೆ ಎಂದು ಹೇಳಬೇಕು.
13 ಕೋಟೆ ಪ್ರದೇಶಗಳು (UR). ಯುಆರ್ ಅನ್ನು 1940 ರ ಆರಂಭದಿಂದ ಹೊಸ ಗಡಿಯಲ್ಲಿ ನಿರ್ಮಿಸಲು ಪ್ರಾರಂಭಿಸಿತು.
ZapOVO ಗಾಗಿ, ನಿರ್ದಿಷ್ಟವಾಗಿ ಪ್ರಮುಖ ಪ್ರದೇಶಗಳನ್ನು ಪರಿಗಣಿಸಲಾಗಿದೆ (3):
ಎ) ಸುವಾಪ್ಕಿ, ಲಿಡಾ;
ಬಿ) ಸುವಾಪ್ಕಿ, ಬಿಯಾಲಿಸ್ಟಾಕ್;
ಸಿ) ಓಸ್ಟ್ರೋಲೆಕಾ, ಮಾಲ್ಕಿನ್ಯಾ ಮುಂಭಾಗದಿಂದ ಬಿಯಾಲಿಸ್ಟಾಕ್ಗೆ;
ಡಿ) ಸಿಡ್ಲ್ಸ್, ವೋಲ್ಕೊವಿಸ್ಕ್;
ಡಿ) ಬ್ರೆಸ್ಟ್-ಲಿಟೊವ್ಸ್ಕ್, ಬಾರನೋವಿಚಿ.
ವಿಫಲವಾದ ಮಿಲಿಟರಿ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಯೋಜನೆಯನ್ನು ರಚಿಸಲು ಆದೇಶಿಸಲಾಯಿತು, ಇದರಲ್ಲಿ ಟ್ಯಾಂಕ್ ವಿರೋಧಿ ಅಡೆತಡೆಗಳು, ಸೇತುವೆಗಳ ಗಣಿಗಾರಿಕೆ, ರಕ್ಷಣಾ ಮಾರ್ಗಗಳ ಸಂಪೂರ್ಣ ಆಳಕ್ಕೆ (ಬೆರೆಜಿನಾ ನದಿಯವರೆಗೆ ಮತ್ತು ಸೇರಿದಂತೆ) ರೈಲ್ವೆ ಜಂಕ್ಷನ್‌ಗಳು ಸೇರಿವೆ. ಇದಲ್ಲದೆ, ಕಾರ್ಖಾನೆಗಳು, ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳನ್ನು ಸ್ಥಳಾಂತರಿಸುವ ಯೋಜನೆಗಳನ್ನು ರೂಪಿಸಲು ಆದೇಶಿಸಲಾಯಿತು. (3):
VII. ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆಯ ಕಮಾಂಡ್ ಆದೇಶದ ಪ್ರಕಾರ:
2. ರೈಫಲ್ ಕಾರ್ಪ್ಸ್ ಮತ್ತು ಆಂಟಿ-ಟ್ಯಾಂಕ್ ಬ್ರಿಗೇಡ್‌ಗಳ ಸಹಕಾರದೊಂದಿಗೆ ಯಾಂತ್ರಿಕೃತ ಕಾರ್ಪ್ಸ್ ಮತ್ತು ವಾಯುಯಾನದಿಂದ ಪ್ರತಿದಾಳಿಗಳನ್ನು ಒದಗಿಸಿ.
ಬಲವಂತದ ವಾಪಸಾತಿಯ ಸಂದರ್ಭದಲ್ಲಿ, ಸಂಪೂರ್ಣ ಆಳಕ್ಕೆ ಟ್ಯಾಂಕ್ ವಿರೋಧಿ ತಡೆಗಳನ್ನು ರಚಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ ಮತ್ತು ಗಣಿಗಾರಿಕೆ ಸೇತುವೆಗಳು, ರೈಲ್ವೆ ಜಂಕ್ಷನ್‌ಗಳು ಮತ್ತು ಸಂಭಾವ್ಯ ಶತ್ರುಗಳ ಸಾಂದ್ರತೆಯ ಬಿಂದುಗಳಿಗೆ (ಪಡೆಗಳು, ಪ್ರಧಾನ ಕಚೇರಿಗಳು, ಆಸ್ಪತ್ರೆಗಳು, ಇತ್ಯಾದಿ) ಯೋಜನೆಯನ್ನು ಅಭಿವೃದ್ಧಿಪಡಿಸಿ.
4. ಜಿಲ್ಲೆಯೊಳಗೆ ಹಿಂದಿನ ರಾಜ್ಯದ ಗಡಿಯಲ್ಲಿರುವ ಕೋಟೆ ಪ್ರದೇಶಗಳನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ತರಲು ಯೋಜನೆಯನ್ನು ಅಭಿವೃದ್ಧಿಪಡಿಸಿ.
5. ಅಭಿವೃದ್ಧಿಪಡಿಸಿ: ಎ) ಎಚ್ಚರಿಕೆಯ ಮೇಲೆ ಸೈನ್ಯವನ್ನು ಹೆಚ್ಚಿಸುವ ಮತ್ತು ಗಡಿ ಪಡೆಗಳಿಗೆ ಬೆಂಬಲ ಘಟಕಗಳನ್ನು ನಿಯೋಜಿಸುವ ಯೋಜನೆ; ಬಿ) ಪ್ರಮುಖ ಕೈಗಾರಿಕಾ ಉದ್ಯಮಗಳು, ರಚನೆಗಳು ಮತ್ತು ಸೌಲಭ್ಯಗಳ ರಕ್ಷಣೆ ಮತ್ತು ರಕ್ಷಣೆಗಾಗಿ ಯೋಜನೆ.
6. ಬಲವಂತದ ಹಿಂತೆಗೆದುಕೊಳ್ಳುವಿಕೆಯ ಸಂದರ್ಭದಲ್ಲಿ, ವಿಶೇಷ ಸೂಚನೆಗಳಿಗೆ ಅನುಸಾರವಾಗಿ, ಕಾರ್ಖಾನೆಗಳು, ಕಾರ್ಖಾನೆಗಳು, ಬ್ಯಾಂಕುಗಳು ಮತ್ತು ಇತರ ವ್ಯಾಪಾರ ಉದ್ಯಮಗಳು, ಸರ್ಕಾರಿ ಸಂಸ್ಥೆಗಳು, ಗೋದಾಮುಗಳು, ಮಿಲಿಟರಿ ಮತ್ತು ರಾಜ್ಯ ಆಸ್ತಿ, ಮಿಲಿಟರಿ ಸಿಬ್ಬಂದಿ, ಸಾರಿಗೆ ಸಾಧನಗಳು ಇತ್ಯಾದಿಗಳನ್ನು ಸ್ಥಳಾಂತರಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ. .
ಅನುಕೂಲಕರ ಪರಿಸ್ಥಿತಿಗಳ ಸಂದರ್ಭದಲ್ಲಿ (3):
ಹೈಕಮಾಂಡ್‌ನ ಸೂಚನೆಯ ಮೇರೆಗೆ ಕ್ಷಿಪ್ರ ಸ್ಟ್ರೈಕ್‌ಗಳನ್ನು ಪ್ರಾರಂಭಿಸಲು ಎಲ್ಲಾ ರಕ್ಷಣಾ ಪಡೆಗಳು ಮತ್ತು ಸೇನೆಗಳು ಮತ್ತು ಜಿಲ್ಲೆಗಳ ಮೀಸಲುಗಳನ್ನು ಸಿದ್ಧಪಡಿಸಬೇಕು.
ವಾಯುಯಾನ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳಿಗಾಗಿ, ಯೋಜನೆಯನ್ನು ರೂಪಿಸಲು ಸೂಚಿಸಲಾಗಿದೆ (3):
ಬಿ) ಯುದ್ಧ ವಿಮಾನಗಳ ಬಳಕೆ ಮತ್ತು ಕ್ರಮಗಳು, ಪ್ರತ್ಯೇಕ ವಾಯು ಘಟಕಗಳಿಗೆ ಶತ್ರು ವಿಮಾನಗಳ ನಾಶಕ್ಕೆ ಪ್ರದೇಶಗಳನ್ನು ಸ್ಥಾಪಿಸುವುದು;
ಸಿ) ವಿಮಾನ-ವಿರೋಧಿ ಫಿರಂಗಿ ಮತ್ತು ಫೈಟರ್ ಏರ್‌ಕ್ರಾಫ್ಟ್‌ಗಳಿಂದ ಸಂಪೂರ್ಣ ರಕ್ಷಣೆ, ಶಾಶ್ವತ ವಾಯು ರಕ್ಷಣಾ ಕೇಂದ್ರಗಳು ಮತ್ತು ಸೌಲಭ್ಯಗಳು, ಇಳಿಸುವ ಪ್ರದೇಶಗಳು ಮತ್ತು ಸೈನ್ಯದ ಕೇಂದ್ರೀಕರಣ ಪ್ರದೇಶಗಳು;
ಮುಂದೆ, ಸಾಮಾನ್ಯ ಸೂಚನೆಗಳು (3):
1. ಮೊದಲ ಹಾರಾಟ ಅಥವಾ ರಾಜ್ಯದ ಗಡಿ ದಾಟಲು ಹೈಕಮಾಂಡ್‌ನ ವಿಶೇಷ ಅನುಮತಿಯೊಂದಿಗೆ ಮಾತ್ರ ಅನುಮತಿಸಲಾಗಿದೆ.
3. ನನ್ನಿಂದ ಎನ್‌ಕ್ರಿಪ್ಟ್ ಮಾಡಿದ ಟೆಲಿಗ್ರಾಮ್ ಸ್ವೀಕರಿಸಿದ ನಂತರ ಕವರ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ, ಮುಖ್ಯ ಮಿಲಿಟರಿ ಕೌನ್ಸಿಲ್‌ನ ಸದಸ್ಯ, ಜನರಲ್ ಸ್ಟಾಫ್ ಮುಖ್ಯಸ್ಥರು, ಈ ಕೆಳಗಿನ ವಿಷಯದೊಂದಿಗೆ ಸಹಿ ಮಾಡಿದ್ದಾರೆ: “1941 ರ ಕವರ್ ಯೋಜನೆಯ ಅನುಷ್ಠಾನದೊಂದಿಗೆ ಮುಂದುವರಿಯಿರಿ ."
5. ಕವರ್ ಪ್ಲಾನ್ ಅನ್ನು ಎರಡು ಪ್ರತಿಗಳಲ್ಲಿ ಅಭಿವೃದ್ಧಿಪಡಿಸಿ, ಒಂದು ಪ್ರತಿಯನ್ನು ಜನರಲ್ ಸ್ಟಾಫ್ ಮುಖ್ಯಸ್ಥರ ಮೂಲಕ ಅನುಮೋದನೆಗಾಗಿ ನನಗೆ ಸಲ್ಲಿಸಿ ಮತ್ತು ಎರಡನೇ ಪ್ರತಿಯನ್ನು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನ ಮುದ್ರೆಯೊಂದಿಗೆ ಮೊಹರು ಮಾಡಿ, ಜಿಲ್ಲಾ ಮುಖ್ಯಸ್ಥರ ವೈಯಕ್ತಿಕ ಸೇಫ್‌ನಲ್ಲಿ ಇರಿಸಿ. ಸಿಬ್ಬಂದಿ.
6. ಸೇನೆಗಳು ಅಭಿವೃದ್ಧಿಪಡಿಸಿದ ಮತ್ತು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನಿಂದ ಅನುಮೋದಿಸಲಾದ ಪ್ರತಿಯೊಂದು ಕವರ್ ಪ್ರದೇಶಗಳಿಗೆ ಕವರ್ ಯೋಜನೆಗಳನ್ನು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನ ಮುದ್ರೆಯೊಂದಿಗೆ ಮುಚ್ಚಲಾಗುತ್ತದೆ, ಕವರ್ ಪ್ರದೇಶದ ಅನುಗುಣವಾದ ಮುಖ್ಯಸ್ಥರ ವೈಯಕ್ತಿಕ ಸೇಫ್‌ನಲ್ಲಿ ಇರಿಸಬೇಕು.
7. ಮಿಲಿಟರಿ ರಚನೆಗಳಿಗಾಗಿ ಅಭಿವೃದ್ಧಿಪಡಿಸಿದ ಕಾರ್ಯನಿರ್ವಾಹಕ ದಾಖಲೆಗಳನ್ನು ಸೈನ್ಯದ ಮಿಲಿಟರಿ ಕೌನ್ಸಿಲ್ನ ಮುದ್ರೆಯೊಂದಿಗೆ ಮೊಹರು ಮಾಡಿದ ಚೀಲಗಳಲ್ಲಿ ... ರಚನೆಯಲ್ಲಿ ಸಂಗ್ರಹಿಸಬೇಕು.
8. ಕವರ್-ಅಪ್ ದಾಖಲೆಗಳೊಂದಿಗೆ ಫೋಲ್ಡರ್ ಮತ್ತು ಪ್ಯಾಕೇಜುಗಳನ್ನು ಲಿಖಿತ ಅಥವಾ ಟೆಲಿಗ್ರಾಫಿಕ್ ಆದೇಶದಿಂದ ತೆರೆಯಲಾಗುತ್ತದೆ - ಸೈನ್ಯಗಳಲ್ಲಿ - ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ ಮತ್ತು ರಚನೆಗಳಲ್ಲಿ - ಸೈನ್ಯದ ಮಿಲಿಟರಿ ಕೌನ್ಸಿಲ್.
ಆಜ್ಞೆಯಿಂದ ವಿಶೇಷ ಅನುಮತಿಯೊಂದಿಗೆ ಮಾತ್ರ ಗಡಿಗಳನ್ನು ದಾಟಲು ಸಾಧ್ಯ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ನ ನಿರ್ಧಾರದಿಂದ ತೆರೆಯಲಾದ ಪ್ರದೇಶಗಳನ್ನು ಒಳಗೊಳ್ಳಲು ನಿರ್ದಿಷ್ಟ ಕವರಿಂಗ್ ಪ್ರದೇಶಗಳ ಸೈನ್ಯಗಳು ತಮ್ಮ ಪ್ರಧಾನ ಕಛೇರಿಯಲ್ಲಿ ಯೋಜನೆಗಳನ್ನು ಹೊಂದಲು ಆದೇಶಿಸಲಾಯಿತು.
ZapOVO ಗಾಗಿ ರಕ್ಷಣಾ ರೇಖೆಗಳು. ನದಿಯನ್ನು ನೀಲಿ ಬಣ್ಣದಲ್ಲಿ ಸೂಚಿಸಲಾಗುತ್ತದೆ. ಬೆರೆಜಿನಾ.
ನಿರ್ದೇಶನಗಳು ಹಿಂದಿನ ರೇಖೆಗಳನ್ನು ವಿವರಿಸಿವೆ, ಅದಕ್ಕೆ "ರಿಕಾನೊಯ್ಟರ್ ಮತ್ತು ರಕ್ಷಣೆಗಾಗಿ ತಯಾರಿ" ಅಗತ್ಯ. ವಿಚಕ್ಷಣವು ನಕ್ಷೆಯಲ್ಲಿ ಮಾಡಿದ ನಿರ್ಧಾರವನ್ನು ಸ್ಪಷ್ಟಪಡಿಸುವ ಸಲುವಾಗಿ ಶತ್ರು ಮತ್ತು ಭೂಪ್ರದೇಶದ ದೃಶ್ಯ ಅಧ್ಯಯನವಾಗಿದೆ. ಇದನ್ನು ವೈಯಕ್ತಿಕವಾಗಿ ಬೆಟಾಲಿಯನ್ (ಕಂಪನಿ) ಕಮಾಂಡರ್ ಮತ್ತು ಉನ್ನತ, ಸೈನ್ಯ ಮತ್ತು ಮುಂಭಾಗಗಳ ಕಮಾಂಡರ್‌ಗಳವರೆಗೆ ನಡೆಸಲಾಗುತ್ತದೆ.
ZapOVO ಗಾಗಿ ಈ ಕೆಳಗಿನ ಪ್ರದೇಶಗಳು (3):
ನದಿಯವರೆಗಿನ ಸಂಪೂರ್ಣ ಆಳದ ರಕ್ಷಣೆಗಾಗಿ ಮರುಪರಿಶೀಲಿಸಿ ಮತ್ತು ಹಿಂದಿನ ಸಾಲುಗಳನ್ನು ಸಿದ್ಧಪಡಿಸಿ. ಬೆರೆಜಿನಾ ಸೇರಿದಂತೆ.
ಬೈಲೋರುಸಿಯನ್ ಎಸ್ಎಸ್ಆರ್ನ ಬಹುತೇಕ ಸಂಪೂರ್ಣ ಪ್ರದೇಶವನ್ನು ರಕ್ಷಿಸಲು ಯೋಜಿಸಲಾಗಿತ್ತು.
PribOVO ಗಾಗಿ ರಕ್ಷಣಾ ರೇಖೆಗಳು (4):
a) ಮುಂಭಾಗದಲ್ಲಿ - ಡಾರ್ಬೆನೊಮ್, ಕುಲ್ನೈ, ರೈಟಾವಾಸ್, ಶಿಲೋಮ್, ಉಲಿನಾಸ್, ಸ್ಕೌಡ್ವಿನ್, ರಾಸಿಯೆಂಟೈ, ಸೆರ್ಡ್ಜಸ್, ಕಜ್ಲು-ರುಡಾ, ಪಿಲ್ವ್ಸಿಕೈ, ಮರಿಯಾಂಪೋಲ್, ಸಿಮಿನಾಸ್ ಮತ್ತು ಡುಸಿಸ್, ಹಕ್ಕು. ಡ್ರುಸ್ಕೆನಿಕಿ;
ಬಿ) ಆರ್. ಬಾರ್ಟಾ, ಕಲ್ವಾರಿಯಾ, ಟೆಲ್ಶಿನೈ, ಲುಸ್ಕೆ, ಡುಬಿಸ್ಸಾ, ನದಿಯ ಪೂರ್ವ ದಂಡೆಯ ಉದ್ದಕ್ಕೂ. ನೆಮನ್.
ವಾಸ್ತವವಾಗಿ, ಲಿಥುವೇನಿಯನ್ SSR ನ ಪ್ರದೇಶ ಮತ್ತು ಭಾಗಶಃ ಲಟ್ವಿಯನ್ SSR.
KOVO ಗಾಗಿ ರಕ್ಷಣಾ ರೇಖೆಗಳು (5):
ನದಿಯ ಸಂಪೂರ್ಣ ಆಳದ ರಕ್ಷಣೆಗಾಗಿ ಹಿಂದಿನ ರಕ್ಷಣಾತ್ಮಕ ರೇಖೆಗಳನ್ನು ಮರುಪರಿಶೀಲಿಸಿ ಮತ್ತು ಸಿದ್ಧಪಡಿಸಿ. ಡ್ನೀಪರ್ ಸೇರಿದಂತೆ.
ಹೀಗಾಗಿ, ಸೇತುವೆಗಳು, ರೈಲ್ವೆ ಜಂಕ್ಷನ್‌ಗಳ ಗಣಿಗಾರಿಕೆ ಮತ್ತು ಅಗತ್ಯವಿದ್ದರೆ ಕಾರ್ಖಾನೆಗಳು ಮತ್ತು ಸಸ್ಯಗಳನ್ನು ಸ್ಥಳಾಂತರಿಸುವುದರೊಂದಿಗೆ ರಕ್ಷಣೆಯು ಸಾಕಷ್ಟು ಆಳವಾಗಿರಬೇಕಿತ್ತು.
ರಕ್ಷಣಾ ರೇಖೆಗಳು KOVO (ಡ್ನೀಪರ್ ನದಿಯನ್ನು ಒಳಗೊಂಡಂತೆ). ನೀಲಿ ಬಣ್ಣವು ರಕ್ಷಣೆಯ ತೀವ್ರ ರೇಖೆಯನ್ನು ಸೂಚಿಸುತ್ತದೆ.
ಮುಂದೆ, ಮಿಲಿಟರಿ ಜಿಲ್ಲೆಗಳು ಪ್ರಾದೇಶಿಕ ಕವರ್ ಯೋಜನೆಗಳನ್ನು ರೂಪಿಸಲು ಅವರಿಗೆ ನಿಯೋಜಿಸಲಾದ ಸೈನ್ಯಗಳಿಗೆ ನಿರ್ದೇಶನಗಳನ್ನು ಕಳುಹಿಸಿದವು. ಆದ್ದರಿಂದ, ನಿರ್ದಿಷ್ಟವಾಗಿ, ಮೇ 14 ರಂದು, ZapOVO ನ ಮಿಲಿಟರಿ ಕೌನ್ಸಿಲ್ ತನ್ನ ಸೈನ್ಯಕ್ಕೆ ಮೇ 20 ರೊಳಗೆ ಸೈನ್ಯದ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಸೂಚನೆಗಳೊಂದಿಗೆ ನಿರ್ದೇಶನವನ್ನು ಕಳುಹಿಸಿತು (ಪ್ರತಿ ಸೈನ್ಯಕ್ಕೂ ತನ್ನದೇ ಆದ ಪ್ರದೇಶವನ್ನು ನಿಗದಿಪಡಿಸಲಾಗಿದೆ). ಪ್ರದೇಶ ಸಂಖ್ಯೆ 1 (6) ಗಾಗಿ ಕವರ್ ಯೋಜನೆಯನ್ನು ರೂಪಿಸಲು 3 ನೇ ಸೇನೆಗೆ ಸೂಚಿಸಲಾಯಿತು:
3. ಕವರಿಂಗ್ ಪ್ರದೇಶದ ಪಡೆಗಳ ಕಾರ್ಯಗಳು: ಕ್ಷೇತ್ರ ಪಡೆಗಳು - ಗ್ರೋಡ್ನೊ ಯುಆರ್ ಅನ್ನು ದೃಢವಾಗಿ ರಕ್ಷಿಸಲು ಮತ್ತು ರಾಜ್ಯ ಗಡಿಯಲ್ಲಿನ ಕ್ಷೇತ್ರ ಕೋಟೆಗಳನ್ನು, ಸೇನಾ ವಲಯದಲ್ಲಿ, ಲಿಡಾ, ಗ್ರೋಡ್ನೊ ಮತ್ತು ಬಿಯಾಲಿಸ್ಟಾಕ್ ದಿಕ್ಕುಗಳನ್ನು ಆವರಿಸುತ್ತದೆ ಮತ್ತು ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಖಚಿತಪಡಿಸುತ್ತದೆ. ಜಿಲ್ಲಾ ಪಡೆಗಳು.
ಟ್ಯಾಂಕ್ ವಿರೋಧಿ ಫಿರಂಗಿ ದಳದ ಕಾರ್ಯವು ತಯಾರಾದ ಸಾಲಿನಲ್ಲಿ ಶಕ್ತಿಯುತ ಫಿರಂಗಿ ಗುಂಡಿನ ಟ್ಯಾಂಕ್‌ಗಳನ್ನು ಭೇಟಿ ಮಾಡುವುದು...
ಮುಂಭಾಗದ ಹೋರಾಟದಲ್ಲಿ, ಬ್ಯಾರಿಕೇಡ್ ಸೇವೆಯ ವ್ಯಾಪಕ ಬಳಕೆ, ಸೇತುವೆಗಳು ಮತ್ತು ರಸ್ತೆಗಳಿಗೆ ಹಾನಿ, ಮತ್ತು ಟ್ಯಾಂಕ್ ವಿರೋಧಿ ಅಡೆತಡೆಗಳು. ಆಗಸ್ಟೋ ಕಾಲುವೆಯ ಮೇಲಿನ ಸೇತುವೆಗಳು, ಆರ್. ಬೆಬ್ರ್ಜಾ, ಬಿ. ವಿನಾಶಕ್ಕಾಗಿ Brzozówka ತಯಾರು. ಕವರ್ ಪ್ರದೇಶದ ಕಮಾಂಡರ್ನ ವಿಶೇಷ ಆದೇಶದ ಮೇರೆಗೆ ವಿನಾಶವನ್ನು ಸ್ವತಃ ಕೈಗೊಳ್ಳಬೇಕು.
ನಿರ್ದೇಶನವು ಯುದ್ಧದ ಸಿದ್ಧತೆ ಮತ್ತು ಕ್ಷೇತ್ರ ಕೋಟೆಗಳ ಉದ್ಯೋಗದ ಸಮಯವನ್ನು ನಿರ್ಧರಿಸುತ್ತದೆ. ಹೆಚ್ಚುವರಿಯಾಗಿ, ವಸ್ತು (ಇಂಧನ, ಮದ್ದುಗುಂಡುಗಳು, ಉಪಕರಣಗಳಿಗೆ ಬಿಡಿ ಭಾಗಗಳು) (6) ಒದಗಿಸಲು ಕಾರ್ಯವನ್ನು ಹೊಂದಿಸಲಾಗಿದೆ:
7) ಯುರಲ್ಸ್‌ನ ಮುಂಭಾಗದ ಅಂಚಿನಲ್ಲಿರುವ ಎಲ್ಲಾ ಮಿಲಿಟರಿ ರಚನೆಗಳನ್ನು ಗ್ಯಾರಿಸನ್‌ಗಳ ಸಂಪೂರ್ಣ ಪೂರಕದಿಂದ ಆಕ್ರಮಿಸಬೇಕು ಮತ್ತು ಫಿರಂಗಿಗಳು ಮತ್ತು ಮೆಷಿನ್ ಗನ್‌ಗಳನ್ನು ಒದಗಿಸಬೇಕು. ಮುಂಚೂಣಿಯಲ್ಲಿರುವ ರಚನೆಗಳನ್ನು ಪೂರ್ಣ ಯುದ್ಧ ಸನ್ನದ್ಧತೆಗೆ ಆಕ್ರಮಿಸಿಕೊಳ್ಳುವುದು ಮತ್ತು ತರುವುದು ಎಚ್ಚರಿಕೆಯನ್ನು ಘೋಷಿಸಿದ 2-3 ಗಂಟೆಗಳ ನಂತರ ಮತ್ತು ಯುರಲ್ಸ್ ಘಟಕಗಳಿಗೆ 45 ನಿಮಿಷಗಳ ನಂತರ ಪೂರ್ಣಗೊಳ್ಳಬಾರದು.
ಎಚ್ಚರಿಕೆಯ ಘೋಷಣೆಯೊಂದಿಗೆ, ಗ್ಯಾರಿಸನ್ಗಳು ಮಿಲಿಟರಿ ಸ್ಥಾಪನೆಗಳನ್ನು ಆಕ್ರಮಿಸಿಕೊಳ್ಳುತ್ತಾರೆ ಮತ್ತು ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ, ಮಿಲಿಟರಿ ಗಾರ್ಡ್ಗಳನ್ನು ಕಳುಹಿಸಲಾಗುತ್ತದೆ ಮತ್ತು ಸಂವಹನಗಳನ್ನು ಸ್ಥಾಪಿಸಲಾಗುತ್ತದೆ.
ಪ್ರಮುಖ: ಮುಂಚೂಣಿಯಲ್ಲಿ ಪೂರ್ಣ ಯುದ್ಧ ಸಿದ್ಧತೆಗೆ ಘಟಕಗಳನ್ನು ತರುವುದು 2-3 ಗಂಟೆಗಳಲ್ಲಿ ಸಂಭವಿಸುತ್ತದೆ, ಕೋಟೆ ಪ್ರದೇಶಗಳ ಘಟಕಗಳು 45 ನಿಮಿಷಗಳಲ್ಲಿ! ಕಡಿಮೆ ಸಮಯದಲ್ಲಿ ರಕ್ಷಣಾತ್ಮಕ ರೇಖೆಯನ್ನು ಆಕ್ರಮಿಸಿಕೊಳ್ಳುವುದು ಕಾರ್ಯವಾಗಿತ್ತು.
ಎಚ್ಚರಿಕೆಯ (6) ನಲ್ಲಿ ಘಟಕಗಳನ್ನು ಹೆಚ್ಚಿಸುವುದನ್ನು ಅಭ್ಯಾಸ ಮಾಡಲು ತರಬೇತಿ ನಿರ್ಗಮನಗಳನ್ನು ನಡೆಸಲು ಯೋಜಿಸಲಾಗಿದೆ:
ಇ) ಜೂನ್ 15, 1941 ರ ಮೊದಲು, ನಿರ್ವಹಿಸಿ:
1) ಘಟಕಗಳ ಕಮಾಂಡ್ ಸಿಬ್ಬಂದಿಯೊಂದಿಗೆ ಕ್ಷೇತ್ರಕ್ಕೆ ಎರಡು ಪ್ರವಾಸಗಳು, ಯೋಜನೆಯ ಪ್ರಕಾರ ಯೋಜಿಸಲಾದ ಪ್ರದೇಶಗಳಿಗೆ;
2) ಒಂದು ಅಥವಾ ಎರಡು ತರಬೇತಿ ನಿರ್ಗಮನ ಘಟಕಗಳನ್ನು ಎಚ್ಚರಿಸಲು, ಎಲ್ಲಾ ರೀತಿಯಲ್ಲೂ ಅವರ ಯುದ್ಧ ಸನ್ನದ್ಧತೆಯ ಸಂಪೂರ್ಣ ಪರಿಶೀಲನೆಯೊಂದಿಗೆ, ಯೋಜನೆಯ ಪ್ರಕಾರ ವಿವರಿಸಿದ ಮಾರ್ಗಗಳಲ್ಲಿ ಅವರ ಮುಂಗಡದೊಂದಿಗೆ, ಘಟಕಗಳನ್ನು 5 ಕಿಮೀಗಿಂತ ಹೆಚ್ಚು ರಾಜ್ಯ ಗಡಿಗೆ ತರದೆ.
ZapOVO ಸೇನೆಗಳು ನಿರ್ದೇಶನವನ್ನು ಅನುಸರಿಸಿದವು, ಕವರ್ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಯಿತು. P. ಲ್ಯಾಪಿನ್ ಅವರ ಆತ್ಮಚರಿತ್ರೆಗಳಿಂದ (10 ನೇ ಸೇನೆಯ ಮಾಜಿ ಮುಖ್ಯಸ್ಥ - ZapOVO):
ಜಿಲ್ಲೆಯ ಕಾರ್ಯಾಚರಣೆಯ ನಿರ್ದೇಶನದ ಕೊನೆಯ ಬದಲಾವಣೆಯನ್ನು ನಾನು ಮೇ 14 ರಂದು ಮಿನ್ಸ್ಕ್‌ನಲ್ಲಿ ಸ್ವೀಕರಿಸಿದ್ದೇನೆ. ಯೋಜನೆಯ ಅಭಿವೃದ್ಧಿಯನ್ನು ಮೇ 20 ರೊಳಗೆ ಪೂರ್ಣಗೊಳಿಸಲು ಮತ್ತು ZapOVO ನ ಪ್ರಧಾನ ಕಛೇರಿಗೆ ಅನುಮೋದನೆಗಾಗಿ ಸಲ್ಲಿಸಲು ಅದು ಆದೇಶಿಸಿತು. ಮೇ 20 ರಂದು, ನಾನು ವರದಿ ಮಾಡಿದೆ: "ಯೋಜನೆ ಸಿದ್ಧವಾಗಿದೆ, ಕಾರ್ಯನಿರ್ವಾಹಕ ದಾಖಲೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಲು ಜಿಲ್ಲಾ ಪಡೆಗಳ ಕಮಾಂಡರ್ನಿಂದ ಅನುಮೋದನೆ ಅಗತ್ಯವಿದೆ." 17
ZapOVO ನ ಕಮಾಂಡರ್, D. ಪಾವ್ಲೋವ್, ಯೋಜನೆಗಳನ್ನು ಅನುಮೋದಿಸಲಿಲ್ಲ, ಆದರೆ, P. ಲ್ಯಾಪಿನ್ ಬರೆದಂತೆ:
ಆದಾಗ್ಯೂ, ಈ ಹೊತ್ತಿಗೆ, ಡಿವಿಷನ್ ಕಮಾಂಡರ್‌ಗಳು ಯುದ್ಧದ ಸಂದರ್ಭದಲ್ಲಿ ರಾಜ್ಯ ಗಡಿ ರಕ್ಷಣೆಯ ಕುರಿತು ಈ ಕೆಳಗಿನ ದಾಖಲೆಗಳನ್ನು ಹೊಂದಿದ್ದರು:
ಎ) ಎಚ್ಚರಿಕೆಯಿಂದ ಸೈನ್ಯವನ್ನು ಹೆಚ್ಚಿಸುವ ಯೋಜನೆ ಮತ್ತು ಅವುಗಳನ್ನು ಅಸೆಂಬ್ಲಿ ಪ್ರದೇಶಗಳಲ್ಲಿ ಕೇಂದ್ರೀಕರಿಸುವ ವಿಧಾನ;
ಬಿ) ಪಡೆಗಳ ಯುದ್ಧ ಮತ್ತು ವಸ್ತು ಬೆಂಬಲಕ್ಕಾಗಿ ಯೋಜನೆ;
ಸಿ) ಪ್ರತಿ ವಿಭಾಗಕ್ಕೆ ರಾಜ್ಯ ಗಡಿ ರಕ್ಷಣಾ ಯೋಜನೆ, ಬೆಟಾಲಿಯನ್ ವರೆಗೆ ಮತ್ತು ಸೇರಿದಂತೆ ಕಾರ್ಯಗಳನ್ನು ಸೂಚಿಸುತ್ತದೆ;
ಡಿ) ಸೈನ್ಯ ಮತ್ತು ಕಾರ್ಪ್ಸ್ ಮತ್ತು ವಿಭಾಗಗಳ ನಡುವಿನ ಸಂವಹನದ ರೇಖಾಚಿತ್ರ.
ಈ ದಾಖಲೆಗಳ ಉಪಸ್ಥಿತಿಯು ರಚನೆಗಳು ನಿಯೋಜಿಸಲಾದ ಕಾರ್ಯಗಳನ್ನು ಪೂರೈಸುತ್ತವೆ ಎಂದು ಸಂಪೂರ್ಣವಾಗಿ ಖಚಿತಪಡಿಸುತ್ತದೆ. 18
ಜಿಲ್ಲೆಗಳು ತಮ್ಮ ಕವರ್ ಯೋಜನೆಗಳನ್ನು ಜೂನ್ 2 ರೊಳಗೆ PribOVO ಮತ್ತು KOVO ನಲ್ಲಿ, ಜೂನ್ 19 ರೊಳಗೆ OdVO ಮತ್ತು ಜೂನ್ 10 ರೊಳಗೆ ZapOVO ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ:
– PribOVO – PP No. 0030 ಜೂನ್ 2, 1941 (TsAMO RF, f. 16, op. 2951, d. 242, l. 1-35) ಜೂನ್ 12, 1941 ರಂದು ಅನುಮೋದನೆಗಾಗಿ ಸಾಮಾನ್ಯ ಸಿಬ್ಬಂದಿಯಿಂದ ಸ್ವೀಕರಿಸಲಾಗಿದೆ.
– ZapOVO – PP No. (ಯಾವುದೇ ಸಂಖ್ಯೆ) (TsAMO RF, f. 16, op. 2951, d. 243, l. 4-34) ಜೂನ್ 11, 1941 ರಂದು ಜನರಲ್ ಸ್ಟಾಫ್‌ಗೆ ಅನುಮೋದನೆಗಾಗಿ ಜಿಲ್ಲೆಯಿಂದ ಕಳುಹಿಸಲಾಗಿದೆ.
– KOVO – PP No. (ಸಂಖ್ಯೆ ಇಲ್ಲ) (TsAMO RF, f. 16, op. 2951, d. 262, l. 2-49) ಜಿಲ್ಲೆಯಿಂದ ಜೂನ್ 19, 1941 ರಂದು ಜನರಲ್ ಸಿಬ್ಬಂದಿಗೆ ಕಳುಹಿಸಲಾಗಿದೆ.
– ODVO – PP No. 00276/op ಜೂನ್ 20, 1941 (TsAMO RF, f. 16, op. 2951, d. 253, l. 9-46) ಜೂನ್ 20, 1941 ರಂದು ಜನರಲ್ ಸ್ಟಾಫ್‌ಗೆ ಜಿಲ್ಲೆಯಿಂದ ಕಳುಹಿಸಲಾಗಿದೆ.
ನಿರ್ದೇಶನಗಳ ಪ್ರಕಾರ, ಎಲ್ಲಾ ಜಿಲ್ಲೆಗಳ ಯೋಜನೆಗಳನ್ನು ಮೇ 20-30, 1941 ರೊಳಗೆ ಅಭಿವೃದ್ಧಿಪಡಿಸಬೇಕಾಗಿತ್ತು. ಅಂತಹ ವಿಳಂಬದೊಂದಿಗೆ ಅವುಗಳನ್ನು ಸಾಮಾನ್ಯ ಸಿಬ್ಬಂದಿಗೆ ಏಕೆ ಕಳುಹಿಸಲಾಗಿದೆ ಎಂಬುದು ಸ್ಪಷ್ಟವಾಗಿಲ್ಲ. ಆದರೆ, ಇದರ ಹೊರತಾಗಿಯೂ, ಜಿಲ್ಲೆಗಳಲ್ಲಿ ವ್ಯಾಪ್ತಿಗೆ ಜಿಲ್ಲಾ ಯೋಜನೆಗಳು ಇದ್ದವು. ಪ್ರತಿ ಸೈನ್ಯಕ್ಕೆ ಕವರ್ ಯೋಜನೆಗಳು ವಿಭಾಗದವರೆಗೆ ಇದ್ದವು. ಅಂದರೆ, ಸೈದ್ಧಾಂತಿಕವಾಗಿ, ಪ್ರತಿ ಭಾಗವು ಎಚ್ಚರಿಕೆಯ ಸಂದರ್ಭದಲ್ಲಿ ಅದರ ಸ್ಥಳ ಮತ್ತು ಪಾತ್ರವನ್ನು ತಿಳಿದಿತ್ತು, ಏಕೆಂದರೆ ಕೆಲಸ ಮಾಡುವ ವಸ್ತುಗಳು ಮತ್ತು ಅವುಗಳನ್ನು ಸಂಯೋಜಿಸಿದ ಜನರು ಸ್ಥಳದಲ್ಲಿದ್ದಾರೆ. ಜೂನ್ 21-22 ರ ರಾತ್ರಿ, ಕೆಂಪು ಚೀಲಗಳನ್ನು ತೆರೆಯಲು ಆದೇಶವನ್ನು ನೀಡಲಾಯಿತು. ಕೆಂಪು ಚೀಲಗಳಲ್ಲಿ ಏನಿತ್ತು? ಅವುಗಳಲ್ಲಿ, ಅಭಿವೃದ್ಧಿಪಡಿಸಿದ ಕವರ್ ಯೋಜನೆಗಳ ಪ್ರಕಾರ ಅವರಿಗೆ ನಿಯೋಜಿಸಲಾದ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳಲು ಪಡೆಗಳಿಗೆ ಆದೇಶಿಸಲಾಯಿತು.
ಜನರಲ್ ಸ್ಟಾಫ್ ಮತ್ತು ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನ ನಂತರದ ನಿರ್ದೇಶನಗಳು ಕವರ್ ಯೋಜನೆಗಳ ಮೇ ನಿರ್ದೇಶನಗಳನ್ನು ಉಲ್ಲೇಖಿಸುತ್ತವೆ. ಅವರು ಕ್ರಿಯಾಶೀಲರಾಗಿದ್ದರು ಎಂದು ಭಾವಿಸಬಹುದು. ಜನರಲ್ ಸ್ಟಾಫ್ ಇಲ್ಲದಿದ್ದರೆ ಅವರನ್ನು ಏಕೆ ಉಲ್ಲೇಖಿಸುತ್ತಾರೆ? ಮತ್ತು ಹಾಗಿದ್ದಲ್ಲಿ, ಕವರ್ ಯೋಜನೆಗಳು ನೆಲದ ಮೇಲೆ ಕ್ರಿಯೆಗೆ ಮಾರ್ಗದರ್ಶಿಯಾಗಿದೆ.
ನಾನು ವಿಶೇಷವಾಗಿ ರಕ್ಷಣಾತ್ಮಕ ರೇಖೆಗಳ ಆಳದ ಯೋಜನೆಗೆ ಒತ್ತು ನೀಡಲು ಬಯಸುತ್ತೇನೆ. ಹೊಸ ಕೋಟೆಗಳನ್ನು ನಿರಂತರವಾಗಿ ನಿರ್ಮಿಸಲಾಯಿತು. 1942 ರಲ್ಲಿ ವ್ಯಾಜ್ಮಾ ಪ್ರದೇಶದಲ್ಲಿ ಕೋಟೆಗಳ ನಿರ್ಮಾಣಕ್ಕೆ ತಿಳಿದಿರುವ ಯೋಜನೆಗಳಿವೆ. ಅಂತಹ ಕೋಟೆಯ ಕಾರ್ಯವೇನು ಮತ್ತು ಗಡಿಯಿಂದ ಏಕೆ ದೂರವಿದೆ?
ಹೊಸ ಮತ್ತು ಹಳೆಯ ಕೋಟೆಗಳ ಸ್ಥಿತಿಯ ಸನ್ನದ್ಧತೆಯ ಪ್ರಶ್ನೆಗೆ ಪ್ರತ್ಯೇಕ ಉತ್ತರದ ಅಗತ್ಯವಿದೆ. ನಾನು ಅದನ್ನು ಇಲ್ಲಿ ಮುಟ್ಟುವುದಿಲ್ಲ.
ಆದ್ದರಿಂದ, ಯುಎಸ್ಎಸ್ಆರ್ ಪಶ್ಚಿಮ ಗಡಿಗಳಲ್ಲಿ ಗಂಭೀರ ಮಿಲಿಟರಿ ಕ್ರಮಗಳನ್ನು ನಡೆಸಿತು. ಈ ಸಿದ್ಧತೆಗಳ ಸ್ವರೂಪವನ್ನು ಜರ್ಮನ್ನರು ಹೇಗೆ ನಿರ್ಣಯಿಸಿದರು? E. ಮ್ಯಾನ್‌ಸ್ಟೈನ್ ಪ್ರಕಾರ:
ಸೋವಿಯತ್ ಸೈನ್ಯದ ಪಡೆಗಳ ನಿಯೋಜನೆಯು ರಕ್ಷಣಾತ್ಮಕ ಅಥವಾ ಆಕ್ರಮಣಕಾರಿ ಸ್ವಭಾವದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ಸೋವಿಯತ್ ಒಕ್ಕೂಟದ ಪಶ್ಚಿಮ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿರುವ ಶಕ್ತಿಗಳ ಸಂಖ್ಯೆಯನ್ನು ಆಧರಿಸಿ ಮತ್ತು ಬಿಯಾಲಿಸ್ಟಾಕ್ ಪ್ರದೇಶದಲ್ಲಿ ಮತ್ತು ಎಲ್ವೊವ್ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಟ್ಯಾಂಕ್‌ಗಳ ಸಾಂದ್ರತೆಯ ಆಧಾರದ ಮೇಲೆ, ಒಬ್ಬರು ಸಂಪೂರ್ಣವಾಗಿ ಊಹಿಸಬಹುದು - ಯಾವುದೇ ಸಂದರ್ಭದಲ್ಲಿ, ಹಿಟ್ಲರ್ ತನ್ನ ಶೀಘ್ರದಲ್ಲೇ ಅಥವಾ ನಂತರ ಸೋವಿಯತ್ ಒಕ್ಕೂಟವು ಆಕ್ರಮಣಕಾರಿಯಾಗಿ ಆಕ್ರಮಣ ಮಾಡುವ ರೀತಿಯಲ್ಲಿ ದಾಳಿ ಮಾಡುವ ನಿರ್ಧಾರ. ಮತ್ತೊಂದೆಡೆ, ಜೂನ್ 22 ರಂದು ಸೋವಿಯತ್ ಪಡೆಗಳ ಗುಂಪು ಮುಂದಿನ ದಿನಗಳಲ್ಲಿ ಆಕ್ರಮಣವನ್ನು ಪ್ರಾರಂಭಿಸುವ ಉದ್ದೇಶದ ಪರವಾಗಿ ಮಾತನಾಡಲಿಲ್ಲ. 19
ಇ. ಮ್ಯಾನ್‌ಸ್ಟೈನ್ ಸೋವಿಯತ್ ಸ್ಥಾನಗಳ ಹೆಚ್ಚಿನ ಶ್ರೇಣಿಯನ್ನು ಗಮನಿಸುತ್ತಾರೆ.
ಪೂರ್ವ ಪೋಲೆಂಡ್, ಬೆಸ್ಸರಾಬಿಯಾ ಮತ್ತು ಬಾಲ್ಟಿಕ್ ರಾಜ್ಯಗಳ ಆಕ್ರಮಣದ ಸಮಯದಲ್ಲಿ ದೊಡ್ಡ ಪಡೆಗಳ ನಿಯೋಜನೆಯೊಂದಿಗೆ ಪ್ರಾರಂಭವಾದ ಸೋವಿಯತ್ ಪಡೆಗಳ ನಿಯೋಜನೆಯು "ಯಾವುದೇ ಸಂದರ್ಭಕ್ಕೂ ನಿಯೋಜನೆ" ಎಂದು ಹೇಳುವುದು ನಿಜ.
ಜೂನ್ 22, 1941 ರಂದು, ಸೋವಿಯತ್ ಪಡೆಗಳು ನಿಸ್ಸಂದೇಹವಾಗಿ ಎಷ್ಟು ಆಳವಾಗಿ ಬೆಳೆದವು, ಅವರ ಸ್ಥಾನವನ್ನು ನೀಡಿದರೆ, ಅವರು ರಕ್ಷಣೆಗೆ ಮಾತ್ರ ಸಿದ್ಧರಾಗಿದ್ದರು. ಆದರೆ ಜರ್ಮನಿಯಲ್ಲಿನ ರಾಜಕೀಯ ಮತ್ತು ಮಿಲಿಟರಿ ಪರಿಸ್ಥಿತಿಯ ಬೆಳವಣಿಗೆಯನ್ನು ಅವಲಂಬಿಸಿ ಚಿತ್ರವು ತ್ವರಿತವಾಗಿ ಬದಲಾಗಬಹುದು. ಸಂಖ್ಯಾತ್ಮಕವಾಗಿ, ಆದರೆ ಅದರ ಸೈನ್ಯದ ಗುಂಪುಗಳ ಸಂಯೋಜನೆಯ ಪ್ರಕಾರ ಜರ್ಮನ್ ಪಡೆಗಳಿಗಿಂತ ಗುಣಾತ್ಮಕವಾಗಿ ಉತ್ತಮವಾಗಿಲ್ಲದ ಕೆಂಪು ಸೈನ್ಯವು ಅಲ್ಪಾವಧಿಗೆ ಆಕ್ರಮಣವನ್ನು ಪ್ರಾರಂಭಿಸಲು ಸಾಧ್ಯವಾಗುವ ರೀತಿಯಲ್ಲಿ ಕೇಂದ್ರೀಕರಿಸಬಹುದು. ಜೂನ್ 22 ರ ಮೊದಲು ರಕ್ಷಣೆಗಾಗಿ ತಯಾರಿ ನಡೆಸಬಹುದಾದ ಸೋವಿಯತ್ ಪಡೆಗಳ ನಿಯೋಜನೆಯು ಗುಪ್ತ ಬೆದರಿಕೆಯನ್ನು ಪ್ರತಿನಿಧಿಸುತ್ತದೆ. ಸೋವಿಯತ್ ಒಕ್ಕೂಟವು ರಾಜಕೀಯ ಅಥವಾ ಮಿಲಿಟರಿ ಅವಕಾಶವನ್ನು ಹೊಂದಿದ ನಂತರ, ಅದು ಜರ್ಮನಿಗೆ ತಕ್ಷಣದ ಬೆದರಿಕೆಯಾಗಿ ಪರಿಣಮಿಸುತ್ತದೆ.
ಸಹಜವಾಗಿ, 1941 ರ ಬೇಸಿಗೆಯಲ್ಲಿ, ಸ್ಟಾಲಿನ್ ಇನ್ನೂ ಜರ್ಮನಿಯೊಂದಿಗೆ ಹೋರಾಡುತ್ತಿರಲಿಲ್ಲ. 20
ಸೋವಿಯತ್ ಒಕ್ಕೂಟಕ್ಕೆ ಜರ್ಮನಿಯಂತೆಯೇ ಸೋವಿಯತ್ ಒಕ್ಕೂಟವು ಜರ್ಮನಿಗೆ "ಗುಪ್ತ ಬೆದರಿಕೆ" ಆಗಿತ್ತು. ಆದರೆ 1941 ರ ಬೇಸಿಗೆಯಲ್ಲಿ, ಸೋವಿಯತ್ ಪಡೆಗಳು "ರಕ್ಷಣೆಗೆ ಮಾತ್ರ ಸಿದ್ಧವಾಗಿದ್ದವು." ಜರ್ಮನ್ ಜನರಲ್ ತೀರ್ಮಾನ.
 
3. "ಸಂಪೂರ್ಣ ಜಾಗರೂಕರಾಗಿರಿ"
ನಾನು ಗುಪ್ತಚರ ಸಮಸ್ಯೆಗಳನ್ನು ಮುಟ್ಟುವುದಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿಯೆಂದರೆ, ಆಕ್ರಮಣದ ಮುನ್ನಾದಿನದಂದು ಯುಎಸ್ಎಸ್ಆರ್ ಅನ್ನು ದಿಗ್ಭ್ರಮೆಗೊಳಿಸುವ ಜರ್ಮನಿಯ ಕ್ರಮವೆಂದರೆ ಹೆಚ್ಚಿನ ಸಂಖ್ಯೆಯ ಸುಳ್ಳು ದಿನಾಂಕಗಳನ್ನು ರಚಿಸುವುದು, ಇತರ ದೇಶಗಳಲ್ಲಿನ ರಾಯಭಾರಿಗಳು ಮತ್ತು ಮಿಲಿಟರಿ ಲಗತ್ತುಗಳ ಮೂಲಕ ಕಳುಹಿಸಲಾಗಿದೆ. ಅದೇ R. Sorge ತನ್ನ ವರದಿಗಳಲ್ಲಿ ದಾಳಿಯ ಆರಂಭವನ್ನು ಹೆಸರಿಸಿದ್ದಾರೆ: "ಇಂಗ್ಲೆಂಡ್ ವಿರುದ್ಧದ ವಿಜಯದ ನಂತರ," "ಜೂನ್ 15 ರಂದು," ಹೀಗೆ. ಅವರು ಜಪಾನ್‌ನಲ್ಲಿರುವ ಜರ್ಮನ್ ರಾಯಭಾರಿ ಒ. ಓಟ್ ಮತ್ತು ಮಿಲಿಟರಿ ಅಟ್ಯಾಚ್‌ನಿಂದ ಈ ಎಲ್ಲಾ ಮಾಹಿತಿಯನ್ನು ಕೇಳಿದರು. ಈ ಮಾಹಿತಿಯು ಯುಎಸ್ಎಸ್ಆರ್ನ ರಾಜಕೀಯ ಮತ್ತು ಮಿಲಿಟರಿ ನಾಯಕತ್ವವನ್ನು ದಿಗ್ಭ್ರಮೆಗೊಳಿಸುವ ಯೋಜನೆಯ ಭಾಗವಾಗಿತ್ತು. ಜೊತೆಗೆ, ತಯಾರಿಕೆಯ ಪ್ರಕ್ರಿಯೆಯಲ್ಲಿ, ಜರ್ಮನ್ನರು ತಮ್ಮನ್ನು ನಿರಂತರವಾಗಿ ಗಡುವನ್ನು ಮುಂದೂಡಿದರು. ಉದಾಹರಣೆಗೆ, ಫ್ರಾನ್ಸ್ ಮೇಲಿನ ದಾಳಿಯ ಸಮಯದಲ್ಲಿ, ವಿವಿಧ ಕಾರಣಗಳಿಗಾಗಿ ದಿನಾಂಕವನ್ನು 37 ಬಾರಿ ಮುಂದೂಡಲಾಯಿತು.
ದಾಳಿಯ ವಿವಿಧ ದಿನಾಂಕಗಳನ್ನು ಸೂಚಿಸುವ ಮಾಹಿತಿಯು ಬಂದಾಗ (ಮತ್ತು ಅಂತಹ ಹಲವಾರು ಸಂದೇಶಗಳು ಇದ್ದವು), ಮಾಹಿತಿಯನ್ನು ಎರಡು ಬಾರಿ ಪರಿಶೀಲಿಸುವುದು ಮತ್ತು ಹೆಚ್ಚುವರಿ ದೃಢೀಕರಣ ಡೇಟಾದ ಮೇಲೆ ಕೇಂದ್ರೀಕರಿಸುವುದು ಮಾತ್ರ ಉಳಿದಿದೆ (ಉದಾಹರಣೆಗೆ, ಮುಂಚೂಣಿಯ ವಿಚಕ್ಷಣ, NKVD ವರದಿಗಳು ಉಲ್ಲಂಘನೆಗಳ ಬಗ್ಗೆ ಗಡಿ ಪಡೆಗಳು, ರಾಜತಾಂತ್ರಿಕ ವಿಧಾನಗಳು). ಅಂತಹ ಪರಿಸ್ಥಿತಿಯಲ್ಲಿ, I. ಸ್ಟಾಲಿನ್ ಅವರ ಪ್ರಸಿದ್ಧ ನಿರ್ಣಯದ ಆಧಾರದ ಮೇಲೆ ಬುದ್ಧಿವಂತಿಕೆಯ ಅಪನಂಬಿಕೆಯ ಬಗ್ಗೆ ಅವಸರದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ತಪ್ಪಾಗುತ್ತದೆ "ನಿಮ್ಮ ಮೂಲವನ್ನು ಅಂತಹ ಮತ್ತು ಅಂತಹ ತಾಯಿಗೆ ಕಳುಹಿಸಿ."
ದಾಳಿಯ ದಿನಾಂಕದ ಅಂತಿಮ ಜರ್ಮನ್ ನಿರ್ಧಾರವನ್ನು ಜೂನ್ 10, 1941 ರಂದು ಮಾಡಲಾಯಿತು (8):
1. ಜೂನ್ 22 ಅನ್ನು ಆಪರೇಷನ್ ಬಾರ್ಬರೋಸಾದ ಡಿ-ಡೇ ಎಂದು ಪರಿಗಣಿಸಲು ಪ್ರಸ್ತಾಪಿಸಲಾಗಿದೆ.
2. ಈ ಗಡುವನ್ನು ಮುಂದೂಡಿದರೆ, ಅನುಗುಣವಾದ ನಿರ್ಧಾರವನ್ನು ಜೂನ್ 18 ರ ನಂತರ ಮಾಡಲಾಗುವುದಿಲ್ಲ.
3. ಜೂನ್ 21 ರಂದು 13.00 ಕ್ಕೆ, ಈ ಕೆಳಗಿನ ಎರಡು ಸಂಕೇತಗಳಲ್ಲಿ ಒಂದನ್ನು ಪಡೆಗಳಿಗೆ ರವಾನಿಸಲಾಗುತ್ತದೆ:
a) ಡಾರ್ಟ್ಮಂಡ್ ಸಂಕೇತ ಇದರರ್ಥ ಜೂನ್ 22 ರಂದು ಯೋಜಿಸಿದಂತೆ ಆಕ್ರಮಣವು ಪ್ರಾರಂಭವಾಗುತ್ತದೆ ಮತ್ತು ಆದೇಶಗಳನ್ನು ಬಹಿರಂಗವಾಗಿ ಕೈಗೊಳ್ಳಬಹುದು;
ಬಿ) ಆಲ್ಟನ್ ಸಿಗ್ನಲ್ ಇದರರ್ಥ ಆಕ್ರಮಣವನ್ನು ಮತ್ತೊಂದು ದಿನಾಂಕಕ್ಕೆ ಮುಂದೂಡಲಾಗಿದೆ;
4. ಜೂನ್ 22, 3 ಗಂಟೆಗಳ 30 ನಿಮಿಷಗಳು: ನೆಲದ ಪಡೆಗಳ ಆಕ್ರಮಣದ ಆರಂಭ ಮತ್ತು ಗಡಿಯುದ್ದಕ್ಕೂ ವಾಯುಯಾನದ ಹಾರಾಟ. ಹವಾಮಾನ ಪರಿಸ್ಥಿತಿಗಳು ವಾಯುಯಾನದ ನಿರ್ಗಮನವನ್ನು ವಿಳಂಬಗೊಳಿಸಿದರೆ, ನೆಲದ ಪಡೆಗಳು ತಮ್ಮದೇ ಆದ ಆಕ್ರಮಣವನ್ನು ಪ್ರಾರಂಭಿಸುತ್ತವೆ.
ಆ ಕ್ಷಣದಿಂದ, ಜರ್ಮನ್ ಪಡೆಗಳ ಗುಂಪು ತೀವ್ರವಾಗಿ ನಿರ್ಮಿಸಲು ಪ್ರಾರಂಭಿಸಿತು. ದಾಳಿಯ ಕೆಲವು ದಿನಗಳ ಮೊದಲು ವಿಮಾನಯಾನವನ್ನು ಕೊನೆಯದಾಗಿ ಸ್ಥಳಾಂತರಿಸಲಾಯಿತು. ಸೋವಿಯತ್ ಭೂಪ್ರದೇಶಕ್ಕೆ 100-150 ಕಿಮೀ ಆಳದಲ್ಲಿ ಹಾರಿಹೋದ ಜರ್ಮನ್ ವಿಮಾನದಿಂದ ಯುಎಸ್ಎಸ್ಆರ್ ವಾಯುಪ್ರದೇಶದ ಉಲ್ಲಂಘನೆಯ ವರದಿಗಳು ಹೆಚ್ಚು ಆಗಾಗ್ಗೆ ಆಯಿತು; ಜರ್ಮನಿಯಿಂದ ಗಡಿಯನ್ನು ಉಲ್ಲಂಘಿಸುವ ವಿಧ್ವಂಸಕ ಗುಂಪುಗಳೊಂದಿಗೆ ಶೂಟೌಟ್‌ಗಳ ಬಗ್ಗೆ, ಆ ಸಮಯದಲ್ಲಿ ಶಸ್ತ್ರಾಸ್ತ್ರಗಳು ಮತ್ತು ಪೋರ್ಟಬಲ್ ಟ್ರಾನ್ಸ್‌ಮಿಟರ್‌ಗಳು ಕಂಡುಬಂದವು (7).
ಜೂನ್ 18 ರಂದು ಮಧ್ಯಾಹ್ನ, U-2 ವಿಚಕ್ಷಣ ವಿಮಾನವು ZapOVO ಗಡಿಯಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹಾರಿತು ಎಂದು ಹಲವಾರು ಸಂಶೋಧಕರು ಸೂಚಿಸುತ್ತಾರೆ. ಅವರು ಜಿ. ಜಖರೋವ್ ಅವರ ಆತ್ಮಚರಿತ್ರೆಗಳನ್ನು ಉಲ್ಲೇಖಿಸುತ್ತಾರೆ (ಯುದ್ಧದ ಆರಂಭದಲ್ಲಿ ಅವರು ವಾಯುಯಾನ ಕರ್ನಲ್ ಆಗಿದ್ದರು). ಅವರ ನೆನಪುಗಳ ಪ್ರಕಾರ, U-2 ಸಿಬ್ಬಂದಿ ಇಡೀ ಗಡಿಯುದ್ದಕ್ಕೂ ಜರ್ಮನ್ ಪಡೆಗಳ ದೊಡ್ಡ ಸಾಂದ್ರತೆಯನ್ನು ದಾಖಲಿಸಿದ್ದಾರೆ. ಅಂತಹ ವಿಚಕ್ಷಣ ಹಾರಾಟದ ಸತ್ಯವನ್ನು ದೃಢೀಕರಿಸುವ ಯಾವುದೇ ಡೇಟಾ ಅಥವಾ ದಾಖಲೆಗಳಿಲ್ಲ.
ಜೂನ್ 22, 1941 ರ ಮೊದಲು ಯುಎಸ್ಎಸ್ಆರ್ನಲ್ಲಿ ಯಾವ ಮಿಲಿಟರಿ-ರಾಜಕೀಯ ಘಟನೆಗಳು ನಡೆದವು?
ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆ
ಯುದ್ಧ ಸನ್ನದ್ಧತೆಗೆ ಘಟಕಗಳನ್ನು ತರುವ ಕುರಿತು PribOVO ನಿಂದ ಹೆಚ್ಚಿನ ಸಂಖ್ಯೆಯ ಆದೇಶಗಳಿವೆ. ಆದ್ದರಿಂದ ಜೂನ್ 18 ರಂದು, 12 ನೇ ಯಾಂತ್ರಿಕೃತ ಕಾರ್ಪ್ಸ್ ಅನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಯಿತು. ಜೂನ್ 18, 1941 ರಂದು 23:00 ಕ್ಕೆ, ಕಾರ್ಪ್ಸ್ ಘಟಕಗಳಿಗೆ ಚಳಿಗಾಲದ ಕ್ವಾರ್ಟರ್ಸ್‌ನಿಂದ ಹೊರಹೋಗಲು ಮತ್ತು ಕೇಂದ್ರೀಕರಿಸಲು ಆದೇಶಿಸಲಾಯಿತು (15):
1. ಈ ಆದೇಶವನ್ನು ಸ್ವೀಕರಿಸಿದ ನಂತರ, ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಿ.
2. ಯುದ್ಧ ಎಚ್ಚರಿಕೆಯನ್ನು ಹೆಚ್ಚಿಸುವ ಯೋಜನೆಗಳಿಗೆ ಅನುಗುಣವಾಗಿ ಎಚ್ಚರಿಕೆಯ ಘಟಕಗಳನ್ನು ಇರಿಸಿ, ಆದರೆ ಎಚ್ಚರಿಕೆಯನ್ನು ಸ್ವತಃ ಘೋಷಿಸಬೇಡಿ. ಎಲ್ಲಾ ಕೆಲಸಗಳನ್ನು ತ್ವರಿತವಾಗಿ ನಿರ್ವಹಿಸಿ, ಆದರೆ ಶಬ್ದವಿಲ್ಲದೆ, ಪ್ಯಾನಿಕ್ ಮತ್ತು ವಾಚಾಳಿತನವಿಲ್ಲದೆ, ಪೋರ್ಟಬಲ್ ಮತ್ತು ಸಾಗಿಸಬಹುದಾದ ಆಹಾರ, ಇಂಧನ ಮತ್ತು ಲೂಬ್ರಿಕಂಟ್‌ಗಳು, ಮದ್ದುಗುಂಡುಗಳು ಮತ್ತು ಇತರ ರೀತಿಯ ಮಿಲಿಟರಿ-ತಾಂತ್ರಿಕ ಬೆಂಬಲಕ್ಕೆ ಅಗತ್ಯವಾದ ಮಾನದಂಡಗಳನ್ನು ಹೊಂದಿರಿ. ಜೀವನ ಮತ್ತು ಯುದ್ಧಕ್ಕೆ ಅಗತ್ಯವಾದುದನ್ನು ಮಾತ್ರ ನಿಮ್ಮೊಂದಿಗೆ ತೆಗೆದುಕೊಳ್ಳಿ.
3. ಪ್ರತಿ ಘಟಕವನ್ನು ಸಿಬ್ಬಂದಿಗಳೊಂದಿಗೆ ಮರುಪೂರಣಗೊಳಿಸಿ. ವ್ಯಾಪಾರ ಪ್ರವಾಸಗಳಿಂದ ಸಿಬ್ಬಂದಿಯನ್ನು ತಕ್ಷಣವೇ ಮರುಪಡೆಯಿರಿ ಮತ್ತು ಎಲ್ಲಾ ರೀತಿಯ ಕೆಲಸದಲ್ಲಿರುವವರನ್ನು ತೆಗೆದುಹಾಕಿ.
5. ಮೆರವಣಿಗೆಗಳನ್ನು ರಾತ್ರಿಯಲ್ಲಿ ಮಾತ್ರ ನಡೆಸಬೇಕು. ಏಕಾಗ್ರತೆಯ ಪ್ರದೇಶಗಳಲ್ಲಿ, ಎಚ್ಚರಿಕೆಯಿಂದ ನಿಮ್ಮನ್ನು ಮರೆಮಾಚಿಕೊಳ್ಳಿ ಮತ್ತು ಎಲ್ಲಾ ಸುತ್ತಿನ ಭದ್ರತೆ ಮತ್ತು ಕಣ್ಗಾವಲು ಆಯೋಜಿಸಿ. ಸ್ಲಿಟ್‌ಗಳನ್ನು ಅಗೆಯಿರಿ, ಕಂಪನಿಯಿಂದ 300-400 ಮೀ ದೂರವಿರುವ ಕಂಪನಿಗೆ ಸೈನ್ಯವನ್ನು ಚದುರಿಸಲು.
7. ಏಕಾಗ್ರತೆಯ ಪ್ರದೇಶಗಳಲ್ಲಿ ಅಧೀನ ಘಟಕಗಳೊಂದಿಗೆ ತೊಂದರೆ-ಮುಕ್ತ ಮತ್ತು ವೇಗದ ಸಂವಹನವನ್ನು ಸ್ಥಾಪಿಸಿ.
ಜೂನ್ 18-19 ರ ರಾತ್ರಿ, 12 ನೇ ಯಾಂತ್ರಿಕೃತ ಕಾರ್ಪ್ಸ್ ಅನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಯಿತು. ಕವರ್ ಯೋಜನೆಯಲ್ಲಿ ಸೂಚಿಸಲಾದ ಪ್ರದೇಶದಲ್ಲಿ ಕಾರ್ಪ್ಸ್ ಕೇಂದ್ರೀಕೃತವಾಗಿತ್ತು.
ಅದೇ ಜೂನ್ 18 ರಂದು, PribOVO ಪ್ರಧಾನ ಕಛೇರಿಯು ಜಿಲ್ಲೆಯ ಮಿಲಿಟರಿ ಕಾರ್ಯಾಚರಣೆಗಳ ರಂಗಮಂದಿರವನ್ನು ಸನ್ನದ್ಧತೆಯನ್ನು ಎದುರಿಸಲು (19) ತರಲು ನಿರ್ದೇಶನವನ್ನು ನೀಡಿತು:
ಎ) ಯೋಜನೆಯಲ್ಲಿ ಒದಗಿಸಲಾದ ಕೆಲವು ಅಡೆತಡೆಗಳ ನಿರ್ಮಾಣಕ್ಕಾಗಿ ಕ್ಷೇತ್ರ ಗೋದಾಮುಗಳು, ಟ್ಯಾಂಕ್ ವಿರೋಧಿ ಗಣಿಗಳು, ಸ್ಫೋಟಕಗಳು ಮತ್ತು ಸಿಬ್ಬಂದಿ ವಿರೋಧಿ ತಡೆಗಳನ್ನು ಸಂಘಟಿಸಲು ಪ್ರತಿ ಸೈನ್ಯದ ಸೈಟ್‌ನಲ್ಲಿ ನಿರ್ಧರಿಸಿ. 21.6.41 ರೊಳಗೆ ಸಂಘಟಿತ ಗೋದಾಮುಗಳಲ್ಲಿ ನಿರ್ದಿಷ್ಟಪಡಿಸಿದ ಆಸ್ತಿಯನ್ನು ಕೇಂದ್ರೀಕರಿಸಿ;
ಬಿ) ಮೈನ್‌ಫೀಲ್ಡ್‌ಗಳನ್ನು ಹಾಕಲು, ತಂಡಗಳ ಸಂಯೋಜನೆಯನ್ನು ನಿರ್ಧರಿಸಲು, ಅವುಗಳನ್ನು ಎಲ್ಲಿ ನಿಯೋಜಿಸಬೇಕು ಮತ್ತು ಅವರ ಕೆಲಸದ ಯೋಜನೆ. ಇದೆಲ್ಲವೂ ಗಡಿ ವಿಭಾಗಗಳ ಕಮಾಂಡರ್‌ಗಳ ಮೂಲಕ;
ಇ) 8 ನೇ ಮತ್ತು 11 ನೇ ಸೈನ್ಯಗಳ ಪಡೆಗಳ ಕಮಾಂಡರ್ - ವಲಯದಲ್ಲಿನ ಪ್ರಮುಖ ಸೇತುವೆಗಳನ್ನು ನಾಶಮಾಡುವ ಗುರಿಯೊಂದಿಗೆ: ರಾಜ್ಯ ಗಡಿ ಮತ್ತು ಸಿಯೌಲಿಯಾ, ಕೌನಾಸ್, ಆರ್. ನೆಮನ್ ಈ ಸೇತುವೆಗಳನ್ನು ವಿಚಕ್ಷಣಗೊಳಿಸಲು, ಅವುಗಳಲ್ಲಿ ಪ್ರತಿಯೊಂದಕ್ಕೂ ಸ್ಫೋಟಕಗಳ ಸಂಖ್ಯೆ, ಉರುಳಿಸುವಿಕೆಯ ತಂಡಗಳನ್ನು ನಿರ್ಧರಿಸಲು ಮತ್ತು ಅವುಗಳಿಂದ ಹತ್ತಿರದ ಸ್ಥಳಗಳಲ್ಲಿ ಉರುಳಿಸಲು ಎಲ್ಲಾ ವಿಧಾನಗಳನ್ನು ಕೇಂದ್ರೀಕರಿಸಲು. ಸೇತುವೆಗಳನ್ನು ನಾಶಪಡಿಸುವ ಯೋಜನೆಯನ್ನು ಸೇನೆಯ ಮಿಲಿಟರಿ ಕೌನ್ಸಿಲ್ ಅನುಮೋದಿಸಬೇಕು. ಅಂತಿಮ ದಿನಾಂಕ 6/21/41.
ಜಿಲ್ಲಾಡಳಿತವು ಮೈನ್‌ಫೀಲ್ಡ್‌ಗಳನ್ನು ಸಿದ್ಧಪಡಿಸುತ್ತಿದೆ ಮತ್ತು ಗಡಿಯಲ್ಲಿ ಮತ್ತು ಹಿಂದಿನ ಸಾಲಿನಲ್ಲಿನ ಮುಖ್ಯ ಸೇತುವೆಗಳನ್ನು ಸ್ಫೋಟಿಸುತ್ತಿದೆ. ಜೂನ್ 21 ರಂದು ಗಡುವನ್ನು ನಿಗದಿಪಡಿಸಲಾಗಿದೆ ಎಂದು ನಾನು ಒತ್ತಿ ಹೇಳುತ್ತೇನೆ. PribOVO ಸಂಖ್ಯೆ 503920/ss/ov ಗಾಗಿ ಕವರ್ ಯೋಜನೆಯನ್ನು ರೂಪಿಸುವ ನಿರ್ದೇಶನದ ಮೂಲಕ ಇದೆಲ್ಲವನ್ನೂ ಒದಗಿಸಲಾಗಿದೆ.
ಜೂನ್ 19 ರಂದು, PribOVO ಪ್ರಧಾನ ಕಛೇರಿಯು ಈ ಕೆಳಗಿನ ಆದೇಶವನ್ನು (20):
1. ರಕ್ಷಣಾ ರೇಖೆಯ ಉಪಕರಣಗಳನ್ನು ನಿರ್ವಹಿಸಿ.
2. ಕ್ಷೇತ್ರದಲ್ಲಿ ಕೆಲಸವನ್ನು ಮುಗಿಸಿ. ಆದರೆ ಶತ್ರು ರಾಜ್ಯದ ಗಡಿಯನ್ನು ಉಲ್ಲಂಘಿಸಿದರೆ ಮಾತ್ರ ಮುಂದಕ್ಕೆ ಸ್ಥಾನಗಳನ್ನು ತೆಗೆದುಕೊಳ್ಳಿ.
ಫೋರ್ಫೀಲ್ಡ್ ಮತ್ತು (ಇನ್) ಮುಖ್ಯ ರಕ್ಷಣಾತ್ಮಕ ವಲಯದಲ್ಲಿ ಸ್ಥಾನಗಳ ತ್ವರಿತ ಉದ್ಯೋಗವನ್ನು ಖಚಿತಪಡಿಸಿಕೊಳ್ಳಲು, ಅನುಗುಣವಾದ ಘಟಕಗಳು ಸಂಪೂರ್ಣವಾಗಿ ಯುದ್ಧದ ಸಿದ್ಧತೆಯಲ್ಲಿರಬೇಕು.
4. ರಕ್ಷಣಾತ್ಮಕ ನಿರ್ಮಾಣ ಯೋಜನೆಯ ಪ್ರಕಾರ ಅವರು ನೆಲೆಗೊಳ್ಳಬೇಕಾದ ಸೇನಾ ಕಮಾಂಡರ್ನ ಯೋಜನೆಯ ಪ್ರಕಾರ ಮೈನ್ಫೀಲ್ಡ್ಗಳನ್ನು ಸ್ಥಾಪಿಸಿ. ನಿಮ್ಮ ಘಟಕಗಳಿಗೆ ಶತ್ರು ಮತ್ತು ಸುರಕ್ಷತೆಗಾಗಿ ಸಂಪೂರ್ಣ ಗೌಪ್ಯತೆಗೆ ಗಮನ ಕೊಡಿ. ಸೇನಾ ಕಮಾಂಡರ್ನ ಯೋಜನೆಯ ಪ್ರಕಾರ - ರಕ್ಷಣಾತ್ಮಕ ನಿರ್ಮಾಣದ ಯೋಜನೆಯ ಪ್ರಕಾರ ಕಲ್ಲುಮಣ್ಣುಗಳು ಮತ್ತು ಇತರ ಟ್ಯಾಂಕ್ ವಿರೋಧಿ ಮತ್ತು ಸಿಬ್ಬಂದಿ ವಿರೋಧಿ ಅಡೆತಡೆಗಳನ್ನು ರಚಿಸಬೇಕು.
6. ನಮ್ಮ ಮುಂದುವರಿದ ಘಟಕಗಳು ತಮ್ಮ ಆಶ್ರಯ ಪ್ರದೇಶಗಳಿಗೆ ಹೋಗಬೇಕು. ಜರ್ಮನ್ ವಿಮಾನಗಳು ರಾಜ್ಯದ ಗಡಿಯನ್ನು ದಾಟುತ್ತಿರುವ ಪ್ರಕರಣಗಳ ಹೆಚ್ಚುತ್ತಿರುವ ಪ್ರಕರಣಗಳನ್ನು ಗಣನೆಗೆ ತೆಗೆದುಕೊಳ್ಳಿ.
ಫೋರ್ಫೀಲ್ಡ್ ಮತ್ತು ರಕ್ಷಣಾತ್ಮಕ ವಲಯದಲ್ಲಿ ತ್ವರಿತವಾಗಿ ಆಕ್ರಮಿಸಲು, ಮಿಲಿಟರಿ ಘಟಕಗಳು ಯುದ್ಧ ಸನ್ನದ್ಧತೆಯನ್ನು ಹೊಂದಿರಬೇಕು ಎಂದು ನಾನು ವಿಶೇಷವಾಗಿ ಗಮನಿಸುತ್ತೇನೆ. ಇದು ಜೂನ್ 19 ಕ್ಕೆ. PribOVO ಪಡೆಗಳು ಯಾವುದಕ್ಕಾಗಿ ತಯಾರಿ ನಡೆಸುತ್ತಿವೆ?
ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆ
ಕವರ್ ಪ್ಲಾನ್ (24) ಸೂಚಿಸಿದ ಪ್ರದೇಶಗಳಿಗೆ ZapOVO ನ ಆಳವಾದ ವಿಭಾಗಗಳ ಪ್ರಗತಿಯ ಬಗ್ಗೆ ಜೂನ್ 13, 1941 ರ ZapOVO ಗಾಗಿ ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ನಿರ್ದೇಶನದ ಬಗ್ಗೆ ತಿಳಿದಿದೆ:
1. ಜಿಲ್ಲೆಗಳಲ್ಲಿ ಸೈನ್ಯದ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸಲು, ಎಲ್ಲಾ ಆಳವಾದ ರೈಫಲ್ ವಿಭಾಗಗಳು ಮತ್ತು ಕಾರ್ಪ್ಸ್ ಘಟಕಗಳೊಂದಿಗೆ ಪದಾತಿ ದಳದ ಕಮಾಂಡ್‌ಗಳನ್ನು ಕವರ್ ಯೋಜನೆ (NCO ನಿರ್ದೇಶನ ಸಂಖ್ಯೆ. 503859/) ಮೂಲಕ ಒದಗಿಸಲಾದ ಪ್ರದೇಶಗಳಲ್ಲಿ ಶಿಬಿರಕ್ಕೆ ತರಬೇಕು. SS/OV).
2. ಗಡಿ ವಿಭಾಗಗಳನ್ನು ಸ್ಥಳದಲ್ಲಿ ಬಿಡಿ, ಅವರ ನಿಯೋಜಿತ ಪ್ರದೇಶಗಳಲ್ಲಿ ಗಡಿಗೆ ಹಿಂತೆಗೆದುಕೊಳ್ಳಲು, ಅಗತ್ಯವಿದ್ದರೆ, ಇದನ್ನು ನನ್ನ ವಿಶೇಷ ಆದೇಶದ ಮೂಲಕ ಮಾಡಲಾಗುತ್ತದೆ.
ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನ ನಿರ್ದೇಶನಗಳು ಜಿಲ್ಲೆಯ ಪಡೆಗಳ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸುವ ಅಗತ್ಯವಿದೆ. ಜೂನ್ 13 ರಿಂದ ಕವರ್ ಯೋಜನೆಯ ಪ್ರಕಾರ ಅವರಿಂದ ಒದಗಿಸಲಾದ ಪ್ರದೇಶಗಳನ್ನು ಆಕ್ರಮಿಸಲು ಆಳವಾದ ವಿಭಾಗಗಳು ಝಪೊವೊವೊದಲ್ಲಿ ಗಡಿಗೆ ಮುನ್ನಡೆಯುತ್ತಿವೆ ಎಂದು ನಾನು ಒತ್ತಿ ಹೇಳುತ್ತೇನೆ.
ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆ
ಆಳವಾದ ವಿಭಾಗಗಳನ್ನು ಸಹ ಇಲ್ಲಿ ಹಿಂತೆಗೆದುಕೊಳ್ಳಲು ಪ್ರಾರಂಭಿಸಿತು. ಆದರೆ ಮೊದಲು, ನಾನು ಏಪ್ರಿಲ್ 1941 ರಲ್ಲಿ ಜಿಲ್ಲೆಯ ಭೂಪ್ರದೇಶದಲ್ಲಿ ಕಮಾಂಡ್ ಪೋಸ್ಟ್ ಅನ್ನು ಸಿದ್ಧಪಡಿಸುವ ಬಗ್ಗೆ ಡಾಕ್ಯುಮೆಂಟ್ ಅನ್ನು ಉಲ್ಲೇಖಿಸುತ್ತೇನೆ, ಅದರ ಸ್ಥಳವನ್ನು ಜನರಲ್ ಸ್ಟಾಫ್ನೊಂದಿಗೆ ಒಪ್ಪಿಕೊಳ್ಳಲಾಯಿತು. KOVO ಮಿಲಿಟರಿ ಕೌನ್ಸಿಲ್ ಸಾಮಾನ್ಯ ಸಿಬ್ಬಂದಿಗೆ ಟಿಪ್ಪಣಿ ಸಂಖ್ಯೆ A1-00209 ಅನ್ನು ಕಳುಹಿಸಿತು, ಇದರಲ್ಲಿ ಇದು Tarnopol ನಲ್ಲಿನ ಕಮಾಂಡ್ ಪೋಸ್ಟ್‌ನ ಸಿದ್ಧವಿಲ್ಲದಿರುವಿಕೆ ಮತ್ತು ಅದರ ದುರ್ಬಲತೆಯನ್ನು ವರದಿ ಮಾಡಿದೆ (31):
ಟರ್ನೋಪೋಲ್‌ನಲ್ಲಿ ಭೂಗತ ಕಮಾಂಡ್ ಪೋಸ್ಟ್ ನಿರ್ಮಾಣ ಪೂರ್ಣಗೊಂಡಿಲ್ಲ. ಟರ್ನೋಪೋಲ್ ಯಾವುದೇ ನೈಸರ್ಗಿಕ ಗಾಳಿಯ ಹೊದಿಕೆಯಿಲ್ಲದ ಒಂದು ಸಣ್ಣ ನಗರವಾಗಿದೆ ಮತ್ತು ಆದ್ದರಿಂದ ವಾಯು ದಾಳಿಗೆ ಇದು ಅತ್ಯಂತ ಅನುಕೂಲಕರ ಗುರಿಯಾಗಿದೆ. ಇದರ ಜೊತೆಗೆ, ನಮ್ಮ ಕವರಿಂಗ್ ಕಾರ್ಯಾಚರಣೆಯ ಅವಧಿಯಲ್ಲಿ ಶತ್ರುಗಳ ತುಲನಾತ್ಮಕವಾಗಿ ಕಡಿಮೆ ಯಶಸ್ಸನ್ನು ಹೊಂದಿರುವ ರಾಜ್ಯದ ಗಡಿಯ (ಸೋಕಲ್ - ಟಾರ್ನೋಪೋಲ್ 140 ಕಿಮೀ ಮತ್ತು ಚೆರ್ನೋವಿಟ್ಸಿ - ಟಾರ್ನೋಪೋಲ್ 170 ಕಿಮೀ) ಅತ್ಯಂತ ಬೆದರಿಕೆಯಿರುವ ವಿಭಾಗಗಳಿಗೆ ಈ ಬಿಂದುವಿನ ಸಾಮೀಪ್ಯವು ಪ್ರತಿಕೂಲತೆಯನ್ನು ಉಂಟುಮಾಡಬಹುದು. ಪಡೆಗಳ ನಿರಂತರ ಆಜ್ಞೆ ಮತ್ತು ನಿಯಂತ್ರಣಕ್ಕಾಗಿ ಷರತ್ತುಗಳು.
ಕವರ್ ಕಾರ್ಯಾಚರಣೆಯಲ್ಲಿ ಶತ್ರುಗಳು ಯಶಸ್ವಿಯಾದರೆ, ಜಿಲ್ಲೆಯ ಪಡೆಗಳ ಆಜ್ಞೆ ಮತ್ತು ನಿಯಂತ್ರಣದಲ್ಲಿ ತೊಂದರೆಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ. ಮಿಲಿಟರಿ KOVO ಕವರ್ ಕಾರ್ಯಾಚರಣೆಯಲ್ಲಿ ಶತ್ರುಗಳ ಯಶಸ್ಸನ್ನು ಊಹಿಸುತ್ತದೆ. ಇದರರ್ಥ, ಮೊದಲನೆಯದಾಗಿ, ಆಳವಾದ ರಕ್ಷಣಾತ್ಮಕ ರಚನೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಎರಡನೆಯದಾಗಿ, ಜಿಲ್ಲೆಯ ಪಡೆಗಳು ಜರ್ಮನ್ ಕಡೆಯಿಂದ ಮೊದಲ ಮಿಲಿಟರಿ ಮುಷ್ಕರಕ್ಕಾಗಿ ಕಾಯುತ್ತಿವೆ. ಇದಲ್ಲದೆ, KOVO ನ ಮಿಲಿಟರಿ ಕೌನ್ಸಿಲ್ ನೊವೊಗ್ರಾಡ್-ವೊಲಿನ್ಸ್ಕಿ ನಗರದಲ್ಲಿ ತಾತ್ಕಾಲಿಕ ಕಮಾಂಡ್ ಪೋಸ್ಟ್ ಅನ್ನು ಟಾರ್ನೊಪೋಲ್‌ನಲ್ಲಿನ ಕಮಾಂಡ್ ಪೋಸ್ಟ್ ಸಿದ್ಧವಾಗುವವರೆಗೆ ಇರಿಸಲು ಪ್ರಸ್ತಾಪಿಸುತ್ತದೆ (31):
ಈ ಪರಿಗಣನೆಗಳ ಆಧಾರದ ಮೇಲೆ, ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ ನೊವೊಗ್ರಾಡ್-ವೊಲಿನ್ಸ್ಕಿಯಲ್ಲಿನ ಕಮಾಂಡರ್ ಆಫ್ ಟ್ರೂಪ್ಸ್ನ ಕಮಾಂಡರ್ ಪೋಸ್ಟ್ ಅನ್ನು ಕವರ್ ಅವಧಿಯವರೆಗೆ ಟಾರ್ನೊಪೋಲ್ನಲ್ಲಿನ ಭೂಗತ ಕಮಾಂಡ್ ಪೋಸ್ಟ್ ಸಿದ್ಧವಾಗುವವರೆಗೆ ಪತ್ತೆ ಮಾಡಲು ಅನುಮತಿಯನ್ನು ಕೋರುತ್ತದೆ.
ಮಿಲಿಟರಿ ಕೌನ್ಸಿಲ್ ನೊವೊಗ್ರಾಡ್-ವೊಲಿನ್ಸ್ಕಿಯಲ್ಲಿ ಕಮಾಂಡ್ ಪೋಸ್ಟ್ ಅನ್ನು ಪತ್ತೆಹಚ್ಚಲು ಅನುಕೂಲಕರ ಪರಿಸ್ಥಿತಿಗಳ ಉಪಸ್ಥಿತಿ ಮತ್ತು ರಾಜ್ಯ ಗಡಿಯ ಬೆದರಿಕೆಯ ವಿಭಾಗಗಳಿಂದ ಅದರ ಆಳವಾದ ಸ್ಥಳವು ಸೈನ್ಯಗಳೊಂದಿಗೆ ಉತ್ತಮ ಸಂವಹನ ಮಾರ್ಗಗಳೊಂದಿಗೆ ಯಾವುದೇ ಏರಿಳಿತಗಳ ಸಮಯದಲ್ಲಿ ಪಡೆಗಳ ನಿರಂತರ ಆಜ್ಞೆ ಮತ್ತು ನಿಯಂತ್ರಣವನ್ನು ಸಂಪೂರ್ಣವಾಗಿ ಖಚಿತಪಡಿಸುತ್ತದೆ ಎಂದು ನಂಬುತ್ತದೆ. ಮುಂದಿನ ಸಾಲು.
ನೊವೊಗ್ರಾಡ್-ವೊಲಿನ್ಸ್ಕ್‌ನಲ್ಲಿ ಕಮಾಂಡ್ ಪೋಸ್ಟ್‌ನ ನಿಯೋಜನೆಯು "ಮುಂಭಾಗದ ಸಾಲಿನಲ್ಲಿ ಯಾವುದೇ ಏರಿಳಿತದ ಸಂದರ್ಭದಲ್ಲಿ" ನಿರಂತರ ಆಜ್ಞೆ ಮತ್ತು ಪಡೆಗಳ ನಿಯಂತ್ರಣವನ್ನು ಖಚಿತಪಡಿಸುತ್ತದೆ. ಸಾಮಾನ್ಯವಾಗಿ, ಮೊದಲ ಹಂತದಲ್ಲಿ ಶತ್ರುಗಳ ಯಶಸ್ಸನ್ನು ಚಿಕ್ಕದಾಗಿದ್ದರೂ ಅನುಮತಿಸಲಾಗಿದೆ ಎಂಬುದು ಬಹಳ ಮಹತ್ವದ್ದಾಗಿದೆ. ಆಕ್ರಮಣಶೀಲತೆಯನ್ನು ಹಿಮ್ಮೆಟ್ಟಿಸುವಾಗ ಮಾತ್ರ ಇದು ಸಾಧ್ಯ, ಮತ್ತು ಒಬ್ಬರ ಸ್ವಂತ ದಾಳಿಯ ಸಮಯದಲ್ಲಿ ಅಲ್ಲ.
ಜನರಲ್ ಸ್ಟಾಫ್, ಟಿಪ್ಪಣಿಯನ್ನು ಪರಿಶೀಲಿಸಿದ ನಂತರ, ಮುಖ್ಯ ಕಮಾಂಡ್ ಪೋಸ್ಟ್ ಟಾರ್ನೋಪೋಲ್ನಲ್ಲಿರಬೇಕು ಎಂದು ನಿರ್ಧರಿಸಿದರು. ಡಾಕ್ಯುಮೆಂಟ್ನಲ್ಲಿ ಜಿ. ಝುಕೋವ್ ಗಮನಿಸಿದರು: "ಟಿ. ವಟುಟಿನ್. ಕೆಳಗಿನ ವಿಷಯದೊಂದಿಗೆ ಕೋಡೆಡ್ ಟೆಲಿಗ್ರಾಮ್ ಅನ್ನು ತಯಾರಿಸಿ: ಟಾರ್ನೋಪೋಲ್ ಪ್ರದೇಶದಲ್ಲಿ ಮುಖ್ಯ ಚೆಕ್ಪಾಯಿಂಟ್ ಅನ್ನು ಹೊಂದಿರಿ. ನಾನು ನೊವೊಗ್ರಾಡ್-ವೊಲಿನ್ಸ್ಕಿಯನ್ನು ಬಿಡಿಯಾಗಿ ಪರಿಗಣಿಸುವುದಿಲ್ಲ. ಅದೇ ಸಮಯದಲ್ಲಿ, ಟಿಪ್ಪಣಿಯಲ್ಲಿ ಗಮನಿಸಿದ KOVO ನಲ್ಲಿ ಶತ್ರುಗಳ ಸಂಭವನೀಯ ಯಶಸ್ಸಿಗೆ ಜನರಲ್ ಸ್ಟಾಫ್ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯಿಸಲಿಲ್ಲ ಎಂದು ನಾನು ಗಮನಿಸಲು ಬಯಸುತ್ತೇನೆ. ವಾಸ್ತವವಾಗಿ, ಶತ್ರು ಯುಎಸ್ಎಸ್ಆರ್ ಪ್ರದೇಶದ ಭಾಗವನ್ನು ಆಕ್ರಮಿಸಿಕೊಳ್ಳಬಹುದು ಎಂದು KOVO ಮಿಲಿಟರಿ ನಂಬುತ್ತದೆ. ಸಾಮಾನ್ಯ ಸಿಬ್ಬಂದಿ ಈ ಹೇಳಿಕೆಯನ್ನು ನಿರ್ಲಕ್ಷಿಸಿದ್ದಾರೆ. ಮಿಲಿಟರಿ ಕೌನ್ಸಿಲ್ ಧ್ವನಿ ನೀಡಿದ KOVO ಸಾಮಾನ್ಯ ಸಿಬ್ಬಂದಿ ಉದ್ಯೋಗಿಗಳಿಗೆ ನೈಸರ್ಗಿಕ ಮತ್ತು ಅರ್ಥವಾಗುವಂತಹದ್ದಾಗಿದೆ. ಏಕೆ? ಬಹುಶಃ ಅವರೇ ಇದನ್ನು ಒಪ್ಪಿಕೊಳ್ಳುತ್ತಾರೆ.
ಜೂನ್ 11, 1941 ರಂದು, ಕೈವ್ ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ ನಿರ್ದೇಶನ ಸಂಖ್ಯೆ A1-00211 (11) ಅನ್ನು ಹೊರಡಿಸಿತು, ಇದು (11) ಗೆ ಕ್ರಮಗಳ ಸೆಟ್ ಅನ್ನು ಒದಗಿಸಿತು:
ಗಡಿ ಪಡೆಗಳನ್ನು ಬೆಂಬಲಿಸಲು ನಿಯೋಜಿಸಲಾದ ಕವರ್ ಘಟಕಗಳು ಮತ್ತು ಬೇರ್ಪಡುವಿಕೆಗಳ ಯುದ್ಧ ಸಿದ್ಧತೆಯನ್ನು ಕಡಿಮೆ ಮಾಡುವುದು
ಮೆಷಿನ್ ಗನ್‌ಗಳು, ಫಿರಂಗಿಗಳು, ವಿಮಾನ ವಿರೋಧಿ ಗನ್‌ಗಳು ಮತ್ತು ಟ್ಯಾಂಕ್‌ಗಳಿಗೆ ರೈಫಲ್ ಕಾರ್ಟ್ರಿಡ್ಜ್‌ಗಳು ಮತ್ತು ½ ಮದ್ದುಗುಂಡುಗಳ ಪೋರ್ಟಬಲ್ ಪೂರೈಕೆಯನ್ನು ಹೊಂದಲು ನಿರ್ದೇಶನವು ಸೂಚಿಸಿದೆ. ಆಹಾರ ಮತ್ತು ಪಡಿತರ ಪೂರೈಕೆಯನ್ನು ಸಹ ಒದಗಿಸಬೇಕು. ಅಡುಗೆ ಕೋಣೆಗಳನ್ನು ಉತ್ತಮ ಕಾರ್ಯ ಕ್ರಮದಲ್ಲಿ ಇರಿಸಲು ಮತ್ತು ಪ್ರವಾಸಕ್ಕೆ ಸಿದ್ಧವಾಗುವಂತೆ ಆದೇಶಿಸಲಾಯಿತು.
ಎಲ್ಲಾ ರೀತಿಯ ವಾಹನಗಳಿಗೆ ಇಂಧನ ಪೂರೈಕೆಯು ಎರಡು ಇಂಧನ ತುಂಬುವಿಕೆಗಳಾಗಿರಬೇಕು. ಆದರೆ ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಹೆಚ್ಚಿಸುವ ಮತ್ತು ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳು ಮತ್ತು ಆಹಾರದ ವಿತರಣೆಯೊಂದಿಗೆ ನಿಗದಿತ ಸ್ಥಳಗಳನ್ನು ತ್ವರಿತವಾಗಿ ಆಕ್ರಮಿಸಿಕೊಳ್ಳುವ ಅಭ್ಯಾಸಕ್ಕೆ ವಿಶೇಷ ಗಮನವನ್ನು ನೀಡಲಾಯಿತು (11):
ಆಸ್ತಿಯ ಶೇಖರಣೆಯು ಘಟಕಗಳಿಗೆ ಅದರ ತ್ವರಿತ ಬಿಡುಗಡೆಯನ್ನು ಖಚಿತಪಡಿಸಿಕೊಳ್ಳಬೇಕು.
ಎಚ್ಚರಿಕೆಯ ಸಿದ್ಧತೆ ದಿನಾಂಕಗಳು ಈ ಕೆಳಗಿನಂತಿವೆ (11):
ಎಚ್ಚರಿಕೆಯ ಸಿದ್ಧತೆಗಾಗಿ ನಾನು ಗಡುವನ್ನು ಹೊಂದಿಸಿದ್ದೇನೆ: ಕುದುರೆ ಎಳೆಯುವ ರೈಫಲ್ ಮತ್ತು ಫಿರಂಗಿ ಘಟಕಗಳಿಗೆ - 2 ಗಂಟೆಗಳು; ಅಶ್ವದಳ, ಯಾಂತ್ರಿಕೃತ ಯಾಂತ್ರೀಕೃತ ಘಟಕಗಳು ಮತ್ತು ಯಾಂತ್ರಿಕೃತ ಫಿರಂಗಿಗಳಿಗೆ - 3 ಗಂಟೆಗಳು. ಚಳಿಗಾಲದಲ್ಲಿ, ಭಾಗಗಳು ಕ್ರಮವಾಗಿ 3 ಮತ್ತು 4 ಗಂಟೆಗಳಲ್ಲಿ ಸಿದ್ಧವಾಗುತ್ತವೆ. ಬೆಂಬಲ ಘಟಕಗಳಿಗೆ, ಸಿದ್ಧತೆ 45 ನಿಮಿಷಗಳು.
2-3 ಗಂಟೆಗಳ ಒಳಗೆ, ಎಚ್ಚರಿಕೆಯ ಮೂಲಕ ಬೆಳೆದ ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಗುತ್ತದೆ. ಗಡಿ ಕಾವಲುಗಾರರನ್ನು ಬೆಂಬಲಿಸಲು ಉದ್ದೇಶಿಸಿರುವ ಪಡೆಗಳನ್ನು 45 ನಿಮಿಷಗಳಲ್ಲಿ ಯುದ್ಧ ಸನ್ನದ್ಧತೆಗೆ ತರಲಾಗುತ್ತದೆ.
ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಹೆಚ್ಚಿಸುವುದು ಎಂದರೆ ಏನು (11):
ಎ) ಕಮಾಂಡ್ ಮತ್ತು ರೆಡ್ ಆರ್ಮಿ ಸಿಬ್ಬಂದಿಯನ್ನು ಭದ್ರತೆ ಮತ್ತು ಯುನಿಟ್ ಸಮರ ಕಾನೂನಿಗೆ ಹೋಗುವ ಮೊದಲು ಎಲ್ಲಾ ಕೆಲಸಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಖಚಿತಪಡಿಸಿಕೊಳ್ಳಲು ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ವಿಮಾನ ವಿರೋಧಿ ಮೆಷಿನ್ ಗನ್ ಮತ್ತು ಫಿರಂಗಿಗಳು ಪೂರ್ವ ಸಿದ್ಧಪಡಿಸಿದ ಗುಂಡಿನ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿವೆ ಮತ್ತು ಶತ್ರು ವಿಮಾನಗಳು ಮತ್ತು ಪ್ಯಾರಾಟ್ರೂಪರ್‌ಗಳ ಮೇಲೆ ತಕ್ಷಣವೇ ಗುಂಡು ಹಾರಿಸಲು ಸಿದ್ಧವಾಗಿವೆ.
ಬಿ) ಗೋದಾಮುಗಳು, ಉದ್ಯಾನವನಗಳು ಮತ್ತು ಗ್ಯಾರೇಜುಗಳ ಭದ್ರತೆಯನ್ನು ಬಲಪಡಿಸಲಾಗುತ್ತಿದೆ.
ಸಿ) ಅಗ್ನಿಶಾಮಕ ಸರಬರಾಜು, ಇಂಧನ ಮತ್ತು ಆಹಾರದ ಸಾಗಿಸಬಹುದಾದ ಪೂರೈಕೆಯನ್ನು ಮೊದಲ ಎಚೆಲಾನ್‌ಗೆ ಬೆಂಗಾವಲು (ಯುದ್ಧ ವಾಹನಗಳು) ಇರಿಸಲಾಗುತ್ತದೆ; ಬೆಂಕಿಯ ಸರಬರಾಜುಗಳ ಪೋರ್ಟಬಲ್ ಪೂರೈಕೆಯನ್ನು ಅಸೆಂಬ್ಲಿ ಹಂತದಲ್ಲಿ ಹಸ್ತಾಂತರಿಸಲಾಗುತ್ತದೆ. ಟ್ಯಾಂಕ್ ಘಟಕಗಳಲ್ಲಿ, ಕಾರ್ಟ್ರಿಜ್ಗಳು ಮತ್ತು ಚಿಪ್ಪುಗಳನ್ನು ಹೊಂದಿರುವ ನಿಯತಕಾಲಿಕೆಗಳನ್ನು ವಾಹನಗಳಲ್ಲಿ ಇರಿಸಲಾಗುತ್ತದೆ.
ಲಿಫ್ಟಿಂಗ್ ಭಾಗಗಳನ್ನು ಸ್ವಯಂಚಾಲಿತ (11) ತನಕ ಅಭ್ಯಾಸ ಮಾಡಬೇಕು:
ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಹೆಚ್ಚಿಸುವುದು ಮತ್ತು ಅಸೆಂಬ್ಲಿ ಬಿಂದುಗಳಿಗೆ ಅವುಗಳ ನಿರ್ಗಮನವನ್ನು ಸ್ವಯಂಚಾಲಿತತೆಗೆ ತರಬೇಕು, ಇದಕ್ಕಾಗಿ ಘಟಕದ ಸಂಪೂರ್ಣ ಆಂತರಿಕ ದಿನಚರಿಯನ್ನು ಸ್ಪಷ್ಟವಾಗಿ ಸ್ಥಾಪಿಸುವುದು, ಕೆಲಸ ಮಾಡುವುದು ಮತ್ತು ಕಮಾಂಡ್ ಸಿಬ್ಬಂದಿಗೆ ಎಚ್ಚರಿಕೆಯ ಸೇವೆಯನ್ನು ಪರಿಶೀಲಿಸುವುದು ಅವಶ್ಯಕ.
ಜೂನ್ 13 ರಂದು, ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನಿಂದ ನಿರ್ದೇಶನ ಸಂಖ್ಯೆ 504205 KOVO ಗೆ ಬಂದಿತು ಆಳವಾದ ವಿಭಾಗಗಳನ್ನು ಗಡಿಗೆ (ಹಾಗೆಯೇ ZapOVO ನಲ್ಲಿ) ಮತ್ತು ಸ್ಥಾಪಿತ ಪ್ರದೇಶಗಳ (12) ಅವರ ಉದ್ಯೋಗದ ಪ್ರಗತಿಯ ಕುರಿತು:
ಜಿಲ್ಲೆಯ ಪಡೆಗಳ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸಲು, ಜುಲೈ 1, 1941 ರ ಹೊತ್ತಿಗೆ, ಎಲ್ಲಾ ಆಳವಾದ ವಿಭಾಗಗಳು ಮತ್ತು ಕಾರ್ಪ್ಸ್ ಘಟಕಗಳನ್ನು ಹೊಂದಿರುವ ಕಾರ್ಪ್ಸ್ ನಿರ್ದೇಶನಾಲಯಗಳನ್ನು ಲಗತ್ತಿಸಲಾದ ನಕ್ಷೆಯ ಪ್ರಕಾರ ರಾಜ್ಯದ ಗಡಿಯ ಹತ್ತಿರ ಹೊಸ ಶಿಬಿರಗಳಿಗೆ ವರ್ಗಾಯಿಸಬೇಕು.
ಗಡಿ ವಿಭಾಗಗಳನ್ನು ಸ್ಥಳದಲ್ಲಿ ಬಿಡಿ, ಅಗತ್ಯವಿದ್ದಲ್ಲಿ ರಾಜ್ಯ ಗಡಿಗೆ ಹಿಂತೆಗೆದುಕೊಳ್ಳುವುದು ನನ್ನ ವಿಶೇಷ ಆದೇಶದಿಂದ ಮಾತ್ರ ಕೈಗೊಳ್ಳಬಹುದು ಎಂಬುದನ್ನು ನೆನಪಿನಲ್ಲಿಡಿ.
ಪಡೆಗಳ ಚಲನವಲನಗಳನ್ನು ಸಂಪೂರ್ಣವಾಗಿ ರಹಸ್ಯವಾಗಿಡಬೇಕು.
ಯುದ್ಧತಂತ್ರದ ವ್ಯಾಯಾಮದ ಸಮಯದಲ್ಲಿ, ರಾತ್ರಿಯಲ್ಲಿ ಮೆರವಣಿಗೆಯನ್ನು ನಡೆಸಬೇಕು.
ಪಡೆಗಳೊಂದಿಗೆ, ಅಗ್ನಿಶಾಮಕ ಸರಬರಾಜು ಮತ್ತು ಇಂಧನಗಳು ಮತ್ತು ಲೂಬ್ರಿಕಂಟ್ಗಳ ಎಲ್ಲಾ ಸಾಗಿಸಬಹುದಾದ ಮೀಸಲುಗಳನ್ನು ಹಿಂತೆಗೆದುಕೊಳ್ಳಿ. ಚಳಿಗಾಲದ ಕ್ವಾರ್ಟರ್ಸ್ ಅನ್ನು ಕಾಪಾಡಲು, ಕಟ್ಟುನಿಟ್ಟಾಗಿ ಅಗತ್ಯವಾದ ಕನಿಷ್ಠ ಸಂಖ್ಯೆಯ ಮಿಲಿಟರಿ ಸಿಬ್ಬಂದಿಯನ್ನು ಬಿಡಿ, ಆರೋಗ್ಯದ ಕಾರಣಗಳಿಂದಾಗಿ ಅಭಿಯಾನಕ್ಕೆ ಹೆಚ್ಚಾಗಿ ಅನರ್ಹರಾಗಿರುತ್ತಾರೆ.
ಕುಟುಂಬಗಳನ್ನು ತೆಗೆದುಕೊಳ್ಳಬೇಡಿ.
ವಾಸ್ತವವಾಗಿ, ಒಂದು ನಿರ್ಗಮನ (ಚಳಿಗಾಲದ ಕ್ವಾರ್ಟರ್ಸ್ನಿಂದ) ಇತ್ತು ಮತ್ತು ಯುದ್ಧ ಘಟಕಗಳು ಎಲ್ಲಾ ಅಗತ್ಯ ವಸ್ತು ಸಂಪನ್ಮೂಲಗಳೊಂದಿಗೆ ತಮ್ಮ ಸ್ಥಾನಗಳನ್ನು ಆಕ್ರಮಿಸಿಕೊಂಡವು. ಕೀವ್ ವಿಶೇಷ ಮಿಲಿಟರಿ ಜಿಲ್ಲೆಯಲ್ಲಿ, ಮದ್ದುಗುಂಡುಗಳು ಮತ್ತು ಇಂಧನಗಳು ಮತ್ತು ಲೂಬ್ರಿಕಂಟ್‌ಗಳ ಅಗತ್ಯ ಪೂರೈಕೆಗಳೊಂದಿಗೆ ಚಳಿಗಾಲದ ಕ್ವಾರ್ಟರ್ಸ್‌ನಿಂದ ವಿಭಾಗಗಳ ಚಲನೆಯು ಜೂನ್ 13, 1941 ರ ನಂತರ ಪ್ರಾರಂಭವಾಯಿತು.
ನೌಕಾಪಡೆ
ಜೂನ್ 20 ರಂದು, ಬಾಲ್ಟಿಕ್ ಫ್ಲೀಟ್‌ನ ಕಮಾಂಡರ್, ವೈಸ್ ಅಡ್ಮಿರಲ್ ಟ್ರಿಬ್ಟ್ಸ್, LVO (ಲೆನಿನ್‌ಗ್ರಾಡ್ ಮಿಲಿಟರಿ ಡಿಸ್ಟ್ರಿಕ್ಟ್) ಮತ್ತು PribOVO ನ ಕಮಾಂಡರ್‌ಗಳಿಗೆ ಜೂನ್ 19 ರಿಂದ ನೌಕಾಪಡೆಯ ಹಡಗುಗಳನ್ನು ಯುದ್ಧ ಸನ್ನದ್ಧತೆ ಸಂಖ್ಯೆ 2 (22) ನಲ್ಲಿ ಇರಿಸಿದ್ದಾರೆ ಎಂದು ತಿಳಿಸಿದರು. :
ಜೂನ್ 19, 1941 ರಿಂದ, ಯೋಜನೆ ಸಂಖ್ಯೆ 2 ರ ಪ್ರಕಾರ ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್‌ನ ಘಟಕಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಗಿದೆ, ಕಮಾಂಡ್ ಪೋಸ್ಟ್‌ಗಳನ್ನು ನಿಯೋಜಿಸಲಾಗಿದೆ ಮತ್ತು ಗಲ್ಫ್ ಆಫ್ ಫಿನ್‌ಲ್ಯಾಂಡ್ ಮತ್ತು ಇರ್ಬೆ ಜಲಸಂಧಿಯ ಬಾಯಿಯಲ್ಲಿ ಗಸ್ತು ಸೇವೆಯನ್ನು ಬಲಪಡಿಸಲಾಗಿದೆ. .
ಕಪ್ಪು ಸಮುದ್ರದ ನೌಕಾಪಡೆಯ ಯುದ್ಧನೌಕೆಗಳು ಜೂನ್ 1941
ವಾಯುಯಾನ ಮತ್ತು ವಾಯುನೆಲೆಗಳು
ಜೂನ್ 19, 1941 ರಂದು ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ L/g 0042 ರ ಆದೇಶವು ಜೂನ್ 19 ರವರೆಗೆ ವಿಮಾನ ನಿಲ್ದಾಣಗಳು ಮತ್ತು ಇತರ ಪ್ರಮುಖ ಸೌಲಭ್ಯಗಳನ್ನು ಮರೆಮಾಚಲು ಏನನ್ನೂ ಮಾಡಲಾಗಿಲ್ಲ ಎಂದು ಹೇಳುತ್ತದೆ. ಇದರರ್ಥ ಅನುಗುಣವಾದ ಆದೇಶಗಳು ಇದ್ದವು. (13):
ವಾಯುನೆಲೆಗಳು ಮತ್ತು ಪ್ರಮುಖ ಮಿಲಿಟರಿ ಸ್ಥಾಪನೆಗಳನ್ನು ಮರೆಮಾಚಲು ಇನ್ನೂ ಗಮನಾರ್ಹವಾದ ಏನನ್ನೂ ಮಾಡಲಾಗಿಲ್ಲ.
ಏರ್‌ಫೀಲ್ಡ್ ಕ್ಷೇತ್ರಗಳೆಲ್ಲವೂ ಬಿತ್ತಲ್ಪಟ್ಟಿಲ್ಲ, ರನ್‌ವೇಗಳು ಭೂಪ್ರದೇಶದ ಬಣ್ಣಕ್ಕೆ ಹೊಂದಿಕೆಯಾಗುವುದಿಲ್ಲ, ಮತ್ತು ಏರ್‌ಫೀಲ್ಡ್ ಕಟ್ಟಡಗಳು, ಗಾಢವಾದ ಬಣ್ಣಗಳಿಂದ ಎದ್ದು ಕಾಣುತ್ತವೆ, ಹತ್ತಾರು ಕಿಲೋಮೀಟರ್‌ಗಳವರೆಗೆ ವೀಕ್ಷಕರ ಗಮನವನ್ನು ಸೆಳೆಯುತ್ತವೆ.
ಮರೆಮಾಚುವಿಕೆಯ ಸಂಪೂರ್ಣ ಕೊರತೆ ಮತ್ತು ಅನ್ಮಾಸ್ಕಿಂಗ್ ಚಿಹ್ನೆಗಳು ಮತ್ತು ಸಿಗ್ನಲ್‌ಗಳ ಬಳಕೆಯೊಂದಿಗೆ ಏರ್‌ಫೀಲ್ಡ್ ಸೇವೆಗಳ ಕಳಪೆ ಸಂಘಟನೆಯೊಂದಿಗೆ ಏರ್‌ಫೀಲ್ಡ್‌ಗಳಲ್ಲಿ ವಿಮಾನದ ಕಿಕ್ಕಿರಿದ ಮತ್ತು ರೇಖೀಯ ವ್ಯವಸ್ಥೆಯು ಏರ್‌ಫೀಲ್ಡ್ ಅನ್ನು ಸಂಪೂರ್ಣವಾಗಿ ಬಿಚ್ಚಿಡುತ್ತದೆ.
ಫಿರಂಗಿ ಮತ್ತು ಯಾಂತ್ರೀಕೃತ ಘಟಕಗಳು ಮರೆಮಾಚುವಿಕೆಯ ಬಗ್ಗೆ ಇದೇ ರೀತಿಯ ಅಸಡ್ಡೆಯನ್ನು ತೋರಿಸುತ್ತವೆ: ಅವರ ಉದ್ಯಾನವನಗಳ ಕಿಕ್ಕಿರಿದ ಮತ್ತು ರೇಖೀಯ ವ್ಯವಸ್ಥೆಯು ಅತ್ಯುತ್ತಮ ವೀಕ್ಷಣಾ ವಸ್ತುಗಳನ್ನು ಮಾತ್ರವಲ್ಲದೆ ಗಾಳಿಯಿಂದ ಹೊಡೆಯಲು ಅನುಕೂಲಕರವಾದ ಗುರಿಗಳನ್ನು ಒದಗಿಸುತ್ತದೆ.
ಗೋದಾಮುಗಳು ಮತ್ತು ಇತರ ಪ್ರಮುಖ ಮಿಲಿಟರಿ ಸ್ಥಾಪನೆಗಳನ್ನು ಮರೆಮಾಚಲು ಏನನ್ನೂ ಮಾಡಲಾಗಿಲ್ಲ.
12 ನೇ ಯಾಂತ್ರಿಕೃತ ಕಾರ್ಪ್ಸ್ ಅನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸುವ ಆದೇಶವು ಕೇಂದ್ರೀಕರಣ ಪ್ರದೇಶದಲ್ಲಿ ಅದರ ಮರೆಮಾಚುವಿಕೆಯನ್ನು ಖಚಿತಪಡಿಸಿಕೊಳ್ಳುವ ಅಗತ್ಯವಿದೆ ಎಂದು ನಾನು ನಿಮಗೆ ನೆನಪಿಸುತ್ತೇನೆ.
ಇದರ ನಂತರ ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ (13):
1. 1.7.41 ರ ಹೊತ್ತಿಗೆ, ಸುತ್ತಮುತ್ತಲಿನ ಪ್ರದೇಶದ ಬಣ್ಣವನ್ನು ಹೊಂದಿಸಲು ಎಲ್ಲಾ ಏರ್‌ಫೀಲ್ಡ್‌ಗಳನ್ನು ಹುಲ್ಲಿನೊಂದಿಗೆ ಬಿತ್ತಿ, ರನ್‌ವೇಗಳನ್ನು ಬಣ್ಣ ಮಾಡಿ ಮತ್ತು ಸುತ್ತಮುತ್ತಲಿನ ಹಿನ್ನೆಲೆಗೆ ಅನುಗುಣವಾಗಿ ಸಂಪೂರ್ಣ ಏರ್‌ಫೀಲ್ಡ್ ಪರಿಸರವನ್ನು ಅನುಕರಿಸಿ.
3. ವಿಮಾನದ ರೇಖೀಯ ಮತ್ತು ಕಿಕ್ಕಿರಿದ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ; ವಿಮಾನದ ಚದುರಿದ ಮತ್ತು ಮರೆಮಾಚುವ ಸ್ಥಾನವು ಗಾಳಿಯಿಂದ ಅವುಗಳ ಸಂಪೂರ್ಣ ಅದೃಶ್ಯತೆಯನ್ನು ಖಚಿತಪಡಿಸುತ್ತದೆ.
4. 5.7 ರಿಂದ ಆಯೋಜಿಸಿ. 500 ಕಿಮೀ ಗಡಿ ಪಟ್ಟಿಯ ಪ್ರತಿ ವಾಯುಯಾನ ಬೇಸಿಂಗ್ ಪ್ರದೇಶದಲ್ಲಿ 8 - 10 ಸುಳ್ಳು ಏರ್‌ಫೀಲ್ಡ್‌ಗಳಿವೆ, ಪ್ರತಿಯೊಂದನ್ನು 40 - 50 ವಿಮಾನಗಳ ಅಣಕು-ಅಪ್‌ಗಳೊಂದಿಗೆ ಸಜ್ಜುಗೊಳಿಸಿ.
7. ಜವಾಬ್ದಾರರ ವೀಕ್ಷಣೆಯ ಮೂಲಕ ವಾಯುನೆಲೆಗಳು, ಗೋದಾಮುಗಳು, ಯುದ್ಧ ಮತ್ತು ಸಾರಿಗೆ ವಾಹನಗಳ ಮರೆಮಾಚುವಿಕೆಯನ್ನು ಗಾಳಿಯಿಂದ ಪರಿಶೀಲಿಸಿ. ಜಿಲ್ಲಾ ಪ್ರಧಾನ ಕಮಾಂಡರ್‌ಗಳು ಮತ್ತು ಛಾಯಾಚಿತ್ರ. ಅವರಿಂದ ಪತ್ತೆಯಾದ ಎಲ್ಲಾ ನ್ಯೂನತೆಗಳನ್ನು ತಕ್ಷಣವೇ ಸರಿಪಡಿಸಬೇಕು.
ನೆಲದ ವಸ್ತುಗಳ ಮರೆಮಾಚುವಿಕೆಯಲ್ಲಿನ ನ್ಯೂನತೆಗಳನ್ನು ತಕ್ಷಣವೇ ತೆಗೆದುಹಾಕಲು ಆದೇಶಿಸಲಾಯಿತು.
ZapOVO ವಾಯು ವಿಭಾಗಗಳು ಮತ್ತು ರೆಜಿಮೆಂಟ್‌ಗಳು ಈ ಕೆಳಗಿನ ಟೆಲಿಗ್ರಾಂಗಳನ್ನು ಸ್ವೀಕರಿಸಿದವು (21):
ಏರ್ ಫೋರ್ಸ್ ಕಮಾಂಡರ್ ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲು, ಅಗತ್ಯವಿರುವ ಪ್ರಮಾಣದ ಮದ್ದುಗುಂಡುಗಳನ್ನು ಪೂರೈಸಲು, ವಾಯುನೆಲೆಗಳು, ಮೆಟೀರಿಯಲ್ ಮತ್ತು ಸಾರಿಗೆಯನ್ನು ಮರೆಮಾಚಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಆದೇಶಿಸಿದರು. 6/21/41 ರಂದು ಮರಣದಂಡನೆಯನ್ನು ವರದಿ ಮಾಡಿ, ನಾನು 6/21/41 ಅನ್ನು ಪುನರಾವರ್ತಿಸುತ್ತೇನೆ. 18:00 ರ ಹೊತ್ತಿಗೆ.
NKVD ಗಡಿ ಪಡೆಗಳು
ಜೂನ್ 20 ರಂದು, ಬೆಲರೂಸಿಯನ್ ಗಡಿ ಪೋಸ್ಟ್ಗಳು ಜೂನ್ 20 ರಿಂದ ಜೂನ್ 30 ರವರೆಗೆ ಗಡಿಯನ್ನು ರಕ್ಷಿಸುವ ಕ್ರಮಗಳನ್ನು ಬಲಪಡಿಸಿದವು. ನಿರ್ದಿಷ್ಟವಾಗಿ, ಇದನ್ನು ಆದೇಶಿಸಲಾಗಿದೆ (10):
1. ಜೂನ್ 30, 1941 ರವರೆಗೆ, ಸಿಬ್ಬಂದಿಗಳೊಂದಿಗೆ ನಿಗದಿತ ತರಬೇತಿಯನ್ನು ನಡೆಸಬಾರದು.
2. ತರಬೇತಿ ಹೊರಠಾಣೆಗಳಲ್ಲಿ ತರಬೇತಿ ಶಿಬಿರದಲ್ಲಿರುವ ಸಿಬ್ಬಂದಿಯನ್ನು ತಕ್ಷಣವೇ ಲೈನ್ ಔಟ್‌ಪೋಸ್ಟ್‌ಗಳಿಗೆ ಹಿಂತಿರುಗಿಸಬೇಕು ಮತ್ತು ಮುಂದಿನ ಸೂಚನೆ ಬರುವವರೆಗೆ ಇನ್ನು ಮುಂದೆ ಕರೆ ಮಾಡುವುದಿಲ್ಲ.
4. ಜೂನ್ 30, 1941 ರವರೆಗೆ ಸಿಬ್ಬಂದಿಗೆ ಯಾವುದೇ ದಿನಗಳನ್ನು ನೀಡಲಾಗುವುದಿಲ್ಲ.
5. ರಾತ್ರಿಯಲ್ಲಿ ಗಡಿ ಗಸ್ತು (23.00 ರಿಂದ 5.00 ರವರೆಗೆ) ಮೂರು ಜನರ ಸಂಯೋಜನೆಯಲ್ಲಿ ಕಳುಹಿಸಬೇಕು. ಎಲ್ಲಾ ಬೆಳಕಿನ ಮೆಷಿನ್ ಗನ್ಗಳನ್ನು ರಾತ್ರಿಯ ತಂಡಗಳಲ್ಲಿ ಪ್ರಮುಖ ದಿಕ್ಕುಗಳಲ್ಲಿ ಬಳಸಬೇಕು.
7. ಕರ್ತವ್ಯಕ್ಕಾಗಿ ಜನರ ಸಂಖ್ಯೆಯನ್ನು ಲೆಕ್ಕಹಾಕಿ ಇದರಿಂದ 23.00 ರಿಂದ 5.00 ರವರೆಗೆ ಎಲ್ಲಾ ಜನರು ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಾರೆ, 23.00 ಮತ್ತು ಸೆಂಟ್ರಿ ಗಾರ್ಡ್‌ಗಳಿಂದ ಗಸ್ತು ತಿರುಗುವವರನ್ನು ಹೊರತುಪಡಿಸಿ.
11. ಗಡಿ ರೇಖೆಯಿಂದ 300 ಮೀ ಗಿಂತ ಹತ್ತಿರದಲ್ಲಿ ಗಡಿ ಕಾವಲುಗಾರರು ಇರಬಾರದು.
ಜೂನ್ 20 ರಿಂದ ಜೂನ್ 30 ರವರೆಗೆ, ಗಡಿ ಪೋಸ್ಟ್‌ಗಳನ್ನು ಸಂಪೂರ್ಣ ಯುದ್ಧ ಸಿದ್ಧತೆಯಲ್ಲಿ ಇರಿಸಲಾಯಿತು. "23.00 ರಿಂದ 5.00 ರವರೆಗೆ ಎಲ್ಲಾ ಜನರು ಗಡಿಯಲ್ಲಿ ಸೇವೆ ಸಲ್ಲಿಸಬೇಕು" ಎಂದು ಆದೇಶಿಸಿದ ಷರತ್ತು ವಿಶೇಷವಾಗಿ ಆಸಕ್ತಿದಾಯಕವಾಗಿದೆ. ರಾತ್ರಿ ದಾಳಿಯನ್ನು ಸ್ಪಷ್ಟವಾಗಿ ನಿರೀಕ್ಷಿಸಲಾಗಿದೆ.
ಗಡಿ ಪಡೆಗಳ ಕಮಾಂಡಿಂಗ್ ಸಿಬ್ಬಂದಿಯ ಕುಟುಂಬಗಳನ್ನು ಸ್ಥಳಾಂತರಿಸಲು ಸಿದ್ಧಪಡಿಸಲಾಯಿತು. ರೆಡ್ ಆರ್ಮಿಯ ಕೆಲವು ಘಟಕಗಳ ಕುಟುಂಬ ಸದಸ್ಯರನ್ನು PribOVO ಗೆ ಸ್ಥಳಾಂತರಿಸಲಾಯಿತು - ಆಂತರಿಕ ವ್ಯವಹಾರಗಳ ಡೆಪ್ಯುಟಿ ಪೀಪಲ್ಸ್ ಕಮಿಷರ್, ಲೆಫ್ಟಿನೆಂಟ್ ಜನರಲ್ ಮಸ್ಲೆನಿಕೋವ್ - 9 ರ ಮೆಮೊರಾಂಡಮ್.
ವಾಸ್ತವವಾಗಿ, ಸಂಪೂರ್ಣ ಪಶ್ಚಿಮ ಮುಂಭಾಗದಲ್ಲಿ, ನೆಲದ ಪಡೆಗಳು ಮತ್ತು ನೌಕಾಪಡೆಯನ್ನು ಯುದ್ಧ ಸನ್ನದ್ಧತೆಗೆ ತರಲಾಯಿತು. ದಾಖಲೆಗಳು ಈ ಬಗ್ಗೆ ನೇರವಾಗಿ ಮಾತನಾಡುತ್ತವೆ. ನೀವು ಯಾವುದಕ್ಕಾಗಿ ತಯಾರಿ ಮಾಡುತ್ತಿದ್ದೀರಿ?
ಕೆಲವು ಸಂಶೋಧಕರು ಜೂನ್ 18 ರಂದು, ಜನರಲ್ ಸ್ಟಾಫ್‌ನಿಂದ ಟೆಲಿಗ್ರಾಮ್ ಅನ್ನು ಜಿಲ್ಲೆಗಳಿಗೆ ಯುದ್ಧ ಸನ್ನದ್ಧತೆಯ ಮೇಲೆ ಹಾಕುವ ಬಗ್ಗೆ ಕಳುಹಿಸಲಾಗಿದೆ ಎಂದು ನಂಬುತ್ತಾರೆ. ಈ ಡಾಕ್ಯುಮೆಂಟ್ ಇನ್ನೂ ಕಂಡುಬಂದಿಲ್ಲ. ಆದಾಗ್ಯೂ, ಅದರ ಅಸ್ತಿತ್ವವನ್ನು ಸೂಚಿಸಲಾಗಿದೆ:
- ಜನರಲ್ ಡಿ. ಪಾವ್ಲೋವ್ ಅವರ ತನಿಖಾ ಕಡತದಿಂದ ಅದಕ್ಕೆ ಲಿಂಕ್ ಇದೆ (ನಾನು ಈ ಕೆಳಗಿನ ಸಮಸ್ಯೆಗೆ ಹಿಂತಿರುಗುತ್ತೇನೆ);
- ಜೂನ್ 18-19 ರಿಂದ, ಜೂನ್ 21, 1941 ರ ಸನ್ನದ್ಧತೆಯ ದಿನಾಂಕದೊಂದಿಗೆ PribOVO ಘಟಕಗಳನ್ನು ಎಚ್ಚರಿಸಲು ಮತ್ತು ಯುದ್ಧ ಸನ್ನದ್ಧತೆಯನ್ನು ಇರಿಸಲು ಪ್ರಾರಂಭಿಸಿತು.
PribOVO ನ ಕಮಾಂಡರ್, ತನ್ನ ಸ್ವಂತ ಉಪಕ್ರಮದಲ್ಲಿ, ಜಿಲ್ಲಾ ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಬಹುದೇ? ಇದಲ್ಲದೆ, PribOVO ಯುದ್ಧದ ರಂಗಮಂದಿರವನ್ನು (ಮಿಲಿಟರಿ ಕಾರ್ಯಾಚರಣೆಗಳ ರಂಗಮಂದಿರ), ಗಣಿ ಸೇತುವೆಗಳನ್ನು ತಯಾರಿಸಲು ಪ್ರಾರಂಭಿಸಿತು ಮತ್ತು ಕವರ್ ಯೋಜನೆಗಳ ಪ್ರಕಾರ ಮೈನ್ಫೀಲ್ಡ್ಗಳನ್ನು ಹಾಕಿತು. ಜಿಲ್ಲಾ ಕಮಾಂಡರ್‌ನ ಅಸಾಧಾರಣ ಸ್ವಾತಂತ್ರ್ಯ! ಅದನ್ನು ಹೇಗೆ ವಿವರಿಸುವುದು?
ನಾನು G. ಝುಕೋವ್ ಅವರ ಅಭಿಪ್ರಾಯವನ್ನು ಉಲ್ಲೇಖಿಸಲು ಬಯಸುತ್ತೇನೆ. 1969 ರಲ್ಲಿ, ಅವರ "ಮೆಮೊಯಿರ್ಸ್ ಮತ್ತು ರಿಫ್ಲೆಕ್ಷನ್ಸ್" ಅನ್ನು ಪ್ರಕಟಿಸಲಾಯಿತು. ಆದರೆ ವರ್ಷಗಳ ನಂತರ, ಮಾರ್ಷಲ್ ಅವರ ಆತ್ಮಚರಿತ್ರೆಗಳ ಕೆಲವು ಕರಡು ಆವೃತ್ತಿಗಳನ್ನು ಪ್ರಕಟಿಸಲಾಯಿತು. ಜಿ. ಝುಕೋವ್ ಅವರ ಕರಡು ಆತ್ಮಚರಿತ್ರೆಯಿಂದ:
ಟಿಮೊಶೆಂಕೊ ಮತ್ತು ಝುಕೋವ್ ಅವರ ವ್ಯಕ್ತಿಯಲ್ಲಿನ ಉನ್ನತ ಮಿಲಿಟರಿ ನಾಯಕತ್ವವು ಮುಂಚಿತವಾಗಿ ಯುದ್ಧ ರಚನೆಗಳಿಗೆ ಕವರಿಂಗ್ ಪಡೆಗಳನ್ನು ನಿಯೋಜಿಸಿದೆ ಮತ್ತು ಜರ್ಮನ್ ಪಡೆಗಳ ಬೃಹತ್ ದಾಳಿಗಳನ್ನು ಹಿಮ್ಮೆಟ್ಟಿಸಲು ಮತ್ತು ಪ್ರಮುಖ ಗುಂಪುಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಖಾತ್ರಿಪಡಿಸುವ ಸಾಮರ್ಥ್ಯವಿರುವ ಎಲ್ಲಾ ಕಾರ್ಯತಂತ್ರದ ದಿಕ್ಕುಗಳಲ್ಲಿ ಸೈನ್ಯದ ಗುಂಪುಗಳನ್ನು ರಚಿಸಬಹುದೇ? ಸಶಸ್ತ್ರ ಪಡೆ?
ವೈಯಕ್ತಿಕವಾಗಿ ಪಾಲಿಟ್ಬ್ಯೂರೊ ಮತ್ತು ಸ್ಟಾಲಿನ್ ಅವರ ಅನುಮತಿಯಿಲ್ಲದೆ ಯಾರೂ ಇದನ್ನು ಮಾಡಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿರುವಂತೆ, ನಮ್ಮ ಎಲ್ಲಾ ಪ್ರಮುಖ ಮಿಲಿಟರಿ ಸಮಸ್ಯೆಗಳು ಮತ್ತು ವಿಶೇಷವಾಗಿ ಕಾರ್ಯಾಚರಣೆ ಮತ್ತು ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಪಾಲಿಟ್ಬ್ಯುರೊದಲ್ಲಿ ನಿರ್ಧರಿಸಲಾಯಿತು, ಮತ್ತು ಈಗಲೂ ಅವುಗಳನ್ನು ಪಕ್ಷದ ಕೇಂದ್ರ ಸಮಿತಿಯ ಪ್ರೆಸಿಡಿಯಂನಲ್ಲಿ ನಿರ್ಧರಿಸಲಾಗುತ್ತದೆ. 21
ಪ್ರಸ್ತುತಪಡಿಸಿದ ದಾಖಲೆಗಳ ಪ್ರಕಾರ, ಜಿಲ್ಲೆಗಳ ಪಡೆಗಳು, ಗಡಿ ಕಾವಲುಗಾರರು ಮತ್ತು ನೌಕಾಪಡೆಯನ್ನು ಯುದ್ಧ ಸನ್ನದ್ಧತೆಗೆ ತರಲಾಗುತ್ತಿದೆ. ಇದು ದೇಶದ ರಾಜಕೀಯ ನಾಯಕತ್ವದ ಒಳಹರಿವಿನಿಂದ ಮಾತ್ರ ಸಾಧ್ಯ ಎಂದು ನಾವು ಜಿ.ಝುಕೋವ್ ಅವರೊಂದಿಗೆ ಒಪ್ಪಿಕೊಳ್ಳಬಹುದು.
 
4. ಯುದ್ಧದ ಹಿಂದಿನ ಕೊನೆಯ ದಿನ
F. ಹಾಲ್ಡರ್ ಅವರ ದಿನಚರಿಯ ಪ್ರಕಾರ, V. ಮೊಲೊಟೊವ್ ಜೂನ್ 18 ರಂದು A. ಹಿಟ್ಲರ್ ಅವರೊಂದಿಗೆ ಸಭೆಯನ್ನು ಕೇಳಿದರು:
ಜೂನ್ 20, 1941.
ಶ್ರೀ ಮೊಲೊಟೊವ್ 18.6 ಬಯಸಿದ್ದರು. ಫ್ಯೂರರ್ ಜೊತೆ ಮಾತನಾಡಿ. 22
ಇದು ಜೂನ್ 18 ರಂದು ಮತ್ತೆ ಕಾಣಿಸಿಕೊಂಡಿತು. ಜೂನ್ 18 ರಂದು ಸೋವಿಯತ್ ಕಡೆಯವರು ತುರ್ತಾಗಿ ಸಭೆಯನ್ನು ಬಯಸಿದ್ದು ಬಹುಶಃ ಕಾಕತಾಳೀಯವಲ್ಲ. ಈ ಹೊತ್ತಿಗೆ: ಯುಎಸ್ಎಸ್ಆರ್ನ ಗಡಿಗೆ ಜರ್ಮನ್ ಪಡೆಗಳ ವರ್ಗಾವಣೆ ಪುನರಾರಂಭವಾಯಿತು. ಮತ್ತು ಪಶ್ಚಿಮ ಜಿಲ್ಲೆಗಳ ಗುಪ್ತಚರ ಇದನ್ನು ಖಚಿತಪಡಿಸಿದೆ.
ಜರ್ಮನ್ ಕಡೆಯವರು ಸಭೆಯ ಪ್ರಸ್ತಾಪವನ್ನು ನಿರಾಕರಿಸಿದರು. ಇದು ರಾಜತಾಂತ್ರಿಕ ತಂತ್ರಗಳಲ್ಲಿ ಒಂದಾಗಿತ್ತು. ಹಿಂದೆ, ಜರ್ಮನಿಯು ಜೂನ್ 13 ರ ಪ್ರಸಿದ್ಧ TASS ಸಂದೇಶಕ್ಕೆ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯಿಸಲಿಲ್ಲ (ಇಲ್ಲಿ ಯುಎಸ್ಎಸ್ಆರ್ ಸನ್ನಿಹಿತವಾದ ಜರ್ಮನ್-ಸೋವಿಯತ್ ಯುದ್ಧದ ಬಗ್ಗೆ ವದಂತಿಗಳನ್ನು ಆಧಾರರಹಿತವೆಂದು ಘೋಷಿಸಿತು, ಆ ಮೂಲಕ ಜರ್ಮನಿಯನ್ನು ಸಹ ನಿರಾಕರಿಸಲು ಆಹ್ವಾನಿಸಿತು). ದಾಳಿಯ ಸ್ವಲ್ಪ ಮೊದಲು, ಜರ್ಮನ್ನರು ಸೋವಿಯತ್ ಭಾಗದೊಂದಿಗೆ ಯಾವುದೇ ಸಂಪರ್ಕವನ್ನು ತಪ್ಪಿಸಲು ಆದ್ಯತೆ ನೀಡಿದರು, ಅದರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುವುದು ಸೇರಿದಂತೆ. ವಿದೇಶಾಂಗ ವ್ಯವಹಾರಗಳ ಪೀಪಲ್ಸ್ ಕಮಿಷರ್ ವಿ. ಮೊಲೊಟೊವ್ ಸೋವಿಯತ್ ನಾಯಕತ್ವದ ಉದ್ದೇಶಗಳನ್ನು ಈ ಕೆಳಗಿನಂತೆ ವಿವರಿಸಿದರು:
ಯುದ್ಧ ಪ್ರಾರಂಭವಾಗುವ ಒಂದು ವಾರದಿಂದ ಒಂದೂವರೆ ವಾರದ ಮೊದಲು, ಜರ್ಮನ್ನರು ನಮ್ಮ ವಿರುದ್ಧ ಏನನ್ನೂ ಮಾಡುತ್ತಿಲ್ಲ ಎಂದು TASS ವರದಿಯಲ್ಲಿ ಘೋಷಿಸಲಾಯಿತು, ನಾವು ಸಾಮಾನ್ಯ ಸಂಬಂಧವನ್ನು ಉಳಿಸಿಕೊಂಡಿದ್ದೇವೆ ... ಮತ್ತು ಇದು ಮೂರ್ಖತನವಲ್ಲ, ಇದು, ಆದ್ದರಿಂದ ಮಾತನಾಡಿ, ಸಮಸ್ಯೆಯ ಸ್ಪಷ್ಟೀಕರಣಕ್ಕಾಗಿ ತಳ್ಳುವ ಪ್ರಯತ್ನ. ಮತ್ತು ಅವರು ಇದಕ್ಕೆ ಪ್ರತಿಕ್ರಿಯಿಸಲು ನಿರಾಕರಿಸಿದರು ಎಂಬ ಅಂಶವು ಅವರು ನಮ್ಮ ಕಡೆಗೆ ಸುಳ್ಳು ಮಾರ್ಗವನ್ನು ಅನುಸರಿಸುತ್ತಿದ್ದಾರೆ ಎಂದು ಮಾತ್ರ ಹೇಳಿದರು ... ಜರ್ಮನ್ನರು ತಮ್ಮ ದಾಳಿಯನ್ನು ಸಮರ್ಥಿಸಲು ಯಾವುದೇ ಕಾರಣವನ್ನು ನೀಡದಿರಲು ಈ ಹಂತವನ್ನು ನಿರ್ದೇಶಿಸಲಾಗಿದೆ, ನಿರ್ದೇಶಿಸಲಾಗಿದೆ ಮತ್ತು ಸಮರ್ಥಿಸಲಾಗಿದೆ.
ನಮಗೆ ಬೇರೆ ಆಯ್ಕೆ ಇರಲಿಲ್ಲ... ಕೊನೆಯ ಉಪಾಯವಾಗಿ TASS ಸಂದೇಶ ಬೇಕಿತ್ತು... ಮತ್ತು ಜೂನ್ 22 ರಂದು ಇಡೀ ಪ್ರಪಂಚದ ಮುಂದೆ ಹಿಟ್ಲರ್ ಆಕ್ರಮಣಕಾರಿಯಾದನು. ಮತ್ತು ನಾವು ಮಿತ್ರರನ್ನು ಹೊಂದಿದ್ದೇವೆ. 23
V. ಮೊಲೊಟೊವ್ ಪ್ರಕಾರ, USSR ತನ್ನ ರಾಜಕೀಯ ಹೇಳಿಕೆಗಳೊಂದಿಗೆ ಭವಿಷ್ಯದ ಯುದ್ಧದಲ್ಲಿ ಹೆಚ್ಚು ಅನುಕೂಲಕರವಾದ ರಾಜತಾಂತ್ರಿಕ ಅಂತರಾಷ್ಟ್ರೀಯ ಸ್ಥಾನವನ್ನು ಸೃಷ್ಟಿಸಿತು. ಮತ್ತು ಇಲ್ಲಿ ಜರ್ಮನಿಗೆ ಮಿಲಿಟರಿ ಸಿದ್ಧತೆಗಳನ್ನು ಆರೋಪಿಸಲು ಜರ್ಮನಿಗೆ ಒಂದೇ ಕಾರಣವನ್ನು ನೀಡದಿರುವುದು ಮುಖ್ಯವಾಗಿತ್ತು. ಆದ್ದರಿಂದ, ಯುಎಸ್ಎಸ್ಆರ್ ಯುದ್ಧಕ್ಕೆ ತಯಾರಿ ನಡೆಸುತ್ತಿದೆ, ಜರ್ಮನ್ನರನ್ನು ಪ್ರಚೋದಿಸದಿರಲು ಪ್ರಯತ್ನಿಸುತ್ತಿದೆ.
ಜರ್ಮನ್ ರಾಜಕೀಯ ನಾಯಕತ್ವವು ಸೋವಿಯತ್ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಲಿಲ್ಲ ಮತ್ತು ಅದೇ ಸಮಯದಲ್ಲಿ ಸೋವಿಯತ್ ಒಕ್ಕೂಟದ ಗಡಿಗೆ ಸೈನ್ಯವನ್ನು ತೀವ್ರವಾಗಿ ವರ್ಗಾಯಿಸಿತು. ಈ ಪರಿಸ್ಥಿತಿಯಲ್ಲಿ ಯುಎಸ್ಎಸ್ಆರ್ನ ನಿರ್ಧಾರವು ಪಶ್ಚಿಮ ಜಿಲ್ಲೆಗಳಲ್ಲಿ ಸೈನ್ಯವನ್ನು ಸನ್ನದ್ಧತೆಯನ್ನು ಎದುರಿಸಲು ತರುವುದು (ಅವರು 18 ರಂದು ಕರೆತರಲು ಪ್ರಾರಂಭಿಸಿದರು).
1. ಎಲ್. ಬೆರಿಯಾ ಪೀಪಲ್ಸ್ ಕಮಿಷರ್ ಆಫ್ ಇಂಟರ್ನಲ್ ಅಫೇರ್ಸ್ 2. ಎನ್. ವೊಜ್ನೆಸೆನ್ಸ್ಕಿ 1941 ರಿಂದ 1 ನೇ ಡೆಪ್ಯುಟಿ ಕೌನ್ಸಿಲ್ ಆಫ್ ಪೀಪಲ್ಸ್ ಕಮಿಷರ್ಸ್ 3. ಎಲ್. ಮೆಹ್ಲಿಸ್ ಡೆಪ್ಯೂಟಿ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಜೂನ್ 21 ರಂದು, V. ಮೊಲೊಟೊವ್ V. ಶುಲೆನ್ಬರ್ಗ್ಗೆ ಕರೆ ನೀಡಿದರು ಮತ್ತು ಜರ್ಮನ್ ವಿಮಾನದಿಂದ USSR ನ ರಾಜ್ಯ ಗಡಿಯ ವ್ಯವಸ್ಥಿತ ಉಲ್ಲಂಘನೆಗಳ ಬಗ್ಗೆ ಹೇಳಿಕೆಯ ಪ್ರತಿಯನ್ನು ಹಸ್ತಾಂತರಿಸಿದರು. ಇದಕ್ಕೆ ಎಫ್. ಶುಲೆನ್ಬರ್ಗ್ ಅವರು ಈ ಬಗ್ಗೆ ಏನೂ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ಮುಂದೆ (23):
ನಂತರ ಕಾಮ್ರೇಡ್ ಮೊಲೊಟೊವ್ ಅವರು ಸೋವಿಯತ್-ಜರ್ಮನ್ ಸಂಬಂಧಗಳಲ್ಲಿನ ಸಾಮಾನ್ಯ ಪರಿಸ್ಥಿತಿಯ ಬಗ್ಗೆ ಕೇಳಲು ಬಯಸುತ್ತಾರೆ ಎಂದು ಶುಲೆನ್ಬರ್ಗ್ಗೆ ಹೇಳುತ್ತಾರೆ. ಒಡನಾಡಿ ಇತ್ತೀಚೆಗೆ ಜರ್ಮನ್ ರಾಯಭಾರ ಕಚೇರಿಯ ಹಲವಾರು ಉದ್ಯೋಗಿಗಳು ಮತ್ತು ಅವರ ಪತ್ನಿಯರು ಮಾಸ್ಕೋವನ್ನು ತೊರೆದಿದ್ದಾರೆ, ಯುಎಸ್ಎಸ್ಆರ್ ಮತ್ತು ಜರ್ಮನಿಯ ನಡುವಿನ ಸನ್ನಿಹಿತ ಯುದ್ಧದ ಬಗ್ಗೆ ವದಂತಿಗಳು ತೀವ್ರ ಸ್ವರೂಪದಲ್ಲಿ ಹರಡುತ್ತಿವೆ ಎಂದು ಮೊಲೊಟೊವ್ ಶುಲೆನ್ಬರ್ಗ್ಗೆ ಕೇಳುತ್ತಾನೆ, ಶಾಂತಿ-ಪ್ರೀತಿಯ TASS ಸಂದೇಶ ಜೂನ್ 13 ಅನ್ನು ಜರ್ಮನಿಯಲ್ಲಿ ಪ್ರಕಟಿಸಲಾಗಿಲ್ಲ, ಯುಎಸ್ಎಸ್ಆರ್ ಬಗ್ಗೆ ಜರ್ಮನಿಯ ಅಸಮಾಧಾನ ಏನು, ಯಾವುದಾದರೂ ಇದ್ದರೆ? ಒಡನಾಡಿ ಮೊಲೊಟೊವ್ ಅವರು ಈ ವಿದ್ಯಮಾನಗಳಿಗೆ ವಿವರಣೆಯನ್ನು ನೀಡಬಹುದೇ ಎಂದು ಶುಲೆನ್ಬರ್ಗ್ಗೆ ಕೇಳುತ್ತಾರೆ.
ಜರ್ಮನ್-ಸೋವಿಯತ್ ಸಂಬಂಧಗಳ ಬಗ್ಗೆ ಹಲವಾರು ಪ್ರಶ್ನೆಗಳು ಸಂಗ್ರಹವಾಗಿವೆ, ಆದರೆ ಎಫ್. ಶುಲೆನ್ಬರ್ಗ್ ಅವುಗಳನ್ನು ವಿವರಿಸಲು ಸಾಧ್ಯವಿಲ್ಲ, ಬರ್ಲಿನ್ ಅವರಿಗೆ ತಿಳಿಸುವುದಿಲ್ಲ ಎಂಬ ಅಂಶವನ್ನು ಉಲ್ಲೇಖಿಸಿ.
V. ಮೊಲೊಟೊವ್ ಅವರ ಹೇಳಿಕೆಯನ್ನು ಬರ್ಲಿನ್‌ಗೆ ತಿಳಿಸಲು V. ಶುಲೆನ್‌ಬರ್ಗ್ ಭರವಸೆ ನೀಡಿದರು. ಜರ್ಮನಿಯ ಕಡೆಯವರು ಸೋವಿಯತ್ ಭಾಗದ ರಾಜಕೀಯ ಹೇಳಿಕೆಗಳು ಮತ್ತು ಸಂಪರ್ಕಗಳನ್ನು ತಪ್ಪಿಸುವುದನ್ನು ಮುಂದುವರೆಸಿದರು. ಇದು ಗಾಬರಿಯಾಗದೇ ಇರಲಾರದು.
ಈ ಸಂಭಾಷಣೆಯನ್ನು ಜರ್ಮನಿಯ ಸ್ಥಾನವನ್ನು ಸ್ಪಷ್ಟಪಡಿಸುವ ರಾಜತಾಂತ್ರಿಕ ತಂತ್ರ ಎಂದು ವಿವರಿಸಬಹುದು.
ಆ ಕಠಿಣ ಅಂತರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ, ಯುಎಸ್ಎಸ್ಆರ್ ಸಂದರ್ಭಗಳು ಅನುಮತಿಸುವವರೆಗೆ ತನ್ನ ಆಟವನ್ನು ಆಡಿತು. ಜೂನ್ 21, 1941 ರಂದು ನಡೆದ ವಿ. ಮೊಲೊಟೊವ್ ಮತ್ತು ಜಿ. ಡಿಮಿಟ್ರೋವ್ (1935-1943 ರಲ್ಲಿ ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ ನಾಯಕ) ನಡುವಿನ ಸಂಭಾಷಣೆಯು ಜಿ. ಡಿಮಿಟ್ರೋವ್ ಅವರ ದಿನಚರಿಯಿಂದ ಬಹಳ ಸೂಚಿಸುತ್ತದೆ:
- ಝೌ ಎನ್-ಲೈನಿಂದ ಚಾಂಗ್‌ಕಿಂಗ್‌ನಿಂದ ಯಾನಾನ್‌ಗೆ (ಮಾವೋ ತ್ಸೆ-ತುಂಗ್‌ಗೆ) ಟೆಲಿಗ್ರಾಮ್‌ನಲ್ಲಿ, ಇತರ ವಿಷಯಗಳ ಜೊತೆಗೆ, ಚಿಯಾಂಗ್ ಕೈ-ಶೆಕ್ ಜರ್ಮನಿ ಯುಎಸ್‌ಎಸ್‌ಆರ್ ಮೇಲೆ ದಾಳಿ ಮಾಡುತ್ತದೆ ಎಂದು ಮೊಂಡುತನದಿಂದ ಘೋಷಿಸುತ್ತಾನೆ ಮತ್ತು ದಿನಾಂಕವನ್ನು ಸಹ ನಿಗದಿಪಡಿಸುತ್ತಾನೆ - 06.21 .41!
- ಮುಂಬರುವ ದಾಳಿಯ ಬಗ್ಗೆ ವದಂತಿಗಳು ಎಲ್ಲಾ ಕಡೆಯಿಂದ ಗುಣಿಸುತ್ತಿವೆ.
- ನಾವು ಎಚ್ಚರಿಕೆಯಿಂದ ಇರಬೇಕು ...
- ನಾನು ಇಂದು ಬೆಳಿಗ್ಗೆ ಮೊಲೊಟೊವ್ ಎಂದು ಕರೆದಿದ್ದೇನೆ. ಅವರು ಜೋಸ್ ಅವರೊಂದಿಗೆ ಮಾತನಾಡಲು ಕೇಳಿದರು. ಕಮ್ಯುನಿಸ್ಟ್ ಪಕ್ಷಗಳಿಗೆ ಪರಿಸ್ಥಿತಿ ಮತ್ತು ಅಗತ್ಯ ಸೂಚನೆಗಳ ಬಗ್ಗೆ ವಿಸ್ಸರಿಯೊನೊವಿಚ್.
- ಮೋಲ್.: "ಪರಿಸ್ಥಿತಿ ಅಸ್ಪಷ್ಟವಾಗಿದೆ. ದೊಡ್ಡ ಆಟ ಆಡಲಾಗುತ್ತಿದೆ. ಎಲ್ಲವೂ ನಮ್ಮ ಮೇಲೆ ಅವಲಂಬಿತವಾಗಿಲ್ಲ. ನಾನು ಐವಿ ಜೊತೆ ಮಾತನಾಡುತ್ತೇನೆ. ಏನಾದರೂ ವಿಶೇಷವಿದ್ದರೆ, ನಾನು ನಿಮಗೆ ಕರೆ ಮಾಡುತ್ತೇನೆ! ” 24
V. ಮೊಲೊಟೊವ್ ಉಲ್ಲೇಖಿಸಿರುವ ಈ "ದೊಡ್ಡ ಆಟ" ಯಾವುದು? ಮತ್ತು ಅವರು I. ಸ್ಟಾಲಿನ್ ಅವರೊಂದಿಗೆ ಈ ಬಗ್ಗೆ ಮಾತನಾಡಲು ಭರವಸೆ ನೀಡಿದರು. ಸೋವಿಯತ್ ನಾಯಕತ್ವವು ಮುಂಬರುವ ಯುದ್ಧವನ್ನು ಕಂಡಿತು. ನಾನು ಮಿಲಿಟರಿ ನಿರ್ದೇಶನಗಳು ಮತ್ತು ಆದೇಶಗಳಿಂದ ಪಶ್ಚಿಮ ಜಿಲ್ಲೆಗಳಿಗೆ ಮುಂದುವರಿಯುತ್ತೇನೆ.
ಅದೇ ದಿನ, ಜೂನ್ 21 ರಂದು, I. ಸ್ಟಾಲಿನ್ ಅವರೊಂದಿಗೆ ಹಲವಾರು ಸಭೆಗಳು ನಡೆದವು. ಇದು V. ಮೊಲೊಟೊವ್ ಅವರು ಮೊದಲು ಅಂಗೀಕರಿಸಲ್ಪಟ್ಟರು (18:27 ನಲ್ಲಿ). ಆದರೆ 19:05 ರಿಂದ 20:15 ರವರೆಗೆ ನೌಕಾಪಡೆಯ ಪೀಪಲ್ಸ್ ಕಮಿಷರ್ ಎನ್. ಕುಜ್ನೆಟ್ಸೊವ್ ಮತ್ತು ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ಎಸ್ ಟಿಮೊಶೆಂಕೊ ಅವರನ್ನು ಸ್ವೀಕರಿಸಿದರು. ನಂತರ, 20:50 ರಿಂದ 22:20 ರವರೆಗೆ, ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ S. ಟಿಮೊಶೆಂಕೊ ಮತ್ತು ಜನರಲ್ ಸ್ಟಾಫ್ನ ಮುಖ್ಯಸ್ಥ ಜಿ. ಝುಕೋವ್ ಅವರನ್ನು ಆಹ್ವಾನಿಸಲಾಯಿತು.
ಜೂನ್ 21, 1941 ರಂದು ಸ್ಟಾಲಿನ್ ಸ್ವೀಕರಿಸಿದ ವ್ಯಕ್ತಿಗಳ ದಾಖಲೆಗಳಿಂದ ಹೊರತೆಗೆಯಿರಿ:
1 ನೇ ಟಿ ಮೊಲೊಟೊವ್ - 18.27-23.00
2. ಟಿ ವೊರೊಂಟ್ಸೊವ್ - 19.05-23.00
3. ಟಿ ಬೆರಿಯಾ - 19.05-23.00
4. ಟಿ ವೋಜ್ನೆನ್ಸ್ಕಿ - 19.05-20.15
5. ಟಿ ಮಾಲೆಂಕೋವ್ - 19.05-22.20
6. ಟಿ. ಕುಜ್ನೆಟ್ಸೊವ್ - 19.05-20.15
7. ಟಿಮೊಶೆಂಕೊ - 19.05-20.15
8. ಸಫೊನೊವ್ - 19.05-20.15
9. ಟಿಮೊಶೆಂಕೊ - 20.50-22.20
10. ಟಿ ಝುಕೋವ್ - 20.50-22.20
11. t Budyonny - 20.50-22.20
12. ಟಿ. ಮೆಹ್ಲಿಸ್ - 21.55-22.20
13. ಟಿ. ಬೆರಿಯಾ - 22.40-23.00
ಕೊನೆಯದಾಗಿ ಉಳಿದಿದೆ - 23.00
I. ಸ್ಟಾಲಿನ್ ಅವರೊಂದಿಗಿನ ಸಭೆಗಳಲ್ಲಿ ಮಾಡಿದ ನಿರ್ಧಾರಗಳ ಬಗ್ಗೆ ನಮಗೆ ತಿಳಿದಿಲ್ಲ, ಆದರೆ ಸೈನ್ಯಕ್ಕೆ ಕಳುಹಿಸಲಾದ ದಾಖಲೆಗಳಿವೆ. ಜೂನ್ 21-22 ರ ರಾತ್ರಿ, ನಿರ್ದೇಶನ ಸಂಖ್ಯೆ 1 (16) ಅನ್ನು ಪಶ್ಚಿಮ ಜಿಲ್ಲೆಗಳಿಗೆ ಕಳುಹಿಸಲಾಗಿದೆ:
ತಕ್ಷಣದ ಮರಣದಂಡನೆಗಾಗಿ ನಾನು ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನ ಆದೇಶವನ್ನು ರವಾನಿಸುತ್ತಿದ್ದೇನೆ:
1. ಜೂನ್ 22 - 23, 1941 ರ ಸಮಯದಲ್ಲಿ, LVO, PribOVO, ZAPOVO, KOVO, OdVO ಮುಂಭಾಗಗಳಲ್ಲಿ ಜರ್ಮನ್ನರಿಂದ ಹಠಾತ್ ದಾಳಿ ಸಾಧ್ಯ. ಆಕ್ರಮಣವು ಪ್ರಚೋದನಕಾರಿ ಕ್ರಮಗಳೊಂದಿಗೆ ಪ್ರಾರಂಭವಾಗಬಹುದು.
2. ನಮ್ಮ ಪಡೆಗಳ ಕಾರ್ಯವು ಪ್ರಮುಖ ತೊಡಕುಗಳನ್ನು ಉಂಟುಮಾಡುವ ಯಾವುದೇ ಪ್ರಚೋದನಕಾರಿ ಕ್ರಮಗಳಿಗೆ ಬಲಿಯಾಗುವುದಿಲ್ಲ.
ಅದೇ ಸಮಯದಲ್ಲಿ, ಲೆನಿನ್ಗ್ರಾಡ್, ಬಾಲ್ಟಿಕ್, ವೆಸ್ಟರ್ನ್, ಕೈವ್ ಮತ್ತು ಒಡೆಸ್ಸಾ ಮಿಲಿಟರಿ ಜಿಲ್ಲೆಗಳ ಪಡೆಗಳು ಜರ್ಮನ್ನರು ಅಥವಾ ಅವರ ಮಿತ್ರರಾಷ್ಟ್ರಗಳಿಂದ ಸಂಭವನೀಯ ಅನಿರೀಕ್ಷಿತ ದಾಳಿಯನ್ನು ಎದುರಿಸಲು ಸಂಪೂರ್ಣ ಯುದ್ಧ ಸಿದ್ಧತೆಯಲ್ಲಿರಬೇಕು.
ಆದೇಶವು ಸಂಪೂರ್ಣ ಯುದ್ಧ ಸನ್ನದ್ಧತೆಯನ್ನು ಒತ್ತಿಹೇಳುತ್ತದೆ. ಈಗಾಗಲೇ ಜೂನ್ 18-19 ರಂದು, ಯುದ್ಧ ಸನ್ನದ್ಧತೆಯಲ್ಲಿ ಘಟಕಗಳನ್ನು ಹೆಚ್ಚಿಸಲಾಯಿತು (ದಾಖಲೆಗಳ ಪ್ರಕಾರ, ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಕನಿಷ್ಠ ಭಾಗ). ಆದ್ದರಿಂದ ಗಡಿ ಜಿಲ್ಲೆಗಳಿಗೆ ಕರೆತರಬೇಡಿ, ಜಾಗೃತರಾಗಿರಲು ಜನತಾದಳ ಸೂಚನೆ ನೀಡಿದೆ. ಪಡೆಗಳು ತ್ವರಿತವಾಗಿ ಕೋಟೆ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳಬಹುದು ಮತ್ತು ದಾಳಿಯನ್ನು ಹಿಮ್ಮೆಟ್ಟಿಸಲು ಸಿದ್ಧವಾಗುವುದು ಯುದ್ಧದ ಸನ್ನದ್ಧತೆಯ ಸ್ಥಿತಿಯಲ್ಲಿದೆ.
ZapOVO 3ನೇ, 4ನೇ ಮತ್ತು 10ನೇ ಸೇನೆಗಳಿಗೆ ಆದೇಶ ನೀಡುತ್ತದೆ (16):
ಎ) ಜೂನ್ 22, 1941 ರ ರಾತ್ರಿಯಲ್ಲಿ, ರಾಜ್ಯದ ಗಡಿಯಲ್ಲಿ ಕೋಟೆಯ ಪ್ರದೇಶಗಳ ಗುಂಡಿನ ಸ್ಥಳಗಳನ್ನು ರಹಸ್ಯವಾಗಿ ಆಕ್ರಮಿಸಿಕೊಳ್ಳಿ;
ಬಿ) ಜೂನ್ 22, 1941 ರಂದು ಮುಂಜಾನೆ, ಮಿಲಿಟರಿ ವಾಯುಯಾನ ಸೇರಿದಂತೆ ಎಲ್ಲಾ ವಾಯುಯಾನವನ್ನು ಕ್ಷೇತ್ರ ವಾಯುನೆಲೆಗಳಿಗೆ ಹರಡಿ, ಅದನ್ನು ಎಚ್ಚರಿಕೆಯಿಂದ ಮರೆಮಾಚಲು;
ಡಿ) ನಿಯೋಜಿತ ಸಿಬ್ಬಂದಿಯಲ್ಲಿ ಹೆಚ್ಚುವರಿ ಹೆಚ್ಚಳವಿಲ್ಲದೆಯೇ ಯುದ್ಧದ ಸಿದ್ಧತೆಗೆ ವಾಯು ರಕ್ಷಣೆಯನ್ನು ತರಲು. ನಗರಗಳು ಮತ್ತು ವಸ್ತುಗಳನ್ನು ಕತ್ತಲೆಯಾಗಿಸಲು ಎಲ್ಲಾ ಕ್ರಮಗಳನ್ನು ತಯಾರಿಸಿ;
ಇ) ವಿಶೇಷ ಆದೇಶಗಳಿಲ್ಲದೆ ಯಾವುದೇ ಇತರ ಚಟುವಟಿಕೆಗಳನ್ನು ಕೈಗೊಳ್ಳಬೇಡಿ.
ನಿರ್ದೇಶನವು ಈ ಕೆಳಗಿನ ಟಿಪ್ಪಣಿಗಳನ್ನು ಒಳಗೊಂಡಿದೆ: "ಜೂನ್ 22, 1941 ರಂದು 01:45 ಕ್ಕೆ ಸ್ವೀಕರಿಸಲಾಗಿದೆ," "ಜೂನ್ 22, 1941 ರಂದು 02:25 - 02:35 ಕ್ಕೆ ಕಳುಹಿಸಲಾಗಿದೆ." ಅಂದರೆ, ನಿರ್ದೇಶನ ಸಂಖ್ಯೆ 1 ZapOVO ಗೆ 01:45 ಕ್ಕೆ ತಲುಪಿತು. ನಂತರ ಅವಳನ್ನು ಜಿಲ್ಲೆಯ ಸೈನ್ಯಕ್ಕೆ ಕಳುಹಿಸಲಾಯಿತು. ಯುಆರ್‌ಗಳಿಗೆ ತರಬೇತಿ ಸಮಯ 45 ನಿಮಿಷಗಳು ಎಂದು ತಿಳಿದಿದೆ.
ಅದೇ ನಿರ್ದೇಶನ KOVO ಗೂ ಬಂದಿದೆ. M. ಪುರ್ಕೇವ್ (KOVO ನ ಮಾಜಿ ಮುಖ್ಯಸ್ಥ) ಹೀಗೆ ಬರೆದಿದ್ದಾರೆ:
ಜೂನ್ 22 ರಂದು 1 ಗಂಟೆಯಿಂದ 2 ಗಂಟೆಗಳ ಅವಧಿಯಲ್ಲಿ, ಜಿಲ್ಲಾ ಪಡೆಗಳ ಕಮಾಂಡರ್ ಜನರಲ್ ಸ್ಟಾಫ್‌ನಿಂದ ಆದೇಶವನ್ನು ಪಡೆದರು, ಇದು ಜರ್ಮನ್ನರು ರಾಜ್ಯ ಗಡಿಯನ್ನು ದಾಟಿದ ಸಂದರ್ಭದಲ್ಲಿ ಸೈನ್ಯವನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿತು. ಅವರು ಎಲ್ಲಾ ಶಕ್ತಿಗಳು ಮತ್ತು ವಿಧಾನಗಳೊಂದಿಗೆ ಹಿಮ್ಮೆಟ್ಟಿಸಬೇಕು ಮತ್ತು ಮುಂದಿನ ಆದೇಶದವರೆಗೆ ಗಡಿಗಳನ್ನು ದಾಟಬಾರದು ... 26
ಜನರಲ್ ಸ್ಟಾಫ್‌ನ ಕಾರ್ಯಾಚರಣೆಯ ನಿರ್ವಹಣೆಯ ಎನ್‌ಕ್ರಿಪ್ಶನ್ ವಿಭಾಗದಿಂದ ಜನರಲ್ ಸ್ಟಾಫ್‌ನ ಸಂವಹನ ಕೇಂದ್ರಕ್ಕೆ ಜೂನ್ 22, 1941 ರಂದು 00:30 ಕ್ಕೆ ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನ ನಿರ್ದೇಶನ ಸಂಖ್ಯೆ 1 ಅನ್ನು ಕಳುಹಿಸಲಾಯಿತು.
ಒಂದು ಪ್ರಶ್ನೆ ಇದೆ: S. ಟಿಮೊಶೆಂಕೊ ಅವರು ಪಡೆಗಳಿಗೆ ನಿರ್ದೇಶನವನ್ನು ಕಳುಹಿಸಲು ಏಕೆ ಇಷ್ಟು ಸಮಯ ತೆಗೆದುಕೊಂಡರು? ಪೀಪಲ್ಸ್ ಕಮಿಷರ್ ಎನ್. ಕುಜ್ನೆಟ್ಸೊವ್ ಅವರೊಂದಿಗೆ, ಅವರು 20:15 ಕ್ಕೆ ಮೊದಲ ಬಾರಿಗೆ I. ಸ್ಟಾಲಿನ್ ಅನ್ನು ತೊರೆದರು (ಕುಜ್ನೆಟ್ಸೊವ್ ಮತ್ತೆ ಬರಲಿಲ್ಲ, ಸಾಮಾನ್ಯ ಮಿಲಿಟರಿ ನಿರ್ಧಾರವನ್ನು ಸೈನ್ಯ ಮತ್ತು ನೌಕಾಪಡೆಯೊಂದಿಗೆ ಒಪ್ಪಲಾಗಿದೆ ಎಂದು ಊಹಿಸಬಹುದು). ಎರಡನೇ ಬಾರಿಗೆ S. Timoshenko G. ಝುಕೋವ್ ಅವರೊಂದಿಗೆ ಸ್ಟಾಲಿನ್ ಅನ್ನು 22:20 ಕ್ಕೆ ತೊರೆದರು, ಮತ್ತು ಜನರಲ್ ಸ್ಟಾಫ್ ಸಂವಹನ ಕೇಂದ್ರವು 00:30 ಕ್ಕೆ ನಿರ್ದೇಶನವನ್ನು ಸ್ವೀಕರಿಸಿತು, ನಿರ್ದೇಶನವು 01:45 ಕ್ಕೆ ZapOVO ಪ್ರಧಾನ ಕಛೇರಿಯನ್ನು ತಲುಪಿತು (ಸಮಯದ ವ್ಯತ್ಯಾಸವು ದೊಡ್ಡದಾಗಿದೆ).
1. G. ಮಾಲೆಂಕೋವ್, ಕೇಂದ್ರ ಸಮಿತಿಯ ಸಿಬ್ಬಂದಿ ನಿರ್ದೇಶನಾಲಯದ ಮುಖ್ಯಸ್ಥ 2. B. ಬುಡಿಯೊನ್ನಿ, ಪ್ರಧಾನ ಕಚೇರಿಯ ಮೀಸಲು ಸೈನ್ಯದ ಪಡೆಗಳ ಗುಂಪಿನ ಕಮಾಂಡರ್ 3. K. ವೊರೊಶಿಲೋವ್ ಜುಲೈ-ಆಗಸ್ಟ್ 1941, ವಾಯುವ್ಯ ಮುಂಭಾಗದ ಕಮಾಂಡರ್
ವಾಸ್ತವವಾಗಿ, ಜೂನ್ 22 ರಂದು 1:00 ರಿಂದ 2:00 ರವರೆಗೆ ಜಿಲ್ಲೆಗಳಲ್ಲಿ ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ಸೈನ್ಯವನ್ನು ತರಲು ಮತ್ತು ಗಡಿ ಕೋಟೆಗಳನ್ನು ಆಕ್ರಮಿಸಿಕೊಳ್ಳಲು ನಿರ್ದೇಶನ ಸಂಖ್ಯೆ 1 ಅನ್ನು ಸ್ವೀಕರಿಸಲಾಗಿದೆ. ಜೂನ್ 18-20 ರಂದು ಯುದ್ಧದ ಸಿದ್ಧತೆಯಲ್ಲಿ ಹೆಚ್ಚಳ ಕಂಡುಬಂದಿದೆ ಎಂದು ನಾವು ಗಣನೆಗೆ ತೆಗೆದುಕೊಂಡರೆ, ನಂತರ ನಿರ್ದೇಶನ ಸಂಖ್ಯೆ 1 ತಯಾರಿಕೆಯ ಪ್ರಕ್ರಿಯೆಯ ತಾರ್ಕಿಕ ತೀರ್ಮಾನವಾಗಿದೆ. ಮತ್ತು ಕಾರ್ಯವನ್ನು ನಿರ್ದೇಶನದಲ್ಲಿ ವಿವರಿಸಲಾಗಿದೆ: "ಜರ್ಮನರಿಂದ ಸಂಭವನೀಯ ಅನಿರೀಕ್ಷಿತ ದಾಳಿಯನ್ನು ಎದುರಿಸಲು ಸಂಪೂರ್ಣ ಯುದ್ಧ ಸಿದ್ಧತೆಯಲ್ಲಿರಿ." ಎಲ್ಲಾ ನಂತರ, ಈ ಹಿಂದೆ ಆಳವಾದ ವಿಭಾಗಗಳನ್ನು ಒಳಗೊಂಡಂತೆ ಪಡೆಗಳನ್ನು ರಾಜ್ಯದ ಗಡಿಯಲ್ಲಿ ತಮ್ಮ ನಿಯೋಜಿತ ಪ್ರದೇಶಗಳಿಗೆ ಹಿಂತೆಗೆದುಕೊಳ್ಳಲಾಯಿತು, ಆದರೆ ಗಡಿ ಕೋಟೆಗಳನ್ನು ಆಕ್ರಮಿಸಿಕೊಳ್ಳಲು ಅವರಿಗೆ ಅವಕಾಶವಿರಲಿಲ್ಲ. ಈಗ ಕೊನೆಯ ಯುದ್ಧ-ಪೂರ್ವ ನಿರ್ದೇಶನವು ಕೋಟೆಗಳನ್ನು ವಶಪಡಿಸಿಕೊಳ್ಳಲು ಮತ್ತು ಮಿಲಿಟರಿ ಆಕ್ರಮಣವನ್ನು ಹಿಮ್ಮೆಟ್ಟಿಸಲು ಸಿದ್ಧರಾಗಿರಲು ಆದೇಶಿಸಿತು.
ಜೂನ್ 22 ರ ರಾತ್ರಿ, ನೌಕಾಪಡೆಯನ್ನು ಸಹ ಅಲರ್ಟ್ ಸಂಖ್ಯೆ 1 ರಲ್ಲಿ ಇರಿಸಲಾಯಿತು. ಜೂನ್ 19 ರಂದು ಅವರನ್ನು ಯುದ್ಧ ಸನ್ನದ್ಧತೆ ಸಂಖ್ಯೆ 2 ರಲ್ಲಿ ಇರಿಸಲಾಯಿತು ಎಂದು ನಾನು ನಿಮಗೆ ನೆನಪಿಸುತ್ತೇನೆ. ಸೈನ್ಯ ಮತ್ತು ನೌಕಾಪಡೆಯಲ್ಲಿ ಪೂರ್ವಸಿದ್ಧತಾ ಕ್ರಮಗಳ ಒಂದು ನಿರ್ದಿಷ್ಟ ಸಿಂಕ್ರೊನಿಸಿಟಿ ಇದೆ. ನೌಕಾಪಡೆಯ ಪೀಪಲ್ಸ್ ಕಮಿಷರ್ ತನ್ನ ಸ್ವಂತ ಉಪಕ್ರಮದಲ್ಲಿ ನೌಕಾಪಡೆಯನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ತರಲು ಸಾಧ್ಯವಾಗಲಿಲ್ಲ, ಹಾಗೆಯೇ PribOVO ನ ಕಮಾಂಡರ್ ತನ್ನ ಸ್ವಂತ ಉಪಕ್ರಮದಲ್ಲಿ ಸನ್ನದ್ಧತೆಯನ್ನು ಎದುರಿಸಲು ಜಿಲ್ಲಾ ವಿಭಾಗಗಳನ್ನು ತರಲು ಸಾಧ್ಯವಾಗಲಿಲ್ಲ. ಈ ಪ್ರಕ್ರಿಯೆಯನ್ನು ಮಿಲಿಟರಿ-ರಾಜಕೀಯ ಕ್ರಮಗಳ ಸಾಮಾನ್ಯ ರೂಪರೇಖೆಯಲ್ಲಿ ಅರ್ಥೈಸಿಕೊಳ್ಳಬಹುದು.
ಮಿಲಿಟರಿ ಜಿಲ್ಲೆಗಳು ನಿರ್ದೇಶನಗಳನ್ನು ಮತ್ತು ಪಶ್ಚಿಮ ಗಡಿ ವಿಭಾಗಗಳು, ಫಿರಂಗಿ ಮತ್ತು ವಾಯುಯಾನದ ಸಿದ್ಧತೆಯ ಮಟ್ಟವನ್ನು ಹಲವಾರು ಪ್ರದೇಶಗಳಲ್ಲಿ ಹೇಗೆ ಕಾರ್ಯಗತಗೊಳಿಸಿದವು ಎಂಬ ಪ್ರಶ್ನೆಯು ಮುಕ್ತವಾಗಿಯೇ ಉಳಿದಿದೆ. ಕೇಂದ್ರದಿಂದ ಸೂಚನೆಗಳನ್ನು ಸ್ಥಳೀಯವಾಗಿ ಹೇಗೆ ನಡೆಸಲಾಯಿತು ಎಂಬುದನ್ನು ಇದು ಈಗಾಗಲೇ ತೋರಿಸುತ್ತದೆ. ಯುದ್ಧದ ನಂತರ, ಈ ಸಮಸ್ಯೆಯನ್ನು ಕರ್ನಲ್ ಜನರಲ್ A. ಪೊಕ್ರೊವ್ಸ್ಕಿ (ಮುಂದಿನ ಅಧ್ಯಾಯ) ಆಯೋಗವು ತೆಗೆದುಕೊಂಡಿತು.
ಮತ್ತು ಕೊನೆಯ ಡಾಕ್ಯುಮೆಂಟ್ - ಜೂನ್ 21 ರಂದು, ಜಿ. ಮಾಲೆಂಕೋವ್ ಮುಂಭಾಗಗಳ ಸಂಘಟನೆ ಮತ್ತು ಕಮಾಂಡರ್ಗಳ ನೇಮಕಾತಿ (14) ಕುರಿತು ಕರಡು ಸಂಗ್ರಹಿಸಿದರು. ಹೋರಾಟವು ಇನ್ನೂ ಪ್ರಾರಂಭವಾಗಿಲ್ಲ, ಆದರೆ ಮುಂಭಾಗಗಳನ್ನು ಈಗಾಗಲೇ ಸಂಘಟಿಸಲಾಗುತ್ತಿದೆ ಮತ್ತು ಕಮಾಂಡರ್ಗಳನ್ನು ನೇಮಿಸಲಾಗುತ್ತಿದೆ. ಇದು ಕರಡು, ಆದರೆ ದಾಖಲೆಯ ಸಾರವು ರಾಜಕೀಯ ನಾಯಕತ್ವವು ಯುದ್ಧಕ್ಕೆ ತಯಾರಿ ನಡೆಸುತ್ತಿದೆ ಎಂದು ಸೂಚಿಸುತ್ತದೆ. ಉನ್ನತ ರಾಜಕೀಯ ಮಟ್ಟದಲ್ಲಿ ಯುದ್ಧದ ಸಿದ್ಧತೆಗಳು ನಡೆಯುತ್ತಿದ್ದವು ಎಂದು ಊಹಿಸಬಹುದು.
ಯುದ್ಧದ ಮೊದಲು ನಡೆಸಿದ ಮಿಲಿಟರಿ-ರಾಜಕೀಯ ಘಟನೆಗಳ ಅರ್ಥವೇನು?
ಎಲ್ಲಾ ನಿರ್ದೇಶನಗಳು ಮತ್ತು ಆದೇಶಗಳ ಮೂಲಕ ಚಾಲನೆಯಲ್ಲಿರುವ ಕೆಂಪು ದಾರವು "ಪ್ರಚೋದನೆಗಳಿಗೆ ಬಲಿಯಾಗಬಾರದು" ಮತ್ತು ಯಾವುದೇ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಚೋದಿಸುವುದಿಲ್ಲ ಎಂದು ಸೇರಿಸುವುದು ಯೋಗ್ಯವಾಗಿದೆ. ಜರ್ಮನಿಯು "ಶುದ್ಧ" ಆಕ್ರಮಣಕಾರಿಯಾಗಿ ಪ್ರಪಂಚದ ಮುಂದೆ ಕಾಣಿಸಿಕೊಳ್ಳಬೇಕಾಗಿತ್ತು, ಮತ್ತು ಯುಎಸ್ಎಸ್ಆರ್ ಮಿತ್ರರಾಷ್ಟ್ರಗಳನ್ನು ಸ್ವೀಕರಿಸಿತು ಮತ್ತು ಹಿಟ್ಲರ್ ವಿರೋಧಿ ಒಕ್ಕೂಟದಲ್ಲಿ ಭಾಗವಹಿಸಿದವರಲ್ಲಿ ಒಬ್ಬರಾದರು. ಯುದ್ಧದ ಮುನ್ನಾದಿನದಂದು ಅಂತರರಾಷ್ಟ್ರೀಯ ಪರಿಸ್ಥಿತಿಯ ವಿಚಲನಗಳು ಮತ್ತು ಸಂಕೀರ್ಣತೆಯು ಪ್ರತ್ಯೇಕ ಗಂಭೀರ ವಿಷಯವಾಗಿದೆ.
 
5. ಯುದ್ಧದ ಮೊದಲ ದಿನಗಳು - ಝುಕೋವ್ನ ಯೋಜನೆ!
ಯುದ್ಧವನ್ನು ಸಿದ್ಧಪಡಿಸಲಾಗುತ್ತಿದೆ, ಜಿ. ಝುಕೋವ್ ಸೇರಿದಂತೆ ಎಲ್ಲಾ ಆತ್ಮಚರಿತ್ರೆಕಾರರು ಸಮೀಪಿಸುತ್ತಿರುವ ಯುದ್ಧದ ಬಗ್ಗೆ ಮಾತನಾಡುತ್ತಿದ್ದಾರೆ. ರೆಡ್ ಆರ್ಮಿಯ ಜನರಲ್ ಸ್ಟಾಫ್ ಏನು ತಯಾರಿ ನಡೆಸುತ್ತಿದ್ದರು?
ಯುಎಸ್ಎಸ್ಆರ್ ಸರ್ಕಾರವು ಅನುಮೋದಿಸಿದ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ತತ್ವಗಳ ಪ್ರಕಾರ, ಯುದ್ಧದ ಮೊದಲ ಹಂತದಲ್ಲಿ ಜಿಲ್ಲಾ ಪಡೆಗಳ ಸಜ್ಜುಗೊಳಿಸುವಿಕೆ ಮತ್ತು ಕೇಂದ್ರೀಕರಣಕ್ಕಾಗಿ ಕವರ್ (ರಕ್ಷಣಾತ್ಮಕ ಕ್ರಮಗಳು) ಒದಗಿಸಲಾಗಿದೆ ಎಂದು ನಾನು ನಿಮಗೆ ನೆನಪಿಸುತ್ತೇನೆ. ಸಜ್ಜುಗೊಳಿಸುವಿಕೆ ಮತ್ತು ಏಕಾಗ್ರತೆ 20-30 ದಿನಗಳಲ್ಲಿ ನಡೆಯಬೇಕು. ಈ ಸಮಯದಲ್ಲಿ, "ಕೆಲವು ಶತ್ರು ಯಶಸ್ಸನ್ನು" ಅನುಮತಿಸಲಾಗಿದೆ (KOVO ಮತ್ತು ಕಮಾಂಡ್ ಪೋಸ್ಟ್‌ನಲ್ಲಿ ಜನರಲ್ ಸ್ಟಾಫ್ ನಡುವಿನ ಪತ್ರವ್ಯವಹಾರದಿಂದ). ZapOVO ಗಾಗಿ 25 ನೇ ದಿನ (1) ರಂದು ಸಾಮಾನ್ಯ ಆಕ್ರಮಣವನ್ನು ಪ್ರಾರಂಭಿಸಲು ಯೋಜಿಸಲಾಗಿದೆ:
ಸೈನ್ಯವನ್ನು ಕೇಂದ್ರೀಕರಿಸಿದ 20 ದಿನಗಳಲ್ಲಿ ಮತ್ತು ಅವರು ಆಕ್ರಮಣಕ್ಕೆ ಹೋಗುವ ಮೊದಲು, ನಮ್ಮ ಗಡಿಗಳನ್ನು ದೃಢವಾಗಿ ಮುಚ್ಚಲು ಮತ್ತು ಜರ್ಮನ್ನರು ನಮ್ಮ ಭೂಪ್ರದೇಶವನ್ನು ಆಕ್ರಮಿಸದಂತೆ ತಡೆಯಲು, ಕೋಟೆಯ ಪ್ರದೇಶಗಳನ್ನು ಅವಲಂಬಿಸಿ ಸಕ್ರಿಯವಾಗಿ ರಕ್ಷಿಸಲು ಸೈನ್ಯವು ನಿರ್ಬಂಧವನ್ನು ಹೊಂದಿದೆ.
ರೈಲ್ವೇಗಳು ಟ್ರೂಪ್ ಸಾರಿಗೆ ಯೋಜನೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಒದಗಿಸಿದರೆ, ಸಾಮಾನ್ಯ ಆಕ್ರಮಣಕ್ಕೆ ಪರಿವರ್ತನೆಯ ದಿನವನ್ನು ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 25 ದಿನಗಳಲ್ಲಿ ನಿಗದಿಪಡಿಸಬೇಕು.
ಕೈವ್ ಮಿಲಿಟರಿ ಜಿಲ್ಲೆಗೆ, ಅದರ ದೊಡ್ಡ ಗಾತ್ರ ಮತ್ತು ದುರ್ಬಲ ಸಾರಿಗೆ ಮೂಲಸೌಕರ್ಯದಿಂದಾಗಿ, ಆಕ್ರಮಣವು ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 30 ನೇ ದಿನದಂದು ಪ್ರಾರಂಭವಾಗಬಹುದು (1):
ಪರಿಣಾಮವಾಗಿ, ನೈಋತ್ಯದಲ್ಲಿ ರೈಲುಮಾರ್ಗಗಳ ಪ್ರಸ್ತುತ ಸಾಮರ್ಥ್ಯದೊಂದಿಗೆ, ಮುಂಭಾಗದ ಸೈನ್ಯದ ಮುಖ್ಯ ಪಡೆಗಳ ಸಾಂದ್ರತೆಯನ್ನು ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 30 ನೇ ದಿನದಂದು ಮಾತ್ರ ಪೂರ್ಣಗೊಳಿಸಬಹುದು, ಅದರ ನಂತರ ಮಾತ್ರ ಸಾಮಾನ್ಯ ಆಕ್ರಮಣವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಮೇಲೆ ನೀಡಲಾದ ಕಾರ್ಯಗಳನ್ನು ಪರಿಹರಿಸಿ.
ಮೈನ್‌ಫೀಲ್ಡ್‌ಗಳು, ಟ್ಯಾಂಕ್-ವಿರೋಧಿ ತಡೆಗಳು ಮತ್ತು ಟ್ಯಾಂಕ್-ಅಪಾಯಕಾರಿ ದಿಕ್ಕುಗಳಲ್ಲಿ ಫಿರಂಗಿ ದಳಗಳನ್ನು ಒಳಗೊಂಡಂತೆ ಗೊತ್ತುಪಡಿಸಿದ ಹಿಂದಿನ ರೇಖೆಗಳವರೆಗೆ ಆರಂಭಿಕ ಅವಧಿಗೆ ವಿವರವಾದ ರಕ್ಷಣಾತ್ಮಕ ಕ್ರಮಗಳ ಯೋಜನೆಗಳನ್ನು ಕವರ್ ಮಾಡಿ. ಮತ್ತು ಅದೇ ಸಮಯದಲ್ಲಿ, ಪಡೆಗಳು ಅನುಕೂಲಕರ ಸಂದರ್ಭಗಳಲ್ಲಿ ಆಕ್ರಮಣ ಮಾಡಲು ಸಿದ್ಧರಾಗಿರಬೇಕು. ಆದರೆ ಸಜ್ಜುಗೊಳಿಸುವಿಕೆಯ ನಂತರ ಸಾಮಾನ್ಯ ಆಕ್ರಮಣವು ಸಾಧ್ಯ. 30 ನೇ ದಿನದಂದು KOVO ಗಾಗಿ.
K. ರೊಕೊಸೊವ್ಸ್ಕಿ (9 ನೇ ಯಾಂತ್ರಿಕೃತ ಕಾರ್ಪ್ಸ್ನ ಮಾಜಿ ಕಮಾಂಡರ್, KOVO ನಲ್ಲಿ ನೆಲೆಸಿದ್ದಾರೆ) ಜರ್ಮನ್ ದಾಳಿಯ ಮೊದಲು ಪರಿಸ್ಥಿತಿಯನ್ನು ವಿವರಿಸುತ್ತಾರೆ:
ಪೋಲೆಂಡ್ ಮತ್ತು ಫ್ರಾನ್ಸ್‌ನಲ್ಲಿನ ಜರ್ಮನ್ ಪಡೆಗಳ ಕ್ರಮಗಳ ಸ್ವರೂಪವನ್ನು ಸಾಕಷ್ಟು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದ ನಂತರ, ನಾನು ಲೆಕ್ಕಾಚಾರ ಮಾಡಲು ಸಾಧ್ಯವಾಗಲಿಲ್ಲ: ಜರ್ಮನ್ನರ ದಾಳಿಯ ಸಂದರ್ಭದಲ್ಲಿ ಈ ಪರಿಸ್ಥಿತಿಯಲ್ಲಿ ನಮ್ಮ ಸೈನ್ಯಕ್ಕೆ ಕ್ರಮದ ಯೋಜನೆ ಏನು? ಮುಂಚೂಣಿಯಲ್ಲಿರುವ ವಾಯುನೆಲೆಗಳಲ್ಲಿ ನಮ್ಮ ವಾಯುಯಾನದ ಸಾಂದ್ರತೆ ಮತ್ತು ಮುಂಚೂಣಿಯಲ್ಲಿರುವ ಕೇಂದ್ರೀಯ ಪ್ರಮುಖ ಗೋದಾಮುಗಳ ಸ್ಥಳದಿಂದ ನಿರ್ಣಯಿಸುವುದು, ಇದು ಮುಂದಕ್ಕೆ ನೆಗೆಯುವ ತಯಾರಿಯಂತೆ ಕಾಣುತ್ತದೆ, ಮತ್ತು ಸೈನ್ಯದ ಇತ್ಯರ್ಥ ಮತ್ತು ಸೈನ್ಯದಲ್ಲಿ ನಡೆಸಿದ ಚಟುವಟಿಕೆಗಳು ಇದಕ್ಕೆ ಹೊಂದಿಕೆಯಾಗುವುದಿಲ್ಲ.
ಜರ್ಮನ್ನರು ನಮ್ಮ ಗಡಿಯ ಬಳಿ ತಮ್ಮ ಸೈನ್ಯವನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಿದಾಗಲೂ, ಅವರನ್ನು ಪಶ್ಚಿಮದಿಂದ ವರ್ಗಾಯಿಸಿದರು, ಇದು ಜನರಲ್ ಸ್ಟಾಫ್ ಮತ್ತು KOVO ಕಮಾಂಡ್ಗೆ ತಿಳಿದಿರಲಿಲ್ಲ, ನಮ್ಮಲ್ಲಿ ಯಾವುದೇ ಬದಲಾವಣೆಗಳು ಸಂಭವಿಸಲಿಲ್ಲ. ಗ್ರಹಿಸಲಾಗದ ಶಾಂತ ವಾತಾವರಣವು ಜಿಲ್ಲೆಯ ಸೈನ್ಯದಲ್ಲಿ ಪ್ರಾಬಲ್ಯವನ್ನು ಮುಂದುವರೆಸಿತು. ನಿಜ, ಈ ತೃಪ್ತಿಯನ್ನು ಹಿರಿಯ ಕಮಾಂಡ್ ಸಿಬ್ಬಂದಿಗಳಲ್ಲಿ ಹಂಚಿಕೊಳ್ಳಲಾಗಿಲ್ಲ. ನಾವು ಯುದ್ಧದ ಹೊಸ್ತಿಲಲ್ಲಿದ್ದೇವೆ ಎಂಬುದು ನಮ್ಮ ಅಭಿಪ್ರಾಯವಾಗಿತ್ತು. ಗಾಳಿಯಲ್ಲಿ ಯುದ್ಧದ ವಾಸನೆ ಇತ್ತು, ಮತ್ತು ಕುರುಡು ಮತ್ತು ಕಿವುಡರು ಮಾತ್ರ ಅದನ್ನು ಗಮನಿಸಲಿಲ್ಲ ಅಥವಾ ಗಮನಿಸಲು ಬಯಸಲಿಲ್ಲ ...
ಯಾವುದೇ ಸಂದರ್ಭದಲ್ಲಿ, ಯಾವುದೇ ಯೋಜನೆ ಇದ್ದರೆ, ಅದು ಯುದ್ಧದ ಆರಂಭದಲ್ಲಿ ಅಭಿವೃದ್ಧಿ ಹೊಂದಿದ ಪರಿಸ್ಥಿತಿಗೆ ಸ್ಪಷ್ಟವಾಗಿ ಹೊಂದಿಕೆಯಾಗಲಿಲ್ಲ, ಇದು ಯುದ್ಧದ ಆರಂಭಿಕ ಅವಧಿಯಲ್ಲಿ ನಮ್ಮ ಸೈನ್ಯಕ್ಕೆ ತೀವ್ರ ಸೋಲಿಗೆ ಕಾರಣವಾಯಿತು. 27
ಕೆ. ರೊಕೊಸೊವ್ಸ್ಕಿ ಸೈನ್ಯದ ಸನ್ನದ್ಧತೆಯ ಬಗ್ಗೆ ಮಾತನಾಡುತ್ತಾರೆ. ಇದು ವ್ಯವಸ್ಥಿತ ರಕ್ಷಣೆಗಿಂತ ಪ್ರತಿ-ಸ್ಟ್ರೈಕ್ ತಂತ್ರವಾಗಿದೆ.
ಮುಖ್ಯ ಮಿಲಿಟರಿ ಯೋಜನೆಯನ್ನು ಹೇಗೆ ಕಾರ್ಯಗತಗೊಳಿಸಲಾಯಿತು? ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್‌ನ ಮೊದಲ ನಿರ್ದೇಶನಗಳು ಇದನ್ನು ತೋರಿಸಬಹುದು. ಯುದ್ಧದ ಆರಂಭಿಕ ಕ್ಷಣದಲ್ಲಿ, ಜರ್ಮನ್ ಹೊಡೆತದ ಸಂಪೂರ್ಣ ಶಕ್ತಿ ಮತ್ತು ಅದರ ಭವಿಷ್ಯದ ಪರಿಣಾಮಗಳನ್ನು ತಿಳಿಯದೆ, ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ಯುದ್ಧದ ದೃಷ್ಟಿಯನ್ನು ಅರಿತುಕೊಂಡಿತು. ಹೆಚ್ಚುವರಿಯಾಗಿ, ಮುಖ್ಯ ಕಮಾಂಡ್‌ನ ಪ್ರಧಾನ ಕಚೇರಿಯನ್ನು ಜೂನ್ 24 ರಂದು ಮಾತ್ರ ರಚಿಸಲಾಗಿದೆ. ಮತ್ತು ಜೂನ್ 30 ರಂದು ರಾಜ್ಯ ರಕ್ಷಣಾ ಸಮಿತಿ (GKO) ಅನ್ನು ಆಯೋಜಿಸಲಾಯಿತು, ಪರಿಸ್ಥಿತಿಯು ನಿಯಂತ್ರಣದಿಂದ ಹೊರಬರುತ್ತಿದೆ ಎಂದು ಸ್ಪಷ್ಟವಾಯಿತು. ಜರ್ಮನ್ ದಾಳಿಯು ಊಹಿಸಬಹುದಾದ ಮತ್ತು ದಾಖಲೆಗಳ ಮೂಲಕ ನಿರ್ಣಯಿಸುವುದು, ಮಿಲಿಟರಿ ಮತ್ತು ರಾಜಕಾರಣಿಗಳು ಇಬ್ಬರೂ ಅದಕ್ಕೆ ತಯಾರಿ ನಡೆಸುತ್ತಿದ್ದರು. ಅಂದರೆ, ಪರಿಸ್ಥಿತಿ ಗಂಭೀರವಾಗಿದೆ, ಆದರೆ ಸಾಮಾನ್ಯವಾಗಿದೆ. ಮತ್ತು ಆ ಕ್ಷಣದಲ್ಲಿ ಯಾರೂ ಮಿಲಿಟರಿಯನ್ನು ನಟನೆಯಿಂದ ನಿಲ್ಲಿಸಲಿಲ್ಲ.
ಜರ್ಮನಿಯೊಂದಿಗೆ ಯುಎಸ್ಎಸ್ಆರ್ನ ಸಶಸ್ತ್ರ ಹೋರಾಟದ ನಾಯಕತ್ವ
ದಾಳಿಯ ನಂತರ ತಕ್ಷಣವೇ, ಪಶ್ಚಿಮ ಜಿಲ್ಲೆಗಳು ನಿರ್ದೇಶನ ಸಂಖ್ಯೆ 2 ಅನ್ನು ಜೂನ್ 22 ರಂದು 7:15 ಕ್ಕೆ ಕಳುಹಿಸಿದವು, ಅದು (17):
1. ಪಡೆಗಳು, ತಮ್ಮ ಎಲ್ಲಾ ಶಕ್ತಿ ಮತ್ತು ವಿಧಾನಗಳೊಂದಿಗೆ, ಶತ್ರು ಪಡೆಗಳ ಮೇಲೆ ದಾಳಿ ಮಾಡಿ ಮತ್ತು ಸೋವಿಯತ್ ಗಡಿಯನ್ನು ಉಲ್ಲಂಘಿಸಿದ ಪ್ರದೇಶಗಳಲ್ಲಿ ಅವುಗಳನ್ನು ನಾಶಮಾಡುತ್ತವೆ.
2. ಶತ್ರು ವಿಮಾನಗಳ ಕೇಂದ್ರೀಕರಣ ಪ್ರದೇಶಗಳನ್ನು ಮತ್ತು ಅವುಗಳ ನೆಲದ ಪಡೆಗಳ ಗುಂಪನ್ನು ಸ್ಥಾಪಿಸಲು ವಿಚಕ್ಷಣ ಮತ್ತು ಯುದ್ಧ ವಿಮಾನಗಳನ್ನು ಬಳಸುವುದು.
ಬಾಂಬರ್ ಮತ್ತು ದಾಳಿ ವಿಮಾನಗಳಿಂದ ಪ್ರಬಲ ಸ್ಟ್ರೈಕ್‌ಗಳನ್ನು ಬಳಸಿ, ಶತ್ರುಗಳ ವಾಯುನೆಲೆಗಳಲ್ಲಿ ಮತ್ತು ಅವನ ನೆಲದ ಪಡೆಗಳ ಬಾಂಬ್ ಗುಂಪುಗಳಲ್ಲಿ ವಿಮಾನವನ್ನು ನಾಶಮಾಡಿ.
ಜರ್ಮನಿಯ ಭೂಪ್ರದೇಶದಲ್ಲಿ 100-150 ಕಿಮೀ ಆಳದವರೆಗೆ ವಾಯುದಾಳಿಗಳನ್ನು ನಡೆಸಬೇಕು.
ಬಾಂಬ್ ಕೊಯೆನಿಗ್ಸ್‌ಬರ್ಗ್ ಮತ್ತು ಮೆಮೆಲ್.
ವಿಶೇಷ ಸೂಚನೆಗಳವರೆಗೆ ಫಿನ್ಲ್ಯಾಂಡ್ ಮತ್ತು ರೊಮೇನಿಯಾ ಪ್ರದೇಶದ ಮೇಲೆ ದಾಳಿ ನಡೆಸಬೇಡಿ.
ಪೀಪಲ್ಸ್ ಕಮಿಷರಿಯಟ್, ಮೊದಲನೆಯದಾಗಿ, ಆಕ್ರಮಣಕಾರಿ ಶತ್ರುಗಳನ್ನು ಓಡಿಸಲು ಆದೇಶಿಸಿತು. ಮುಂದೆ, ಆದೇಶವು ವಾಯುಯಾನವನ್ನು ಒಳಗೊಂಡಿರುತ್ತದೆ, ಅದು ಶತ್ರು ವಾಯುಯಾನದಲ್ಲಿ, 100-150 ಕಿಮೀ ವರೆಗಿನ ಭೂಪ್ರದೇಶದಲ್ಲಿ ಆಳವಾಗಿ ತನ್ನ ಸೈನ್ಯದ ಸಂಗ್ರಹಣೆಯಲ್ಲಿ ಹೊಡೆಯಬೇಕು.
ಈಗಾಗಲೇ ಜೂನ್ 22 ರ ಸಂಜೆ 21:15 ಕ್ಕೆ, ನಿರ್ದೇಶನ ಸಂಖ್ಯೆ 3 ಅನ್ನು ಜಿಲ್ಲೆಗಳಿಗೆ ಕಳುಹಿಸಲಾಗಿದೆ (ಈಗ ಮುಂಭಾಗಗಳು ಎಂದು ಮರುನಾಮಕರಣ ಮಾಡಲಾಗಿದೆ). ನಿರ್ದೇಶನವು ಜೂನ್ 23-24 (25) ಕ್ಕೆ ಸೈನ್ಯಕ್ಕೆ ಕಾರ್ಯಗಳನ್ನು ನಿಗದಿಪಡಿಸಿದೆ:
a) ವಾಯುವ್ಯ ಮತ್ತು ಪಶ್ಚಿಮ ಘಟ್ಟಗಳ ಪಡೆಗಳ ಕೇಂದ್ರೀಕೃತ ದಾಳಿಗಳೊಂದಿಗೆ, ಶತ್ರುಗಳ ಸುವಾಲ್ಕಿ ಗುಂಪನ್ನು ಸುತ್ತುವರೆದು ನಾಶಪಡಿಸಿ ಮತ್ತು ಜೂನ್ 24 ರ ಅಂತ್ಯದ ವೇಳೆಗೆ ಸುವಾಲ್ಕಿ ಪ್ರದೇಶವನ್ನು ವಶಪಡಿಸಿಕೊಳ್ಳಿ;
ಬಿ) ಯಾಂತ್ರೀಕೃತ ಕಾರ್ಪ್ಸ್‌ನ ಶಕ್ತಿಯುತ ಕೇಂದ್ರೀಕೃತ ಸ್ಟ್ರೈಕ್‌ಗಳೊಂದಿಗೆ, ನೈಋತ್ಯ ಮುಂಭಾಗದ ಎಲ್ಲಾ ವಾಯುಯಾನ ಮತ್ತು 5 ಮತ್ತು 6A ನ ಇತರ ಪಡೆಗಳು, ವ್ಲಾಡಿಮಿರ್-ವೊಲಿನ್ಸ್ಕಿ, ಬ್ರಾಡಿ ದಿಕ್ಕಿನಲ್ಲಿ ಮುನ್ನಡೆಯುತ್ತಿರುವ ಶತ್ರು ಗುಂಪನ್ನು ಸುತ್ತುವರೆದು ನಾಶಪಡಿಸುತ್ತವೆ. ಜೂನ್ 24 ರ ಅಂತ್ಯದ ವೇಳೆಗೆ, ಲುಬ್ಲಿನ್ ಪ್ರದೇಶವನ್ನು ವಶಪಡಿಸಿಕೊಳ್ಳಿ.
ಇದಕ್ಕಾಗಿ ಆದೇಶಿಸಲಾಗಿದೆ (25):
ಬೌ) ವಾಯುವ್ಯ ಮುಂಭಾಗದ ಸೈನ್ಯಗಳು, ಬಾಲ್ಟಿಕ್ ಸಮುದ್ರದ ಕರಾವಳಿಯನ್ನು ದೃಢವಾಗಿ ಹಿಡಿದಿಟ್ಟುಕೊಂಡು, ಕೌನಾಸ್ ಪ್ರದೇಶದಿಂದ ಶತ್ರುಗಳ ಸುವಾಲ್ಕಿ ಗುಂಪಿನ ಪಾರ್ಶ್ವ ಮತ್ತು ಹಿಂಭಾಗಕ್ಕೆ ಪ್ರಬಲವಾದ ಪ್ರತಿದಾಳಿಯನ್ನು ತಲುಪಿಸಿ, ಪಶ್ಚಿಮ ಫ್ರಂಟ್ನ ಸಹಕಾರದೊಂದಿಗೆ ಅದನ್ನು ನಾಶಪಡಿಸುತ್ತವೆ ಮತ್ತು ಅಂತ್ಯದ ವೇಳೆಗೆ ಜೂನ್ 24 ರಂದು, ಸುವಾಲ್ಕಿ ಪ್ರದೇಶವನ್ನು ವಶಪಡಿಸಿಕೊಳ್ಳಿ.
ಸಿ) ವೆಸ್ಟರ್ನ್ ಫ್ರಂಟ್ನ ಸೈನ್ಯಗಳು, ವಾರ್ಸಾ ದಿಕ್ಕಿನಲ್ಲಿ ಶತ್ರುಗಳನ್ನು ಹಿಡಿದಿಟ್ಟುಕೊಂಡು, ಸುವಾಲ್ಕಿ ಶತ್ರು ಗುಂಪಿನ ಪಾರ್ಶ್ವ ಮತ್ತು ಹಿಂಭಾಗದಲ್ಲಿ ಕನಿಷ್ಠ ಎರಡು ಯಾಂತ್ರೀಕೃತ ಕಾರ್ಪ್ಸ್ ಮತ್ತು ಮುಂಭಾಗದ ವಾಯುಯಾನದ ಪಡೆಗಳೊಂದಿಗೆ ಪ್ರಬಲ ಪ್ರತಿದಾಳಿ ನಡೆಸುತ್ತವೆ, ಅದನ್ನು ನಾಶಪಡಿಸುತ್ತವೆ. ವಾಯುವ್ಯ ಮುಂಭಾಗ ಮತ್ತು ಜೂನ್ 24 ರ ಅಂತ್ಯದ ವೇಳೆಗೆ ಸುವಾಲ್ಕಿ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತದೆ.
d) ನೈರುತ್ಯ ಮುಂಭಾಗದ ಸೈನ್ಯಗಳು, ಹಂಗೇರಿಯೊಂದಿಗಿನ ರಾಜ್ಯದ ಗಡಿಯನ್ನು ದೃಢವಾಗಿ ಹಿಡಿದಿಟ್ಟುಕೊಂಡಿವೆ, ಲುಬ್ಲಿನ್‌ನ ಸಾಮಾನ್ಯ ದಿಕ್ಕಿನಲ್ಲಿ 5 ಮತ್ತು 6 ಎ ಪಡೆಗಳೊಂದಿಗೆ ಕೇಂದ್ರೀಕೃತ ದಾಳಿಯೊಂದಿಗೆ, ಕನಿಷ್ಠ ಐದು ಯಾಂತ್ರಿಕೃತ ದಳ ಮತ್ತು ಎಲ್ಲಾ ಮುಂಭಾಗದ ವಾಯುಯಾನ, ಶತ್ರು ಗುಂಪನ್ನು ಸುತ್ತುವರೆದು ನಾಶಪಡಿಸುತ್ತದೆ. ಜೂನ್ 26 ರ ಅಂತ್ಯದ ವೇಳೆಗೆ ವ್ಲಾಡಿಮಿರ್-ವೊಲಿನ್ಸ್ಕಿ, ಕ್ರಿಸ್ಟಿನೋಪೋಲ್ ಮುಂಭಾಗದಲ್ಲಿ ಮುನ್ನಡೆಯುತ್ತಾ, ಲುಬ್ಲಿನ್ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತದೆ. ಕ್ರಾಕೋವ್ ದಿಕ್ಕಿನಿಂದ ನಿಮಗಾಗಿ ಸುರಕ್ಷಿತವಾಗಿ ಒದಗಿಸಿ.
ಅಂದರೆ, ಸಂಪೂರ್ಣ ಮುಂಚೂಣಿಯಲ್ಲಿ ಆಕ್ರಮಣವನ್ನು ಯೋಜಿಸಲಾಗಿದೆ. ಅಂತಹ ಮುಂಬರುವ ಆಕ್ರಮಣಕಾರಿ ಕಾರ್ಯಾಚರಣೆಗಳಿಗಾಗಿ, ಗಡಿಯ ಸಮೀಪವಿರುವ ವಾಯುನೆಲೆಗಳನ್ನು ಕೇಂದ್ರೀಕರಿಸುವುದು, ಕೆ. ರೊಕೊಸೊವ್ಸ್ಕಿ ಪ್ರಕಾರ ಯಾಂತ್ರಿಕೃತ ಕಾರ್ಪ್ಸ್ ಅನ್ನು ಎಳೆಯುವುದು ಮತ್ತು ಜಿಗಿತಕ್ಕೆ ತಯಾರಿ ಮಾಡುವುದು ಅಗತ್ಯವಾಗಿತ್ತು. ಆದರೆ ಅದೇ ಸಮಯದಲ್ಲಿ, ಸೈನ್ಯವನ್ನು ಸಂಪೂರ್ಣವಾಗಿ ಸಜ್ಜುಗೊಳಿಸಲಾಗಿಲ್ಲ. ಮತ್ತು ಎಲ್ಲಾ ಸಂಭಾವ್ಯ ಪಡೆಗಳನ್ನು ಬಳಸಿಕೊಂಡು ಶತ್ರುಗಳ ದಾಳಿಯ ಸಂದರ್ಭದಲ್ಲಿ ಮುಂಚೂಣಿಯ ಪಡೆಗಳ ಸ್ಥಳವು ಅವರನ್ನು ಕಠಿಣ ಸ್ಥಾನದಲ್ಲಿರಿಸುತ್ತದೆ.
ನಿರ್ದೇಶನಗಳು ನಂ. 2 ಮತ್ತು ನಂ. 3 ಗೆ ಜಿ. ಝುಕೋವ್ ಮತ್ತು ಎಸ್. ಟಿಮೊಶೆಂಕೊ ಸಹಿ ಹಾಕಿದರು. ನಂತರ, G. ಝುಕೋವ್ ತನ್ನ ಆತ್ಮಚರಿತ್ರೆಯಲ್ಲಿ ನಿರ್ದೇಶನಗಳಿಗೆ ಸಹಿ ಹಾಕಲು ಬಲವಂತವಾಗಿ ಬರೆದರು (ಯಾರು ಮತ್ತು ಏಕೆ?). ಆದರೆ ನಾನು ಮತ್ತೊಮ್ಮೆ ಪುನರಾವರ್ತಿಸುತ್ತೇನೆ, ಮೊದಲ ಗಂಟೆಗಳು ಮತ್ತು ದಿನಗಳಲ್ಲಿ ಪೀಪಲ್ಸ್ ಕಮಿಷರಿಯಟ್ ಸ್ವತಂತ್ರವಾಗಿ ಕೆಲಸ ಮಾಡಿದೆ ಎಂದು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಮಿಲಿಟರಿಯ ಚಟುವಟಿಕೆಗಳ ಮೇಲಿನ ನಿಯಂತ್ರಣವನ್ನು ನಂತರ ಪರಿಚಯಿಸಲಾಯಿತು. ಮಿಲಿಟರಿ ಆತ್ಮಚರಿತ್ರೆ ಮತ್ತು ನೆನಪುಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಸಾಮಾನ್ಯವಾಗಿ ಅವರ ಲೇಖಕರು ತಮ್ಮ ಕ್ರಮಗಳು ಮತ್ತು ನಿರ್ಧಾರಗಳನ್ನು ಸಮರ್ಥಿಸಲು ಮತ್ತು ಮರುಪರಿಶೀಲಿಸಲು ಪ್ರಯತ್ನಿಸುತ್ತಾರೆ.
ಮುಂಭಾಗಗಳಿಗೆ ಕಳುಹಿಸಲಾದ ಆಕ್ರಮಣಕಾರಿ ನಿರ್ದೇಶನಗಳನ್ನು ಕಾರ್ಯಗತಗೊಳಿಸಲಾಗಿಲ್ಲ, ಸೈನ್ಯದೊಂದಿಗೆ ಸಂವಹನವನ್ನು ಮುರಿಯಲಾಯಿತು, ಸೈನ್ಯಕ್ಕೆ ಏನಾಗುತ್ತಿದೆ ಎಂದು ಮುಂಭಾಗಗಳಿಗೆ ತಿಳಿದಿರಲಿಲ್ಲ, ವಿಭಾಗಗಳಿಗೆ ಏನಾಗುತ್ತಿದೆ ಎಂದು ಸೈನ್ಯಗಳಿಗೆ ತಿಳಿದಿರಲಿಲ್ಲ - ಪರಿಸ್ಥಿತಿಯು ನಿಯಂತ್ರಣದಿಂದ ಹೊರಬರುತ್ತಿದೆ. .
ಇಂದು ನಾವು ಜನರಲ್ ಸ್ಟಾಫ್ನ ಕ್ರಮಗಳ ಬಗ್ಗೆ ತುಣುಕು ಮಾಹಿತಿಯಿಂದ ನಿರ್ಣಯಿಸಬಹುದು. ನಿರ್ದೇಶನಗಳು ಸಂಖ್ಯೆ 2 ಮತ್ತು ಸಂಖ್ಯೆ 3 ಇದಕ್ಕೆ ನಿರರ್ಗಳ ಸಾಕ್ಷಿಯಾಗಿತ್ತು. ರೆಡ್ ಆರ್ಮಿಯ ಜನರಲ್ ಸ್ಟಾಫ್ ಮುಖ್ಯಸ್ಥ ಜಿ. ಝುಕೋವ್ ಮತ್ತು ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ಎಸ್. ಟಿಮೊಶೆಂಕೊ ಅವರ ಕ್ರಮಗಳು ಮುಖ್ಯ ಮಿಲಿಟರಿ ಯೋಜನೆಗೆ ಎಷ್ಟರ ಮಟ್ಟಿಗೆ ಸಂಬಂಧಿಸಿವೆ? ಅಥವಾ ಜನರಲ್ ಸ್ಟಾಫ್ ತನ್ನದೇ ಆದ ಕೆಲವು ರೀತಿಯ ಯೋಜನೆಗೆ ಅನುಗುಣವಾಗಿ ವರ್ತಿಸಿ, ಯುದ್ಧದ ಮೊದಲ ದಿನದಂದು ಸಂಪೂರ್ಣ ಮುಂಚೂಣಿಯಲ್ಲಿ ಆಕ್ರಮಣವನ್ನು ಪ್ರಾರಂಭಿಸಲು ಆದೇಶವನ್ನು ನೀಡಿದೆಯೇ?
ಈ ಸಮಸ್ಯೆಗಳ ವಿವರವಾದ ಅಧ್ಯಯನದ ಅಗತ್ಯವಿದೆ.
 
ಅಧ್ಯಾಯ 2. ಜನರಲ್ ಪೊಕ್ರೊವ್ಸ್ಕಿಯ ಆಯೋಗ
 
ಎರಡನೆಯ ಮಹಾಯುದ್ಧವು ಒಂದು ದೊಡ್ಡ ದುರಂತದ ಜೊತೆಗೆ, ಒಂದು ದೊಡ್ಡ ಐತಿಹಾಸಿಕ ಅನುಭವವಾಗಿದೆ, ಇದು ಮಿಲಿಟರಿ ಘಟಕವನ್ನು (ಆಯುಧಗಳು, ತಂತ್ರ ಮತ್ತು ತಂತ್ರಗಳು) ಮಾತ್ರವಲ್ಲದೆ ವೈದ್ಯಕೀಯ, ಸಂಸ್ಕೃತಿ, ಹೊಸ ತಂತ್ರಜ್ಞಾನಗಳು ಮತ್ತು ಸಾಮಾಜಿಕ ಬದಲಾವಣೆಗಳಿಂದ ಉಂಟಾದ ಬದಲಾವಣೆಗಳನ್ನು ಒಳಗೊಂಡಿದೆ. ಯುದ್ಧ ಈ ಪ್ರತಿಯೊಂದು ಅಂಶವನ್ನು ಹಲವು ಅಂಶಗಳಿಗೆ ಮತ್ತಷ್ಟು ವಿಸ್ತರಿಸಬಹುದು. ಎರಡನೆಯ ಮಹಾಯುದ್ಧವನ್ನು ಅಧ್ಯಯನ ಮಾಡುವ ಪ್ರಾಮುಖ್ಯತೆಯು ಪ್ರಚಾರದ ಅಗತ್ಯದಿಂದ ಮಾತ್ರವಲ್ಲ, ಮಿಲಿಟರಿ ಘಟನೆಗಳ ಗಂಭೀರ ವೈಜ್ಞಾನಿಕ ಅಧ್ಯಯನದ ಅಗತ್ಯತೆ, ಸೋಲು ಮತ್ತು ಯಶಸ್ಸಿನ ಕಾರಣಗಳು, ಇದು ವಾಸ್ತವಿಕ ವಸ್ತುಗಳ ವಸ್ತುನಿಷ್ಠ ಪಟ್ಟಿಯನ್ನು ಆಧರಿಸಿದೆ.
ಮಿಲಿಟರಿ ಇತಿಹಾಸಕಾರರು 1941-1945 ರ ಘಟನೆಗಳನ್ನು ವಿಶ್ಲೇಷಿಸಲಿಲ್ಲ ಎಂದು ಯೋಚಿಸುವುದು ತಪ್ಪು. ಆದರೆ ಈ ವಿಶ್ಲೇಷಣಾತ್ಮಕ ಕೆಲಸವು ಪ್ರಚಾರ ಚಟುವಟಿಕೆಗಳಿಗಿಂತ ಭಿನ್ನವಾಗಿ ಮುಚ್ಚಿದ ಸ್ವಭಾವವನ್ನು ಹೊಂದಿದೆ. ಮತ್ತು ಈ ದಿಕ್ಕಿನಲ್ಲಿ ಕೆಲಸವು ಸ್ವಲ್ಪ ಸಮಯದ ನಂತರ ಮಾತ್ರ ಸಾರ್ವಜನಿಕರಿಗೆ ಲಭ್ಯವಾಗುತ್ತದೆ.
ವಿಶ್ವ ಸಮರ II ರ ಅಂತ್ಯದ ನಂತರ, ಪ್ರತಿ ವಿಜಯಶಾಲಿಯಾದ ದೇಶವು ಹೊಸ ಮಿಲಿಟರಿ ಅನುಭವವನ್ನು ಸಾಮಾನ್ಯೀಕರಿಸುವ ಕೆಲಸವನ್ನು ಪ್ರಾರಂಭಿಸಿತು. ಹೊಸ ವಾಸ್ತವಗಳನ್ನು ಪೂರೈಸುವ ಯುದ್ಧಾನಂತರದ ಸಶಸ್ತ್ರ ಪಡೆಗಳ ಸಂಘಟನೆಗೆ ಪರಿಹಾರಗಳು ಬೇಕಾಗಿದ್ದವು. ಮತ್ತು ಇದಕ್ಕಾಗಿ ಮಿಲಿಟರಿ ಕಾರ್ಯಾಚರಣೆಗಳನ್ನು ವಿವರವಾಗಿ ವಿವರಿಸಲು ಮತ್ತು ಅವುಗಳನ್ನು ವಿಶ್ಲೇಷಿಸಲು ಅವಶ್ಯಕ.
ಆದ್ದರಿಂದ, ನಿರ್ದಿಷ್ಟವಾಗಿ, ಈಗಾಗಲೇ 1946-1947 ರಲ್ಲಿ. US ಸಶಸ್ತ್ರ ಪಡೆಗಳ ಪ್ರಧಾನ ಕಛೇರಿಯ ಮಿಲಿಟರಿ ಇತಿಹಾಸ ವಿಭಾಗದಲ್ಲಿ ಕೆಲಸ ಮಾಡಲು ಅಮೇರಿಕನ್ ಆಜ್ಞೆಯು ವಶಪಡಿಸಿಕೊಂಡ ಜರ್ಮನ್ ಜನರಲ್ಗಳು ಮತ್ತು ಅಧಿಕಾರಿಗಳ ದೊಡ್ಡ ಗುಂಪನ್ನು ಆಕರ್ಷಿಸಿತು (A. ಕೆಸೆಲ್ರಿಂಗ್, O. Skorzeny, H. Mantelfein ಮತ್ತು ಇತರರು). ಜರ್ಮನ್ ಜನರಲ್‌ಗಳ ಕೆಲಸದ ಸಂಘಟಕರಲ್ಲಿ ಒಬ್ಬರು ಜರ್ಮನ್ ಜನರಲ್ ಸ್ಟಾಫ್‌ನ ಮಾಜಿ ಮುಖ್ಯಸ್ಥ ಎಫ್. ಹಾಲ್ಡರ್, ಅವರು 1950 ರಿಂದ 1959 ರವರೆಗೆ. ಅವರು US ಸೈನ್ಯದ ಐತಿಹಾಸಿಕ ವಿಭಾಗದಲ್ಲಿ ಕೆಲಸ ಮಾಡಿದರು.
ಸಾಮಾನ್ಯವಾಗಿ, ವಿಶ್ವ ಸಮರ II ರ ಘಟನೆಗಳನ್ನು ವಿವರಿಸಲು ಹೆಚ್ಚಿನ ದೇಶಗಳಲ್ಲಿನ ಮಿಲಿಟರಿ ತಜ್ಞರ ಮುಖ್ಯ ಕೆಲಸವು 1940 ರ ದ್ವಿತೀಯಾರ್ಧದಿಂದ 1961 ರವರೆಗೆ ನಡೆಯಿತು. ಈ ಪ್ರದೇಶದಲ್ಲಿ USSR ನ ಕೆಲಸವು ನಿಗದಿತ ಚೌಕಟ್ಟಿನೊಳಗೆ ಸರಿಹೊಂದುತ್ತದೆ.
 
1. ರೆಡ್ ಆರ್ಮಿಯ ಜನರಲ್ಗಳು ಮತ್ತು ಅಧಿಕಾರಿಗಳನ್ನು ಸಮೀಕ್ಷೆ ಮಾಡಲು "ಜನರಲ್ ಪೊಕ್ರೊವ್ಸ್ಕಿ ಆಯೋಗದ" ಕೆಲಸ
ಮಹಾ ದೇಶಭಕ್ತಿಯ ಯುದ್ಧದ ಅನುಭವವನ್ನು ಅಧ್ಯಯನ ಮಾಡುವ ನಿರ್ಧಾರಗಳನ್ನು ಉನ್ನತ ರಾಜ್ಯ ಮಟ್ಟದಲ್ಲಿ ಮಾಡಲಾಯಿತು. 1946 ರ ವಸಂತಕಾಲದಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ಯುದ್ಧವನ್ನು ಅಧ್ಯಯನ ಮಾಡಲು ನಿರ್ಧಾರಗಳನ್ನು ಮಾಡಲಾಯಿತು: ಮಿಲಿಟರಿ, ತಾಂತ್ರಿಕ, ವೈದ್ಯಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಇತರರು.
ಉದಾಹರಣೆಗೆ, ಮಾರ್ಚ್ 26, 1946 ರಂದು, ಯುಎಸ್ಎಸ್ಆರ್ ಸಂಖ್ಯೆ 664 ರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ "1941-1945 ರ ಮಹಾ ದೇಶಭಕ್ತಿಯ ಯುದ್ಧದ ಸಮಯದಲ್ಲಿ ಸೋವಿಯತ್ ಔಷಧದ ಅನುಭವದ ವೈಜ್ಞಾನಿಕ ಅಭಿವೃದ್ಧಿ ಮತ್ತು ಸಾಮಾನ್ಯೀಕರಣದ ಕುರಿತು" ತೀರ್ಪು ನೀಡಲಾಯಿತು. ನಿರ್ಣಯವು ವೈದ್ಯಕೀಯ ಕ್ಷೇತ್ರದಲ್ಲಿ ವೈಜ್ಞಾನಿಕ ಕೆಲಸಕ್ಕೆ ಕಾರಣವಾಯಿತು. ಕೆಲಸವು 1946 ರಿಂದ 1950 ರವರೆಗೆ ಮುಂದುವರೆಯಿತು ಮತ್ತು 35-ಸಂಪುಟಗಳ "1941-1945 ರ ಮಹಾ ದೇಶಭಕ್ತಿಯ ಯುದ್ಧದಲ್ಲಿ ಸೋವಿಯತ್ ಔಷಧದ ಅನುಭವ" ದ ಸಂಕಲನವನ್ನು ಪೂರ್ಣಗೊಳಿಸಿತು. ಶಿಕ್ಷಣದಲ್ಲಿ ಬಹಳ ಆಸಕ್ತಿದಾಯಕ ಕೆಲಸವನ್ನು ಮಾಡಲಾಗಿದೆ, ಆದರೆ ನಾನು ಅದನ್ನು ಇನ್ನೊಂದು ಕೃತಿಯಲ್ಲಿ ವಿಶ್ಲೇಷಿಸುತ್ತೇನೆ.
ಮೇ 1946 ರಲ್ಲಿ, ಜನರಲ್ ಸ್ಟಾಫ್ನ ಮಿಲಿಟರಿ ಐತಿಹಾಸಿಕ ನಿರ್ದೇಶನಾಲಯವನ್ನು ರಚಿಸಲಾಯಿತು. ಈ ಇಲಾಖೆಯ ಕಾರ್ಯಗಳು:
- ಮಹಾ ದೇಶಭಕ್ತಿಯ ಯುದ್ಧದ ವಿವರಣೆಯನ್ನು ರಚಿಸುವುದು;
- ವೈಯಕ್ತಿಕ ಕಾರ್ಯಾಚರಣೆಗಳ ವಿವರಣೆ ಮತ್ತು ಮಿಲಿಟರಿ ದೃಷ್ಟಿಕೋನದಿಂದ ಅತ್ಯಂತ ಆಸಕ್ತಿದಾಯಕ ಯುದ್ಧಗಳು;
- ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಮಿಲಿಟರಿ ಕಲೆಯ ಇತಿಹಾಸದ ಕುರಿತು ಕೆಲವು ವಿಷಯಗಳ ಅಭಿವೃದ್ಧಿ.
ಮಿಲಿಟರಿ ಐತಿಹಾಸಿಕ ನಿರ್ದೇಶನಾಲಯದ ಕೆಲಸದ ಫಲಿತಾಂಶಗಳಲ್ಲಿ ಒಂದು "ಮಹಾ ದೇಶಭಕ್ತಿಯ ಯುದ್ಧದ ಸಂಕ್ಷಿಪ್ತ ಕಾರ್ಯತಂತ್ರದ ರೂಪರೇಖೆ" ಎಂದು ಭಾವಿಸಲಾಗಿತ್ತು. ಈ ಪ್ರಬಂಧವು ಯುದ್ಧದ ಘಟನೆಗಳ ಸಂಕ್ಷಿಪ್ತ ವಿವರಣೆಯನ್ನು ಮಾತ್ರವಲ್ಲದೆ ಯುಎಸ್ಎಸ್ಆರ್ನ ಮಿಲಿಟರಿ ಕಲೆಯ ಅಭಿವೃದ್ಧಿಯ ತೀರ್ಮಾನಗಳನ್ನು ಒಳಗೊಂಡಿರುತ್ತದೆ.
ಮಾರ್ಚ್ 22, 1949 ರಂದು, ಸಾಂಸ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ನಿಯೋಜಿಸಲಾದ ಕಾರ್ಯಗಳನ್ನು ಪೂರೈಸಲು, ಯುಎಸ್ಎಸ್ಆರ್ ಸಶಸ್ತ್ರ ಪಡೆಗಳ ಸಚಿವಾಲಯದ ಆದೇಶದಂತೆ, ಮುಖ್ಯ ಮಿಲಿಟರಿ ವೈಜ್ಞಾನಿಕ ನಿರ್ದೇಶನಾಲಯವನ್ನು ಆಯೋಜಿಸಲಾಯಿತು, ಇದರಲ್ಲಿ ಇವು ಸೇರಿವೆ:
- ಮಿಲಿಟರಿ-ಐತಿಹಾಸಿಕ ಇಲಾಖೆ;
- ತಂತ್ರಗಳು ಮತ್ತು ಕಾರ್ಯಾಚರಣಾ ಕಲೆಯ ಸಂಶೋಧನೆಗಾಗಿ ನಿರ್ದೇಶನಾಲಯ;
- ಶಾಸನಬದ್ಧ ನಿರ್ವಹಣೆ.
ಕರ್ನಲ್ ಜನರಲ್ A. ಪೊಕ್ರೊವ್ಸ್ಕಿಯನ್ನು ಹೊಸದಾಗಿ ರಚಿಸಲಾದ ಇಲಾಖೆಯ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಅವರ ನೇತೃತ್ವದಲ್ಲಿ, ಹಿಂದಿನ ಯುದ್ಧದ ಬಗ್ಗೆ ಮಾಹಿತಿಯ ಸಂಗ್ರಹ, ವಿಶ್ಲೇಷಣೆ ಮತ್ತು ರಚನೆ ನಡೆಯಿತು. ಈ ಕೆಲಸದ ಭಾಗವಾಗಿ, ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಲು ಕೆಂಪು ಸೈನ್ಯದ ಜನರಲ್ಗಳು ಮತ್ತು ಅಧಿಕಾರಿಗಳ ಸಮೀಕ್ಷೆಗಳನ್ನು ನಡೆಸಲಾಯಿತು. (ಅಮೇರಿಕನ್ ಅಧ್ಯಯನದಲ್ಲಿ ಒಂದೇ ರೀತಿಯ ಪ್ರಕ್ರಿಯೆ ನಡೆದಿದೆ ಎಂದು ನಾನು ಮತ್ತೊಮ್ಮೆ ಗಮನಿಸುತ್ತೇನೆ - ಜರ್ಮನ್ ಜನರಲ್ಗಳ ನೆನಪುಗಳನ್ನು ಸಂಗ್ರಹಿಸಲಾಗಿದೆ.) ಆಗಾಗ್ಗೆ ಇತಿಹಾಸಕಾರರಲ್ಲಿ, ನಡೆಸಿದ ಕೆಲಸವನ್ನು "ಜನರಲ್ ಪೊಕ್ರೊವ್ಸ್ಕಿ ಆಯೋಗ" ಎಂದು ಕರೆಯಲಾಗುತ್ತದೆ. ಮಹಾ ದೇಶಭಕ್ತಿಯ ಯುದ್ಧದ ಘಟನೆಗಳ ವಿವರಣೆಯನ್ನು ಕಂಪೈಲ್ ಮಾಡಲು ಮಾಹಿತಿಯ ಸಂಗ್ರಹದ ಭಾಗವಾಗಿ ಇದೆಲ್ಲವೂ ಸಂಭವಿಸಿದೆ ಎಂದು ಇಲ್ಲಿ ನೆನಪಿಸಿಕೊಳ್ಳುವುದು ಯೋಗ್ಯವಾಗಿದೆ.
ಪರಿಗಣಿಸಬೇಕಾದ ಎರಡನೆಯ ಅಂಶವೆಂದರೆ ಅವರ ಆತ್ಮಚರಿತ್ರೆಗಳಲ್ಲಿ, ಜರ್ಮನ್ ಮತ್ತು ಸೋವಿಯತ್ ಜನರಲ್‌ಗಳು ತಮ್ಮ ಕಾರ್ಯಗಳು ಮತ್ತು ವೈಫಲ್ಯಗಳನ್ನು ಸಮರ್ಥಿಸಲು ಆಗಾಗ್ಗೆ ಪ್ರಯತ್ನಿಸಿದರು. ಒಂದು ಗಮನಾರ್ಹ ಉದಾಹರಣೆಯೆಂದರೆ, ಎಫ್. ಹಾಲ್ಡರ್, ಮಿಲಿಟರಿ ವಿಷಯಗಳಲ್ಲಿ ಹಿಟ್ಲರನ ಮಧ್ಯಸ್ಥಿಕೆ ಇಲ್ಲದಿದ್ದರೆ, ಜರ್ಮನಿಯು ಹೆಚ್ಚು ಅನುಕೂಲಕರ ಫಲಿತಾಂಶಕ್ಕೆ ಬರುತ್ತಿತ್ತು ಎಂಬ ದೃಷ್ಟಿಕೋನವನ್ನು ಮೊದಲು ಉತ್ತೇಜಿಸಿದರು.
ಮಹಾ ದೇಶಭಕ್ತಿಯ ಯುದ್ಧದ ವೈಜ್ಞಾನಿಕ ಸಂಶೋಧನೆಯ ವಿಷಯಕ್ಕೆ ಹಿಂತಿರುಗಿ, ಈ ಯುದ್ಧ ಮತ್ತು ವಿಶೇಷವಾಗಿ ಆರಂಭಿಕ ಅವಧಿಯನ್ನು ಯುಎಸ್ಎಸ್ಆರ್ನಲ್ಲಿ ಅಧ್ಯಯನ ಮಾಡಲಾಗಿಲ್ಲ ಎಂದು ಯೋಚಿಸುವುದು ಸರಿಯಾಗಿಲ್ಲ ಎಂದು ಗಮನಿಸಬೇಕು. ಅಧ್ಯಯನವನ್ನು ನಡೆಸಲಾಯಿತು, ಆದರೆ ದೀರ್ಘಕಾಲದವರೆಗೆ ಇದು ವ್ಯಾಪಕ ಶ್ರೇಣಿಯ ಜನರಿಗೆ ಪ್ರವೇಶಿಸಲಾಗಲಿಲ್ಲ.
ಜನರಲ್ ಪೊಕ್ರೊವ್ಸ್ಕಿಯ ಆಯೋಗವು ಯುದ್ಧದ ಆರಂಭಿಕ ಅವಧಿಗೆ ಹೆಚ್ಚಿನ ಗಮನವನ್ನು ನೀಡಿತು. ಆದರೆ ಇಲ್ಲಿ ದಾಖಲೆಗಳು ಮತ್ತು ಸಾಮಗ್ರಿಗಳ ಕೊರತೆಯ ಸಮಸ್ಯೆ ಉದ್ಭವಿಸಿದೆ. ಸತ್ಯವೆಂದರೆ ಯುದ್ಧದ ಆರಂಭಿಕ ಅವಧಿಯಲ್ಲಿ, ನೆಲದ ಮೇಲೆ ಹೆಚ್ಚಿನ ಪ್ರಮಾಣದ ಕಾರ್ಯಾಚರಣೆಯ ಮಿಲಿಟರಿ ದಾಖಲಾತಿಗಳು ಕಳೆದುಹೋಗಿವೆ. ಈ ಅಂತರವನ್ನು ತುಂಬುವುದು ಅಗತ್ಯವಾಗಿತ್ತು.
1949-1950ರಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸಲು. ಮಿಲಿಟರಿ ಇತಿಹಾಸ ವಿಭಾಗವು ಯುದ್ಧದ ಆರಂಭಿಕ ಅವಧಿಯಲ್ಲಿ ಭಾಗವಹಿಸಿದ ಕೆಂಪು ಸೈನ್ಯದ ಮಾಜಿ ಕಮಾಂಡರ್‌ಗಳ ಸಮೀಕ್ಷೆಯನ್ನು ನಡೆಸಿತು. ಜಿಲ್ಲೆಗಳು, ಸೇನೆಗಳು, ಕಾರ್ಪ್ಸ್ ಮತ್ತು ವಿಭಾಗಗಳ ಮಾಜಿ ಕಮಾಂಡರ್‌ಗಳಿಗೆ (ಜೂನ್ 22, 1941 ರೊಳಗೆ ಪಶ್ಚಿಮ ಗಡಿ ಜಿಲ್ಲೆಗಳಲ್ಲಿ ಕಮಾಂಡ್ ಹುದ್ದೆಗಳನ್ನು ಹೊಂದಿದ್ದವರು) ಪ್ರಶ್ನೆಗಳನ್ನು ಕಳುಹಿಸಲಾಯಿತು. ಯುದ್ಧದ ಆರಂಭಿಕ ಅವಧಿಯ ಘಟನೆಗಳನ್ನು ವಿವರಿಸಲು ಕೇಳುವ ಎಲ್ಲಾ ಸ್ವೀಕರಿಸುವವರಿಗೆ (202 ಜನರು) ಪತ್ರಗಳನ್ನು ಕಳುಹಿಸಲಾಗಿದೆ - ಜೂನ್-ಸೆಪ್ಟೆಂಬರ್ 1941.
ಬಹುಪಾಲು ಆರಂಭಿಕ ಸಮೀಕ್ಷೆಗಳು ಉತ್ತರಿಸಲಿಲ್ಲ. 202 ಜನರಲ್ಲಿ 33 ಮಂದಿ ಮಾತ್ರ ಉತ್ತರ ನೀಡಿದ್ದಾರೆ. ಇನ್ನೂ 15 ಮಂದಿ ಉತ್ತರಿಸಲು ನಿರಾಕರಿಸಿದರು. ಉಳಿದ 164 ಮಂದಿ ಪತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ.
ವಿನಂತಿಗಳನ್ನು ಸ್ವೀಕರಿಸುವವರಲ್ಲಿ ಪ್ರಮುಖರು ಗಡಿ ಜಿಲ್ಲೆಗಳ ಕಮಾಂಡರ್‌ಗಳು (ದಳದ ಕಮಾಂಡರ್‌ಗಳು ಮತ್ತು ಜಿಲ್ಲಾ ಪ್ರಧಾನ ಕಚೇರಿಯ ಮುಖ್ಯಸ್ಥರು). 7 ವಿನಂತಿಗಳಲ್ಲಿ, ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆಯ ಮಾಜಿ ಮುಖ್ಯಸ್ಥ M. ಪುರ್ಕೇವ್ ಮಾತ್ರ ಅಂತಹ ವಿಳಾಸದಾರರಿಗೆ ಪ್ರತಿಕ್ರಿಯಿಸಿದರು. ಇನ್ನೂ ಇಬ್ಬರು, M. ಜಖರೋವ್ (ಒಡೆಸ್ಸಾ ಮಿಲಿಟರಿ ಜಿಲ್ಲೆಯ ಸಿಬ್ಬಂದಿ ಮುಖ್ಯಸ್ಥ) ಮತ್ತು F. ಕುಜ್ನೆಟ್ಸೊವ್ (ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಕಮಾಂಡರ್) ಲಿಖಿತವಾಗಿ ವಿನಂತಿಯನ್ನು ಪ್ರತಿಕ್ರಿಯಿಸಲು ನಿರಾಕರಿಸಿದರು. ಅವರೊಂದಿಗೆ ಸಂವಾದ ನಡೆಸಲಾಯಿತು. ಇಲ್ಲಿಯವರೆಗೆ, ಈ ಸಂಭಾಷಣೆಯ ಫಲಿತಾಂಶಗಳ ಆಧಾರದ ಮೇಲೆ ಯಾವುದೇ ದಾಖಲೆಗಳು ಕಂಡುಬಂದಿಲ್ಲ.
ಜುಲೈ 7, 1951 ರಂದು, ಜನರಲ್ ಸ್ಟಾಫ್ ಮುಖ್ಯಸ್ಥರು ಮಹಾ ದೇಶಭಕ್ತಿಯ ಯುದ್ಧವನ್ನು ವಿವರಿಸಲು ಮೂರು ವರ್ಷಗಳ ಕೆಲಸದ ಯೋಜನೆಯನ್ನು ಅನುಮೋದಿಸಿದರು. ಮಿಲಿಟರಿ ಐತಿಹಾಸಿಕ ನಿರ್ದೇಶನಾಲಯವು ಕಾರ್ಯನಿರ್ವಹಿಸಬೇಕಾದ ಮುಖ್ಯ ಕೆಲಸವೆಂದರೆ ಇನ್ನೂ "ಸಂಕ್ಷಿಪ್ತ ಕಾರ್ಯತಂತ್ರದ ರೂಪರೇಖೆ" ("ಸಂಕ್ಷಿಪ್ತ ಕಾರ್ಯತಂತ್ರದ ವಿವರಣೆ" ಎಂದು ಮರುನಾಮಕರಣ ಮಾಡಲಾಗಿದೆ).
1952 ರ ಆರಂಭದ ವೇಳೆಗೆ, ಜನರಲ್‌ಗಳಿಂದ ಸ್ವೀಕರಿಸಿದ ಎಲ್ಲಾ ಪ್ರತಿಕ್ರಿಯೆಗಳನ್ನು ಪ್ರಕ್ರಿಯೆಗೊಳಿಸಲಾಯಿತು. ಮಿಲಿಟರಿ ಇತಿಹಾಸ ವಿಭಾಗವು ಸಮೀಕ್ಷೆಯ ನಮೂನೆಯನ್ನು ಮರುರೂಪಿಸಿದೆ. ಪರಿಣಾಮವಾಗಿ, ಹೊಸ ಸಮೀಕ್ಷೆಯ ನಮೂನೆಗಳನ್ನು ಸಂಯೋಜಿತ ಶಸ್ತ್ರಾಸ್ತ್ರ ಜನರಲ್‌ಗಳು ಮತ್ತು ಅಧಿಕಾರಿಗಳು, ಫಿರಂಗಿ ಕಮಾಂಡರ್‌ಗಳು ಮತ್ತು ವಾಯುಪಡೆಯ ಕಮಾಂಡರ್‌ಗಳಿಗೆ ಪ್ರಶ್ನೆಗಳೊಂದಿಗೆ ಸಂಕಲಿಸಲಾಗಿದೆ (ತರುವಾಯ, ಪ್ರಶ್ನೆಗಳನ್ನು ಸಂಕಲಿಸಿ ಗಡಿ ಜಿಲ್ಲೆಗಳ ಗುಪ್ತಚರ ಇಲಾಖೆಗಳ ಮುಖ್ಯಸ್ಥರಿಗೆ ಕಳುಹಿಸಲಾಯಿತು). ಈ ಪ್ರಶ್ನೆಗಳನ್ನು 1952-1953 ರಲ್ಲಿ ಕಳುಹಿಸಲಾಗಿದೆ. ತಮ್ಮ ನೆನಪುಗಳನ್ನು ಕಳುಹಿಸದವರಿಗೆ ಜ್ಞಾಪನೆಯಾಗಿ.
ಮಾರ್ಚ್ 1953 ರಲ್ಲಿ, ಮಿಲಿಟರಿ ಇತಿಹಾಸ ವಿಭಾಗವು ಕಳುಹಿಸಲಾದ ಎಲ್ಲಾ ವಿನಂತಿಗಳು ಮತ್ತು ಸ್ವೀಕರಿಸಿದ ಪ್ರತಿಕ್ರಿಯೆಗಳ ಬಗ್ಗೆ ವಿವರವಾದ ಟಿಪ್ಪಣಿಯನ್ನು ಸಂಗ್ರಹಿಸಿತು.
I. ಸ್ಟಾಲಿನ್ ಅವರ ಸಾವು (ಮಾರ್ಚ್ 5) ಮತ್ತು ಯುಎಸ್ಎಸ್ಆರ್ನಲ್ಲಿ ನಡೆಯುತ್ತಿರುವ ರಾಜಕೀಯ ಪ್ರಕ್ರಿಯೆಗಳು ಮಿಲಿಟರಿ ಐತಿಹಾಸಿಕ ನಿರ್ದೇಶನಾಲಯದ ಕೆಲಸದ ಮೇಲೆ ತಮ್ಮ ಗುರುತನ್ನು ಬಿಟ್ಟಿವೆ:
– ಯುಎಸ್ಎಸ್ಆರ್ ರಕ್ಷಣಾ ಸಚಿವಾಲಯ ಸಂಖ್ಯೆ 316895 (1954) ನಿರ್ದೇಶನಕ್ಕೆ ಅನುಗುಣವಾಗಿ, ಅಂತಿಮ ದಾಖಲೆಗಾಗಿ ಹೊಸ ರಚನೆಯನ್ನು ಸಿದ್ಧಪಡಿಸುವುದು ಅಗತ್ಯವಾಗಿತ್ತು - ಕಾರ್ಯತಂತ್ರದ ರೂಪರೇಖೆ;
– 1956 ರಲ್ಲಿ (20 ನೇ ಕಾಂಗ್ರೆಸ್ ನಂತರ - ಫೆಬ್ರವರಿ 1956) ಮಿಲಿಟರಿ ಐತಿಹಾಸಿಕ ನಿರ್ದೇಶನಾಲಯದಲ್ಲಿ ನಾಯಕತ್ವದ ಬದಲಾವಣೆಯಾಯಿತು. ಜೂನ್ 8, 1956 ರಂದು, ಆರ್ಮಿ ಜನರಲ್ ವಿ. ಕುರಾಸೊವ್ ಅವರನ್ನು ವಿಭಾಗದ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. A. ಪೊಕ್ರೊವ್ಸ್ಕಿಯನ್ನು ಇಲಾಖೆಯ ಉಪ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು.
1. ಎ. ಪೊಕ್ರೊವ್ಸ್ಕಿ ಕರ್ನಲ್ ಜನರಲ್ 2. ವಿ. ಕುರಾಸೊವ್ ಆರ್ಮಿ ಜನರಲ್ 3. ಎಸ್. ಪ್ಲಾಟೊನೊವ್ ಲೆಫ್ಟಿನೆಂಟ್ ಜನರಲ್
ಆದರೆ ಅದೇ ಸಮಯದಲ್ಲಿ, ಯುದ್ಧದ ಆರಂಭಿಕ ಅವಧಿಯ ನೆನಪುಗಳನ್ನು ಸಂಗ್ರಹಿಸುವ ಕೆಲಸ ಮುಂದುವರೆಯಿತು. 1955-1956 ರಲ್ಲಿ ರೆಜಿಮೆಂಟಲ್ ಮತ್ತು ವಿಭಾಗೀಯ ಮಟ್ಟದ ಮಾಜಿ ಕಮಾಂಡ್ ಸಿಬ್ಬಂದಿಗೆ ಪ್ರಶ್ನೆಗಳನ್ನು ಕಳುಹಿಸಲಾಗಿದೆ (ಜೂನ್ 22, 1941 ರಂದು ಈ ಸ್ಥಾನಗಳನ್ನು ಆಕ್ರಮಿಸಿಕೊಂಡವರು). ಕೆಲಸದ ಈ ಹಂತದಲ್ಲಿ, ಸಣ್ಣ ಮಿಲಿಟರಿ ಘಟಕಗಳ ಸ್ಥಿತಿ, ಯುದ್ಧ ಸಿದ್ಧತೆ ಮತ್ತು ಹಗೆತನದಲ್ಲಿ ಭಾಗವಹಿಸುವಿಕೆಯನ್ನು ಸ್ಪಷ್ಟಪಡಿಸಲಾಗಿದೆ.
1957-1960 ರಲ್ಲಿ ಯುದ್ಧದ ಬಗ್ಗೆ ಸ್ವೀಕರಿಸಿದ ವಸ್ತುಗಳನ್ನು ಸಂಸ್ಕರಿಸಲಾಯಿತು ಮತ್ತು ಕಾರ್ಯತಂತ್ರದ ಪ್ರಬಂಧದಲ್ಲಿ ಕೆಲಸವನ್ನು ಕೈಗೊಳ್ಳಲಾಯಿತು. 1960 ರ ಹೊತ್ತಿಗೆ, ಮುಖ್ಯ ಸಂಶೋಧನಾ ಕಾರ್ಯದ ಕೆಲಸ ಪೂರ್ಣಗೊಂಡಿತು. ಮತ್ತು 1961 ರಲ್ಲಿ, "1941-1945ರ ಮಹಾ ದೇಶಭಕ್ತಿಯ ಯುದ್ಧದ ಕುರಿತು ಕಾರ್ಯತಂತ್ರದ ಪ್ರಬಂಧ" ಎಂಬ ಶೀರ್ಷಿಕೆಯಡಿಯಲ್ಲಿ ಅಧ್ಯಯನವನ್ನು ಪ್ರಕಟಿಸಲಾಯಿತು.
ಯುದ್ಧದ ಆರಂಭದಲ್ಲಿ ಯುದ್ಧಗಳ ಕಮಾಂಡರ್‌ಗಳೊಂದಿಗಿನ ಸಂದರ್ಶನಗಳಲ್ಲಿ ಸಂಗ್ರಹಿಸಿದ ವಸ್ತುಗಳನ್ನು ಪ್ರಬಂಧವನ್ನು ಕಂಪೈಲ್ ಮಾಡಲು ಮಾತ್ರವಲ್ಲ. ವಸ್ತುಗಳನ್ನು ಕೆಂಪು ಸೈನ್ಯದ ತಪ್ಪುಗಳ ಮೇಲೆ ಕೆಲಸವಾಗಿ ಬಳಸಲಾಯಿತು. ಆದ್ದರಿಂದ, 1956 ರಲ್ಲಿ, ಲೆಫ್ಟಿನೆಂಟ್ ಜನರಲ್ ಎಸ್. ಪ್ಲಾಟೋನೊವ್ (ಮಿಲಿಟರಿ ಇತಿಹಾಸ ವಿಭಾಗದ ಮುಖ್ಯಸ್ಥ) "ಮಹಾ ದೇಶಭಕ್ತಿಯ ಯುದ್ಧದ ತಯಾರಿ ಮತ್ತು ಅದರ ಆರಂಭಿಕ ಅವಧಿಯ ಅನುಭವದಿಂದ ಕೆಲವು ಪಾಠಗಳ ಕುರಿತು" ಎಂಬ ವಿಷಯದ ಕುರಿತು ವರದಿ ಮಾಡಿದರು.
ಸಾಮಾನ್ಯವಾಗಿ, ಮಿಲಿಟರಿ-ಐತಿಹಾಸಿಕ ವಿಭಾಗದ ಕೃತಿಗಳನ್ನು ಅಧ್ಯಯನ ಮಾಡಲಾಗಿದೆ:
- ಸೋವಿಯತ್ ಪಡೆಗಳ ಕಾರ್ಯತಂತ್ರದ ಮತ್ತು ಮುಂಚೂಣಿಯ ಕಾರ್ಯಾಚರಣೆಗಳು;
- ಹೋರಾಟದ ವಿಧಾನಗಳು;
- ವಿವಿಧ ರೀತಿಯ ಸಶಸ್ತ್ರ ಪಡೆಗಳ ಬಳಕೆ ಮತ್ತು ಪರಸ್ಪರ ಕ್ರಿಯೆ;
- ಆಕ್ರಮಣಕಾರಿ ಕಾರ್ಯಾಚರಣೆಗಳ ತಯಾರಿಕೆ ಮತ್ತು ನಡವಳಿಕೆ;
- ಮುಖ್ಯ ದಾಳಿಯ ನಿರ್ದೇಶನಗಳನ್ನು ನಿರ್ಧರಿಸುವ ಸಮಸ್ಯೆಗಳು;
- ಮಿಲಿಟರಿ ಕಾರ್ಯಾಚರಣೆಗಳ ಆಶ್ಚರ್ಯ ಮತ್ತು ಪರಿಣಾಮಕಾರಿತ್ವವನ್ನು ಸಾಧಿಸುವ ಸಮಸ್ಯೆಗಳು;
- ನಾಯಕತ್ವ ಮತ್ತು ಪರಸ್ಪರ ಕ್ರಿಯೆಯ ವ್ಯವಸ್ಥೆಗಳು.
ಸಮೀಕ್ಷೆ ಸಾಮಗ್ರಿಗಳ ಪ್ರಕಟಣೆಗಳು
1949-1956ರ ಮಿಲಿಟರಿ ನಾಯಕರ ಸಮೀಕ್ಷೆಗಳಿಂದ ವಸ್ತುಗಳೊಂದಿಗೆ ಮತ್ತಷ್ಟು ಕೆಲಸ ಮಾಡುವ ಪ್ರಸ್ತಾಪಗಳಲ್ಲಿ ಒಂದಾಗಿದೆ. ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಪ್ರಕಟಿಸಲಾಗಿದೆ. ಸೆಪ್ಟೆಂಬರ್ 1956 ರಲ್ಲಿ, ಮಿಲಿಟರಿ ವೈಜ್ಞಾನಿಕ ನಿರ್ದೇಶನಾಲಯದ ಸಭೆಯಲ್ಲಿ, ಯುದ್ಧದ ಆರಂಭಿಕ ಅವಧಿಯ ಬಗ್ಗೆ ಆತ್ಮಚರಿತ್ರೆಗಳ ಭಾಗವನ್ನು ಪ್ರಕಟಿಸಲು ನಿರ್ಧರಿಸಲಾಯಿತು. ಸಮೀಕ್ಷೆ ಸಾಮಗ್ರಿಗಳನ್ನು ಆಯ್ಕೆಮಾಡಲಾಗಿದೆ ಮತ್ತು ಪ್ರಕಟಣೆಗಾಗಿ ಸಂಪಾದಿಸಲಾಗಿದೆ. (ಎಲ್ಲಾ ಸಂಪಾದಿತ ವಸ್ತುಗಳನ್ನು ರಕ್ಷಣಾ ಸಚಿವಾಲಯದ ಸೆಂಟ್ರಲ್ ಆರ್ಕೈವ್ಸ್‌ನಲ್ಲಿ ಸಂಗ್ರಹಿಸಲಾಗಿದೆ.) ಸಂಪಾದಕೀಯ ಕಾರ್ಯವು 1959 ರಲ್ಲಿ ಪೂರ್ಣಗೊಂಡಿತು, ಆದರೆ ಸಿದ್ಧಪಡಿಸಿದ ಆತ್ಮಚರಿತ್ರೆಗಳನ್ನು ಎಂದಿಗೂ ಪ್ರಕಟಿಸಲಾಗಿಲ್ಲ. ದೀರ್ಘಕಾಲದವರೆಗೆ, ಸಮೀಕ್ಷೆ ಸಾಮಗ್ರಿಗಳನ್ನು ವರ್ಗೀಕರಿಸಲಾಗಿದೆ. ಬಹುಶಃ ಈ ವಸ್ತುಗಳ ಪ್ರಕಟಣೆಯೊಂದಿಗೆ, ಯುದ್ಧದ ಆರಂಭದ ಬಗ್ಗೆ ಸಾರ್ವಜನಿಕ ಚರ್ಚೆಯು ಹೆಚ್ಚು ಕಾಂಕ್ರೀಟ್ ಆಗಿರುತ್ತದೆ, ಕಡಿಮೆ ಪುರಾಣಗಳೊಂದಿಗೆ.
"ಜನರಲ್ ಪೊಕ್ರೊವ್ಸ್ಕಿ ಆಯೋಗ" ದ ವಸ್ತುಗಳನ್ನು ಮೊದಲು 1989 ರಲ್ಲಿ ಮಿಲಿಟರಿ ಹಿಸ್ಟಾರಿಕಲ್ ಜರ್ನಲ್ನಲ್ಲಿ ಪ್ರಕಟಿಸಲಾಯಿತು. ನಿಯತಕಾಲಿಕವು 1952-1953 ರವರೆಗಿನ ಮಿಲಿಟರಿ ನಾಯಕರ ಸಮೀಕ್ಷೆಗಳಿಂದ ಪ್ರತಿಕ್ರಿಯೆಗಳ ಭಾಗವನ್ನು ಪ್ರಕಟಿಸಿತು.
ಸಮೀಕ್ಷೆಯ ಸಾಮಗ್ರಿಗಳೊಂದಿಗೆ ದೊಡ್ಡ ಪ್ರಮಾಣದ ಕೆಲಸವನ್ನು ಸಂಶೋಧಕ ಎಸ್. ಚೆಕುನೋವ್ ಅವರು ನಡೆಸಿದರು, ಅವರು 2017 ರಲ್ಲಿ ಆತ್ಮಚರಿತ್ರೆಗಳ ಮುಖ್ಯ ಭಾಗವನ್ನು ಸಿದ್ಧಪಡಿಸಿದರು ಮತ್ತು ಪ್ರಕಟಿಸಿದರು "ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ ... ಮೊದಲ ದುರಂತದ ಬಗ್ಗೆ ಕೆಂಪು ಸೈನ್ಯದ ಕಮಾಂಡರ್ಗಳು ಮಹಾ ದೇಶಭಕ್ತಿಯ ಯುದ್ಧದ ದಿನಗಳು. ಪುಸ್ತಕವು ಕೆಂಪು ಸೈನ್ಯದ 79 ಕಮಾಂಡರ್‌ಗಳ ಆತ್ಮಚರಿತ್ರೆಗಳನ್ನು ಒಳಗೊಂಡಿತ್ತು (ಜೂನ್ 22, 1941 ರಂದು ಕಮಾಂಡ್ ಸ್ಥಾನಗಳನ್ನು ಹಿಡಿದಿಟ್ಟುಕೊಳ್ಳುವುದು).
ಎಲ್ಲಾ ವಸ್ತುಗಳು ಕಂಡುಬಂದಿಲ್ಲ ಎಂದು S. ಚೆಕುನೋವ್ ಗಮನಸೆಳೆದರು. ಆದರೆ, ಅದೇನೇ ಇದ್ದರೂ, ಯುದ್ಧದ ಆರಂಭಿಕ ಅವಧಿಯ ಬಗ್ಗೆ ಹೆಚ್ಚಿನ ಆತ್ಮಚರಿತ್ರೆಗಳನ್ನು ಪ್ರಕಟಿಸಲಾಯಿತು. ಮತ್ತು ಈ ನೆನಪುಗಳು ಯುದ್ಧ-ಪೂರ್ವ ಘಟನೆಗಳು, ಸನ್ನದ್ಧತೆಯ ಮಟ್ಟ ಮತ್ತು ಮೊದಲ ತಿಂಗಳ ಹಗೆತನದ ಬಗ್ಗೆ ಅತ್ಯಮೂಲ್ಯವಾದ ಮೂಲವಾಗಿದೆ. ಈ ದಾಖಲೆಗಳ ವಿಶ್ಲೇಷಣೆಯು 1941 ರ ಬೇಸಿಗೆಯಲ್ಲಿ ಮಿಲಿಟರಿ ದುರಂತದ ಕೆಲವು ಕಾರಣಗಳನ್ನು ನಿರ್ಣಯಿಸಲು ನಮಗೆ ಅನುಮತಿಸುತ್ತದೆ.
 
2. ಕೆಂಪು ಸೈನ್ಯದ ಜನರಲ್‌ಗಳಿಗೆ ಐದು ಮುಖ್ಯ ಪ್ರಶ್ನೆಗಳು
ಈಗ ನಾವು ಯುದ್ಧದ ಆರಂಭಿಕ ಅವಧಿಯ ಬಗ್ಗೆ A. ಪೊಕ್ರೊವ್ಸ್ಕಿಯ ಸಮೀಕ್ಷೆಯ ವಸ್ತುಗಳಿಂದ ನೇರವಾಗಿ ಸಾಕ್ಷ್ಯಕ್ಕೆ ತಿರುಗೋಣ. ಈ ದತ್ತಾಂಶದ ಅಧ್ಯಯನವು ಬಹಳಷ್ಟು ಮೌಲ್ಯಯುತವಾದ ಮಾಹಿತಿಯನ್ನು ಒದಗಿಸುತ್ತದೆ, 1941 ರ ಬೇಸಿಗೆಯಲ್ಲಿ ಪಶ್ಚಿಮ ಜಿಲ್ಲೆಗಳ ಪಡೆಗಳಲ್ಲಿ ಏನಾಗುತ್ತಿದೆ ಎಂಬುದನ್ನು ಹೆಚ್ಚು ಸಂಪೂರ್ಣವಾಗಿ ಊಹಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಅಂತಹ ಪ್ರಮುಖ ವಸ್ತುಗಳನ್ನು ಯುದ್ಧದ ಆರಂಭಿಕ ಅವಧಿಯ ಅಧ್ಯಯನಗಳಲ್ಲಿ ಅಗತ್ಯವಾಗಿ ಸೇರಿಸಬೇಕು. .
ಸಹಜವಾಗಿ, ನಾನು ಇಲ್ಲಿ ಎಲ್ಲಾ ವಸ್ತುಗಳನ್ನು ಒದಗಿಸಲು ಸಾಧ್ಯವಿಲ್ಲ. ಭವಿಷ್ಯದಲ್ಲಿ, ವೈಯಕ್ತಿಕ ಸಮಸ್ಯೆಗಳು, ಜಿಲ್ಲೆಗಳು ಮತ್ತು ಸೈನ್ಯಗಳ ಮೇಲೆ ಈ ವಿಷಯವನ್ನು ವ್ಯವಸ್ಥಿತಗೊಳಿಸಲು ನಾನು ಯೋಜಿಸುತ್ತೇನೆ. ಈ ರೀತಿಯ ವ್ಯವಸ್ಥಿತಗೊಳಿಸುವಿಕೆಯು ವಿವಿಧ ಮಿಲಿಟರಿ ಜಿಲ್ಲೆಗಳಲ್ಲಿ ಭಿನ್ನವಾಗಿರುವ ನಡೆಯುತ್ತಿರುವ ಪೂರ್ವಸಿದ್ಧತಾ ಮತ್ತು ಮಿಲಿಟರಿ ಪ್ರಕ್ರಿಯೆಗಳನ್ನು ಸಾಮಾನ್ಯವಾಗಿ ತೋರಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ, ಆದರೆ ಆಸಕ್ತರಿಗೆ ಈ ಬೃಹತ್ ಶ್ರೇಣಿಯ ವಸ್ತುಗಳ ಗ್ರಹಿಕೆಯನ್ನು ಸರಳಗೊಳಿಸುತ್ತದೆ. ನಾನು "ಮಿಲಿಟರಿ ಹಿಸ್ಟಾರಿಕಲ್ ಜರ್ನಲ್" ಮತ್ತು S. ಚೆಕುನೋವ್ ಅವರ ಪುಸ್ತಕ "ನಾನು ಮೆಮೊರಿಯಿಂದ ಮಾತ್ರ ಬರೆಯುತ್ತಿದ್ದೇನೆ" (ಅವರಿಗೆ ಲಿಂಕ್ಗಳನ್ನು ಮೇಲೆ ನೀಡಲಾಗಿದೆ) ನಿಂದ ವಸ್ತುಗಳನ್ನು ತೆಗೆದುಕೊಂಡಿದ್ದೇನೆ.
ಆದ್ದರಿಂದ, ಮಿಲಿಟರಿ ಇತಿಹಾಸ ವಿಭಾಗವು ಏನು ಆಸಕ್ತಿ ಹೊಂದಿದೆ (ಎಲ್ಲಾ ಪ್ರಶ್ನೆಗಳನ್ನು ಪುಸ್ತಕದ ಕೊನೆಯಲ್ಲಿ ಪಟ್ಟಿ ಮಾಡಲಾಗಿದೆ). ಕೆಳಗಿನ ಸಮೀಕ್ಷೆಯ ನಮೂನೆಗಳು ಲಭ್ಯವಿವೆ (26):
- ಸಂಯೋಜಿತ ಶಸ್ತ್ರಾಸ್ತ್ರ ಕಮಾಂಡರ್‌ಗಳು (ಮಿಲಿಟರಿ ಜಿಲ್ಲೆಗಳ ಮಾಜಿ ಕಮಾಂಡರ್‌ಗಳು, ಸೈನ್ಯಗಳು, ಕಾರ್ಪ್ಸ್, ವಿಭಾಗಗಳು ಮತ್ತು ಅವರ ಸಿಬ್ಬಂದಿ ಮುಖ್ಯಸ್ಥರು);
- ಫಿರಂಗಿ ಕಮಾಂಡರ್ಗಳು;
- ವಾಯುಪಡೆಯ ಕಮಾಂಡರ್ಗಳು;
- ಗಡಿ ಜಿಲ್ಲೆಗಳ ಗುಪ್ತಚರ ಇಲಾಖೆಗಳ ಮುಖ್ಯಸ್ಥರು;
- ವಿಭಾಗೀಯ ಮತ್ತು ರೆಜಿಮೆಂಟಲ್ ಕಮಾಂಡರ್ಗಳು.
ಈ ಪ್ರಶ್ನೆಗಳನ್ನು ಓದಲು ನಾನು ಎಲ್ಲರಿಗೂ ಶಿಫಾರಸು ಮಾಡುತ್ತೇವೆ, ಮಿಲಿಟರಿ ವಿಶ್ಲೇಷಕರು ನಿಜವಾಗಿ ಆಸಕ್ತಿ ಹೊಂದಿದ್ದರು. ಮತ್ತು ಪ್ರಶ್ನೆಗಳು ಸಾಕಷ್ಟು ಗಮನಾರ್ಹವಾಗಿವೆ, ನೀವು ಬಹಳಷ್ಟು ಯೋಚಿಸುವಂತೆ ಮಾಡುತ್ತದೆ. ಇಲ್ಲಿ ನಾನು ಸಂಯೋಜಿತ ಶಸ್ತ್ರಾಸ್ತ್ರ ಕಮಾಂಡರ್‌ಗಳಿಗೆ ಮಾತ್ರ ಪ್ರಶ್ನೆಗಳನ್ನು ಪರಿಗಣಿಸುತ್ತೇನೆ (26):
1. ರಾಜ್ಯದ ಗಡಿಯ ರಕ್ಷಣೆಯ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಗಿದೆಯೇ, ಅವರಿಗೆ ಸಂಬಂಧಪಟ್ಟಂತೆ; ಈ ಯೋಜನೆಯ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಆದೇಶ ಮತ್ತು ಪ್ರಧಾನ ಕಛೇರಿಯು ಯಾವಾಗ ಮತ್ತು ಏನು ಮಾಡಿದೆ?
2. ಯಾವ ಸಮಯದಿಂದ ಮತ್ತು ಯಾವ ಆದೇಶದ ಆಧಾರದ ಮೇಲೆ ಕವರಿಂಗ್ ಪಡೆಗಳು ರಾಜ್ಯದ ಗಡಿಯನ್ನು ಪ್ರವೇಶಿಸಲು ಪ್ರಾರಂಭಿಸಿದವು ಮತ್ತು ಯುದ್ಧದ ಪ್ರಾರಂಭದ ಮೊದಲು ಅವುಗಳಲ್ಲಿ ಎಷ್ಟು ಮಂದಿಯನ್ನು ನಿಯೋಜಿಸಲಾಗಿದೆ?
3. ಜೂನ್ 22 ರ ಬೆಳಿಗ್ಗೆ ನಾಜಿ ಜರ್ಮನಿಯ ನಿರೀಕ್ಷಿತ ದಾಳಿಗೆ ಸಂಬಂಧಿಸಿದಂತೆ ಸೈನ್ಯವನ್ನು ಎಚ್ಚರಿಕೆಯಲ್ಲಿ ಇರಿಸಲು ಆದೇಶವನ್ನು ಸ್ವೀಕರಿಸಿದಾಗ; ಈ ಆದೇಶವನ್ನು ಕೈಗೊಳ್ಳಲು ಏನು ಮತ್ತು ಯಾವಾಗ ಸೂಚನೆಗಳನ್ನು ನೀಡಲಾಯಿತು ಮತ್ತು ಸೈನ್ಯವು ಏನು ಮಾಡಿತು?
4. ಹೆಚ್ಚಿನ ಫಿರಂಗಿಗಳು ತರಬೇತಿ ಕೇಂದ್ರಗಳಲ್ಲಿ ಏಕೆ ನೆಲೆಗೊಂಡಿವೆ?
5. ಪಡೆಗಳ ಕಮಾಂಡ್ ಮತ್ತು ನಿಯಂತ್ರಣಕ್ಕಾಗಿ ಪ್ರಧಾನ ಕಛೇರಿಯನ್ನು ಎಷ್ಟು ಮಟ್ಟಿಗೆ ಸಿದ್ಧಪಡಿಸಲಾಗಿದೆ ಮತ್ತು ಇದು ಯುದ್ಧದ ಮೊದಲ ದಿನಗಳಲ್ಲಿ ಕಾರ್ಯಾಚರಣೆಯ ಹಾದಿಯನ್ನು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತು?
ಲೆಫ್ಟಿನೆಂಟ್ ಜನರಲ್ ಎ.ಕೆ. ಕೊಂಡ್ರಾಟೀವ್ ಅವರನ್ನು ಉದ್ದೇಶಿಸಿ ಎ. ಪೊಕ್ರೊವ್ಸ್ಕಿಯಿಂದ ವಿನಂತಿ
ಮಿಲಿಟರಿ ಐತಿಹಾಸಿಕ ಇಲಾಖೆಯು ಆಸಕ್ತಿಯನ್ನು ಹೊಂದಿತ್ತು:
- ರಾಜ್ಯ ಗಡಿ ರಕ್ಷಣಾ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಗಿದೆಯೇ?
- ಕವರಿಂಗ್ ಪಡೆಗಳು ಯಾವಾಗ ಗಡಿಯನ್ನು ತಲುಪಲು ಪ್ರಾರಂಭಿಸಿದವು?
- ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸುವ ಆದೇಶವನ್ನು ಯಾವಾಗ ಸ್ವೀಕರಿಸಲಾಯಿತು ಮತ್ತು ಅದನ್ನು ಯಾವಾಗ ಕೈಗೊಳ್ಳಲಾಯಿತು?
ತರಬೇತಿ ಕೇಂದ್ರಗಳಲ್ಲಿ ಫಿರಂಗಿಗಳ ಉಪಸ್ಥಿತಿಯ ಬಗ್ಗೆ ಪ್ರತ್ಯೇಕ ಪ್ರಶ್ನೆಯನ್ನು ಎತ್ತಲಾಯಿತು: ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಲಾದ ಸೈನ್ಯದಲ್ಲಿ ಫಿರಂಗಿ ಏಕೆ ಇರಲಿಲ್ಲ?
ಇಲ್ಲಿ ನೀವು ವಿಭಿನ್ನ ವ್ಯಾಖ್ಯಾನಗಳನ್ನು ರಚಿಸಬಹುದು, ಆದರೆ ಪ್ರಶ್ನೆಗಳು ಮತ್ತೊಮ್ಮೆ ರಕ್ಷಣಾ ಯೋಜನೆ ಅಥವಾ ಕವರ್ ಯೋಜನೆಯ ಉಪಸ್ಥಿತಿಯನ್ನು ಸೂಚಿಸುತ್ತವೆ: ಜನರಲ್ ಸ್ಟಾಫ್, ಮಿಲಿಟರಿ ಜಿಲ್ಲೆಗಳು, ಸೈನ್ಯಗಳು, ವಿಭಾಗಗಳು (ಇದೆಲ್ಲವನ್ನೂ ಹಿಂದಿನ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ). ಪಡೆಗಳು ಆರಂಭದಲ್ಲಿ ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳ ದಾಳಿಯನ್ನು ಹಿಮ್ಮೆಟ್ಟಿಸಲು ಸಿದ್ಧಪಡಿಸಿದವು. ರೆಡ್ ಆರ್ಮಿ ಸ್ವತಃ ದಾಳಿಗೆ ತಯಾರಿ ನಡೆಸುತ್ತಿದೆ ಎಂಬುದಕ್ಕೆ ಯಾವುದೇ ದಾಖಲೆಗಳು ಇನ್ನೂ ಪತ್ತೆಯಾಗಿಲ್ಲ. ಆದ್ದರಿಂದ, ತಿಳಿದಿರುವ ದಾಖಲೆಗಳೊಂದಿಗೆ ಕಾರ್ಯನಿರ್ವಹಿಸಲು ನಾನು ಪ್ರಸ್ತಾಪಿಸುತ್ತೇನೆ, ಮತ್ತು ಊಹಾಪೋಹಗಳೊಂದಿಗೆ ಅಲ್ಲ. ನೀವು ಯಾರೊಬ್ಬರ ವೈಯಕ್ತಿಕ ಪದಗಳು ಅಥವಾ ಭಾವಿಸಲಾದ ಆಸೆಗಳನ್ನು ಅವಲಂಬಿಸಿಲ್ಲ, ಆದರೆ ಸಾಕ್ಷ್ಯಚಿತ್ರ ಸಂಕೀರ್ಣದ ಮೇಲೆ ಅವಲಂಬಿತರಾಗಬೇಕೆಂದು ನಾನು ಒತ್ತಿಹೇಳಲು ಬಯಸುತ್ತೇನೆ.
ಆದ್ದರಿಂದ, ದಾಖಲೆಗಳ ಪ್ರಕಾರ, ಕೆಂಪು ಸೈನ್ಯವು ರಕ್ಷಣಾತ್ಮಕ ಕ್ರಮಗಳಿಗೆ ತಯಾರಿ ನಡೆಸುತ್ತಿದೆ. ಇದಕ್ಕಾಗಿ ಇದ್ದವು:
- ಗಡಿ ಕವಚದ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ,
- ಕವರ್ ಯೋಜನೆಯಿಂದ ಸೂಚಿಸಲಾದ ಗಡಿಯ ವಿಭಾಗಗಳನ್ನು ಪಡೆಗಳು ಆಕ್ರಮಿಸಬೇಕಾಗಿತ್ತು,
- ಮತ್ತು ಆಕ್ರಮಣದ ಸಮಯದಲ್ಲಿ ಸಂಪೂರ್ಣ ಯುದ್ಧ ಸನ್ನದ್ಧತೆಯಲ್ಲಿರಿ.
ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನ ಯುದ್ಧಪೂರ್ವ ನಿರ್ದೇಶನಗಳು ಮತ್ತು ಆದೇಶಗಳನ್ನು ಹೇಗೆ ಕೈಗೊಳ್ಳಲಾಯಿತು ಎಂಬುದರ ಕುರಿತು ಈಗ ಜನರಲ್ ಸ್ಟಾಫ್ ಆಸಕ್ತಿ ಹೊಂದಿದ್ದರು.
ಯಾವುದೇ ಕವರ್ ಯೋಜನೆಗಳಿಲ್ಲದಿದ್ದರೆ, ಪಡೆಗಳು ಗಡಿಗೆ ಮುನ್ನಡೆಯಲಿಲ್ಲ ಮತ್ತು ಯುದ್ಧ ಸನ್ನದ್ಧತೆಗೆ ಒಳಗಾಗಲಿಲ್ಲ, ನಂತರ ಜನರಲ್ ಸ್ಟಾಫ್ನ ಎಲ್ಲಾ ಪ್ರಶ್ನೆಗಳು ಅರ್ಥಹೀನವಾಗಿವೆ. ಈ ಸಂದರ್ಭದಲ್ಲಿ ಯುದ್ಧದ ಬಗ್ಗೆ ಯಾವ ಅಂತರವನ್ನು ಅವರು ತುಂಬಲು ಪ್ರಯತ್ನಿಸಿದರು ಎಂಬುದು ಸ್ಪಷ್ಟವಾಗಿಲ್ಲ. ಏತನ್ಮಧ್ಯೆ, ಜನರಲ್ ಸ್ಟಾಫ್ ಸೈನ್ಯದಲ್ಲಿನ ನಿಜವಾದ ಪರಿಸ್ಥಿತಿಯ ಪ್ರಶ್ನೆಗಳಲ್ಲಿ ಆಸಕ್ತಿ ಹೊಂದಿದ್ದರು, ಇದು ಸ್ವಾಭಾವಿಕವಾಗಿ ಎಲ್ಲಾ ಯುದ್ಧಪೂರ್ವ ಸಿದ್ಧತೆ ಮತ್ತು ಯೋಜನೆಗಳಿಂದ ಅನುಸರಿಸಿತು.
A. ಪೊಕ್ರೊವ್ಸ್ಕಿಯ ಆಯೋಗದ ವಸ್ತುವನ್ನು ಪರಿಗಣಿಸುವಾಗ (ಮೊದಲ ಮೂರು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಪರಿಗಣಿಸಲಾಗುತ್ತದೆ), ನಾನು ಮತ್ತೊಮ್ಮೆ ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ನ ಹಿಂದೆ ಉಲ್ಲೇಖಿಸಿದ ನಿರ್ದೇಶನಗಳಿಗೆ ಹಿಂತಿರುಗುತ್ತೇನೆ. ಏನಾಗುತ್ತಿದೆ ಎಂಬುದರ ಸಂಪೂರ್ಣ ಚಿತ್ರವನ್ನು ತೋರಿಸಲು ಇದು ಅವಶ್ಯಕವಾಗಿದೆ.
 
3. "ರಾಜ್ಯ ಗಡಿಯ ರಕ್ಷಣೆಯ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಗಿದೆಯೇ?"
ಜನರಲ್ ಸ್ಟಾಫ್ನ ಮೊದಲ ಎರಡು ಪ್ರಶ್ನೆಗಳ ಮೇಲೆ ನಾವು ತಕ್ಷಣವೇ ಸಮೀಕ್ಷೆ ಸಾಮಗ್ರಿಗಳಿಗೆ ತಿರುಗೋಣ. ಮೂರು ಜಿಲ್ಲೆಗಳಿಗೆ ವಸ್ತುಗಳನ್ನು ಪ್ರಸ್ತುತಪಡಿಸಲಾಗಿದೆ: ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆ, ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆ ಮತ್ತು ಕೀವ್ ವಿಶೇಷ ಮಿಲಿಟರಿ ಜಿಲ್ಲೆ. ವಾಸ್ತವವಾಗಿ, ಯುಎಸ್ಎಸ್ಆರ್ನ ಮಿಲಿಟರಿ-ರಾಜಕೀಯ ನಾಯಕತ್ವವು ಈ ಜಿಲ್ಲೆಗಳನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಿದೆ, ಅವರ ಹೆಸರುಗಳಿಗೆ "ವಿಶೇಷ" ಅನ್ನು ಸೇರಿಸುತ್ತದೆ. ಪ್ರತಿ ಜಿಲ್ಲೆಯಿಂದ ವಸ್ತುಗಳನ್ನು ಗುಂಪು ಮಾಡಲಾಗಿದೆ. ಒಟ್ಟಾರೆಯಾಗಿ ಜಿಲ್ಲೆಯ ಸ್ಥಿತಿಯನ್ನು ನಿರ್ಣಯಿಸಲು ಇದು ಹೆಚ್ಚು ಅನುಕೂಲಕರವಾಗಿದೆ.
ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆ
ಮೊದಲ ಪ್ರಶ್ನೆ.
ರಾಜ್ಯದ ಗಡಿಯ ರಕ್ಷಣೆಯ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಗಿದೆಯೇ, ಅವರಿಗೆ ಸಂಬಂಧಪಟ್ಟಂತೆ; ಈ ಯೋಜನೆಯ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಆದೇಶ ಮತ್ತು ಪ್ರಧಾನ ಕಛೇರಿಯು ಯಾವಾಗ ಮತ್ತು ಏನು ಮಾಡಿದೆ?
ಲೆಫ್ಟಿನೆಂಟ್ ಜನರಲ್ P. P. ಸೊಬೆನ್ನಿಕೋವ್ (8 ನೇ ಸೇನೆಯ ಮಾಜಿ ಕಮಾಂಡರ್):
ನಾನು ಮಾರ್ಚ್ 1941 ರಲ್ಲಿ ಕಮಾಂಡರ್ ಆಗಿ ನೇಮಕಗೊಂಡೆ. ಒಟ್ಟಾರೆ ಯೋಜನೆಯಲ್ಲಿ ಸೈನ್ಯದ ಸ್ಥಳ ಮತ್ತು ಪಾತ್ರವನ್ನು ಅರ್ಥಮಾಡಿಕೊಳ್ಳಲು ರಾಜ್ಯ ಗಡಿಯ ರಕ್ಷಣೆಯ ಯೋಜನೆಯೊಂದಿಗೆ ನನ್ನನ್ನು ಪರಿಚಯಿಸಿಕೊಳ್ಳಲು ಈ ಸ್ಥಾನವು ನನ್ನನ್ನು ಕಡ್ಡಾಯಗೊಳಿಸಿತು. ಆದರೆ, ದುರದೃಷ್ಟವಶಾತ್, ಜನರಲ್ ಸ್ಟಾಫ್ನಲ್ಲಿ ಅಥವಾ PribOVO ಪ್ರಧಾನ ಕಛೇರಿಯಲ್ಲಿ ರಿಗಾಗೆ ಆಗಮಿಸಿದ ನಂತರ, ಅಂತಹ ಯೋಜನೆಯ ಅಸ್ತಿತ್ವದ ಬಗ್ಗೆ ನನಗೆ ತಿಳಿಸಲಾಗಿಲ್ಲ. ಜೆಲ್ಗಾವಾದಲ್ಲಿರುವ ಸೇನಾ ಪ್ರಧಾನ ಕಚೇರಿಯ ದಾಖಲೆಗಳಲ್ಲಿ ಈ ವಿಷಯದ ಕುರಿತು ಯಾವುದೇ ಸೂಚನೆಗಳನ್ನು ನಾನು ಕಂಡುಕೊಂಡಿಲ್ಲ.
ಆ ಸಮಯದಲ್ಲಿ (ಮಾರ್ಚ್ 1941) ಅಂತಹ ಯೋಜನೆ ಅಸ್ತಿತ್ವದಲ್ಲಿಲ್ಲ ಎಂದು ನನಗೆ ಅನಿಸುತ್ತದೆ. ಮೇ 28, 1941 ರಂದು, ನನ್ನನ್ನು ಸಿಬ್ಬಂದಿ ಮುಖ್ಯಸ್ಥ ಮೇಜರ್ ಜನರಲ್ ಜಿಎ ಲಾರಿಯೊನೊವ್ ಮತ್ತು ಮಿಲಿಟರಿ ಕೌನ್ಸಿಲ್ ಸದಸ್ಯ, ವಿಭಾಗೀಯ ಕಮಿಷರ್ ಎಸ್.ಐ. ಶಬಾಲೋವ್ ಅವರನ್ನು ಜಿಲ್ಲಾ ಕೇಂದ್ರಕ್ಕೆ ಕರೆಸಲಾಯಿತು, ಅಲ್ಲಿ ಸೈನ್ಯದ ಕಮಾಂಡರ್ ಕರ್ನಲ್ ಜನರಲ್ ಎಫ್.ಐ. ಕುಜ್ನೆಟ್ಸೊವ್, ತರಾತುರಿಯಲ್ಲಿ ಯೋಜನೆ ರಕ್ಷಣೆಗೆ ನಮಗೆ ಪರಿಚಯಿಸಿದರು
ಇದೆಲ್ಲವೂ ಬಹಳ ತರಾತುರಿಯಲ್ಲಿ ಮತ್ತು ಸ್ವಲ್ಪ ಆತಂಕದ ವಾತಾವರಣದಲ್ಲಿ ನಡೆಯಿತು. ಸಿಬ್ಬಂದಿ ಮುಖ್ಯಸ್ಥರಿಂದ ಪರಿಶೀಲನೆ ಮತ್ತು ಅಧ್ಯಯನಕ್ಕಾಗಿ ಯೋಜನೆಯನ್ನು ಸ್ವೀಕರಿಸಲಾಗಿದೆ. ಇದು ಸಾಕಷ್ಟು ದೊಡ್ಡದಾದ, ದಪ್ಪವಾದ ನೋಟ್‌ಬುಕ್ ಆಗಿತ್ತು, ಟೈಪ್ ಮಾಡಲಾಗಿದೆ.
ಯೋಜನೆಯನ್ನು ಸ್ವೀಕರಿಸಿದ ಸುಮಾರು 1.5-2 ಗಂಟೆಗಳ ನಂತರ, ಅದರೊಂದಿಗೆ ನನಗೆ ಪರಿಚಯವಾಗಲು ಸಮಯವಿಲ್ಲದೆ, ನನ್ನನ್ನು ಕತ್ತಲೆಯಾದ ಕೋಣೆಯಲ್ಲಿ ಸ್ವೀಕರಿಸಿದ ಮತ್ತು ಅವರ ನಿರ್ಧಾರವನ್ನು ಮುಖಾಮುಖಿಯಾಗಿ ನಿರ್ದೇಶಿಸಿದ ಕರ್ನಲ್ ಜನರಲ್ ಎಫ್.ಐ. ಎರಡನೆಯದು ಸಿಯೌಲಿಯಾಯ್, ಗೌರೇಜ್ (125 ನೇ ಮತ್ತು 90 ನೇ ಪದಾತಿ ದಳದ ವಿಭಾಗಗಳು) ದಿಕ್ಕಿನಲ್ಲಿ ಮುಖ್ಯ ಪ್ರಯತ್ನಗಳನ್ನು ಕೇಂದ್ರೀಕರಿಸಲು ಮತ್ತು 11 ನೇ ಪದಾತಿ ದಳದ 10 ನೇ ಪದಾತಿ ದಳದೊಂದಿಗೆ ಸುಮಾರು 80 ಕಿಮೀ ಮುಂಭಾಗದಲ್ಲಿ ಬಾಲ್ಟಿಕ್ ಸಮುದ್ರದಿಂದ (ಪಲಂಗಾ) ಗಡಿಯನ್ನು ಆವರಿಸಿದೆ. ಕಾರ್ಪ್ಸ್
12 ನೇ ಯಾಂತ್ರೀಕೃತ ಕಾರ್ಪ್ಸ್ ಅನ್ನು ಸೈನ್ಯದ ಎರಡನೇ ಶ್ರೇಣಿಯಲ್ಲಿ ಸಿಯೌಲಿಯಾಯ ಉತ್ತರಕ್ಕೆ ಹಿಂತೆಗೆದುಕೊಳ್ಳಲಾಯಿತು.
ನನ್ನ ದಾಖಲೆಗಳು ಮತ್ತು ಮುಖ್ಯ ಸಿಬ್ಬಂದಿಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಲಾಯಿತು. ಅದೇ ಸಮಯದಲ್ಲಿ, ರಕ್ಷಣಾ ಯೋಜನೆಯನ್ನು ರೂಪಿಸಲು ಸೂಚನೆಗಳನ್ನು ಮತ್ತು ನಮ್ಮ ಕಾರ್ಯಪುಸ್ತಕಗಳನ್ನು ತಕ್ಷಣವೇ ಸೇನಾ ಪ್ರಧಾನ ಕಚೇರಿಗೆ ಕಳುಹಿಸಲಾಗುವುದು ಎಂದು ನಮಗೆ ಭರವಸೆ ನೀಡಲಾಯಿತು. ದುರದೃಷ್ಟವಶಾತ್, ನಾವು ಯಾವುದೇ ಆರ್ಡರ್‌ಗಳನ್ನು ಅಥವಾ ನಮ್ಮ ವರ್ಕ್‌ಬುಕ್‌ಗಳನ್ನು ಸಹ ಸ್ವೀಕರಿಸಲಿಲ್ಲ.
ಹೀಗಾಗಿ, ರಕ್ಷಣಾ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಗಿಲ್ಲ. ಆದಾಗ್ಯೂ, ಗಡಿಯಲ್ಲಿ ನೆಲೆಗೊಂಡಿರುವ ರಚನೆಗಳು (10 ನೇ, 125 ನೇ, ಮತ್ತು 1941 ರ ವಸಂತಕಾಲದಿಂದ, 90 ನೇ ರೈಫಲ್ ವಿಭಾಗಗಳು) ನಿರ್ಮಿಸಲಾಗುತ್ತಿರುವ ಕೋಟೆಯ ಪ್ರದೇಶಗಳಲ್ಲಿ (ಟೆಲ್ಶೈ ಮತ್ತು ಸಿಯಾಯುಲೈ) ಗಡಿಯಲ್ಲಿ ಕ್ಷೇತ್ರ ಕೋಟೆಗಳನ್ನು ಸಿದ್ಧಪಡಿಸುವಲ್ಲಿ ತೊಡಗಿದ್ದವು ಮತ್ತು ಪ್ರಾಯೋಗಿಕವಾಗಿ ಅವರ ಕಾರ್ಯಗಳು ಮತ್ತು ರಕ್ಷಣಾ ಕ್ಷೇತ್ರಗಳ ಕಡೆಗೆ ಆಧಾರಿತವಾಗಿದೆ.
ಲೆಫ್ಟಿನೆಂಟ್ ಜನರಲ್ V.I ಮೊರೊಜೊವ್ (11 ನೇ ಸೇನೆಯ ಮಾಜಿ ಕಮಾಂಡರ್):
ನಿಮಗೆ ತಿಳಿದಿರುವಂತೆ, 1940 ರಲ್ಲಿ ಕೋಟೆ ಪ್ರದೇಶಗಳ ಸಂಘಟನೆ ಮತ್ತು ನಿರ್ಮಾಣ ಪ್ರಾರಂಭವಾಯಿತು. ವಿಭಾಗದ ಕಮಾಂಡರ್‌ಗಳು ಅವರು ಕಾರ್ಯನಿರ್ವಹಿಸಬೇಕಾದ ಪ್ರದೇಶಗಳ ವಿಚಕ್ಷಣದಲ್ಲಿ ತೊಡಗಿಸಿಕೊಂಡಿದ್ದರು.
ತಮ್ಮದೇ ಆದ ರಕ್ಷಣಾ ವಲಯಗಳಲ್ಲಿ ವಿಭಾಗಗಳಿಂದ ಕೋಟೆಗಳನ್ನು ನಿರ್ಮಿಸಲಾಯಿತು. ಆದ್ದರಿಂದ, ರೆಜಿಮೆಂಟಲ್ ಮತ್ತು ಬೆಟಾಲಿಯನ್ ಕಮಾಂಡರ್ಗಳು ಅವರನ್ನು ಚೆನ್ನಾಗಿ ತಿಳಿದಿದ್ದರು. ಹೆಚ್ಚುವರಿಯಾಗಿ, ಕಾರ್ಪ್ಸ್, ವಿಭಾಗಗಳು ಮತ್ತು ರೆಜಿಮೆಂಟ್‌ಗಳ ಪ್ರಧಾನ ಕಛೇರಿಯೊಂದಿಗೆ ಮೈದಾನದಲ್ಲಿ ತರಬೇತಿ ಅವಧಿಗಳನ್ನು ಪುನರಾವರ್ತಿತವಾಗಿ ನಡೆಸಲಾಯಿತು. ಅವರ ಥೀಮ್ ಮತ್ತು ಪಾತ್ರವು ಯುದ್ಧದ ಸಂದರ್ಭದಲ್ಲಿ ಕ್ರಿಯೆಗಾಗಿ ಪ್ಲೇ ಮಾಡಬಹುದಾದ ಆಯ್ಕೆಗಳಿಂದ ಹುಟ್ಟಿಕೊಂಡಿದೆ.
ಲೆಫ್ಟಿನೆಂಟ್ ಜನರಲ್ I.P. ಶ್ಲೆಮಿನ್ (11 ನೇ ಸೇನೆಯ ಮಾಜಿ ಮುಖ್ಯಸ್ಥ):
11 ನೇ ಸೇನೆಯ ಕಾರ್ಯಗಳನ್ನು ವಿವರಿಸಿರುವ ಅಂತಹ ದಾಖಲೆಯನ್ನು ನಾನು ನೋಡಿಲ್ಲ. 1941 ರ ವಸಂತ ಋತುವಿನಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಕಾರ್ಯಾಚರಣೆಯ ಆಟವಿತ್ತು, ಅಲ್ಲಿ ಪ್ರತಿಯೊಬ್ಬ ಭಾಗವಹಿಸುವವರು ತಮ್ಮ ಸ್ಥಾನಕ್ಕೆ ಅನುಗುಣವಾಗಿ ಕರ್ತವ್ಯಗಳನ್ನು ನಿರ್ವಹಿಸಿದರು. ಈ ಪಾಠದಲ್ಲಿ ರಾಜ್ಯ ಗಡಿ ರಕ್ಷಣಾ ಯೋಜನೆಯ ಮುಖ್ಯ ವಿಷಯಗಳನ್ನು ಅಧ್ಯಯನ ಮಾಡಲಾಗಿದೆ ಎಂದು ತೋರುತ್ತದೆ. ಅವನ ನಂತರ, ಡಿವಿಷನ್ ಕಮಾಂಡರ್‌ಗಳು ಮತ್ತು ಅವರ ಪ್ರಧಾನ ಕಛೇರಿಯೊಂದಿಗೆ (5 ನೇ, 33 ನೇ, 28 ನೇ ಪದಾತಿ ದಳದ ವಿಭಾಗ) ರಕ್ಷಣಾತ್ಮಕ ರೇಖೆಗಳನ್ನು ನೆಲದ ಮೇಲೆ ಅಧ್ಯಯನ ಮಾಡಲಾಯಿತು. ಅವರ ತರಬೇತಿಯ ಮೂಲಭೂತ ಅವಶ್ಯಕತೆಗಳನ್ನು ಪಡೆಗಳಿಗೆ ತಿಳಿಸಲಾಯಿತು. ರಕ್ಷಣಾ ರೇಖೆಗಳು ಮತ್ತು ಅವುಗಳ ಸಲಕರಣೆಗಳನ್ನು ಆಯ್ಕೆ ಮಾಡಲು ವಿಭಾಗಗಳು ಮತ್ತು ರೆಜಿಮೆಂಟ್‌ಗಳ ಪ್ರಧಾನ ಕಛೇರಿಯೊಂದಿಗೆ ಪ್ರದೇಶದ ವಿಚಕ್ಷಣವನ್ನು ನಡೆಸಲಾಯಿತು. ಈ ನಿರ್ಧಾರಗಳನ್ನು ಅಧೀನ ಕಮಾಂಡರ್‌ಗಳು ಮತ್ತು ಪ್ರಧಾನ ಕಚೇರಿಗಳಿಗೆ ತಿಳಿಸಲಾಗಿದೆ ಎಂದು ತೋರುತ್ತದೆ. ಅವರು ತಮ್ಮದೇ ಆದ ಪಡೆಗಳು ಮತ್ತು ವಿಧಾನಗಳೊಂದಿಗೆ ರಕ್ಷಣೆಯನ್ನು ಸಿದ್ಧಪಡಿಸಿದರು.
ಕರ್ನಲ್ ಜನರಲ್ M. S. ಶುಮಿಲೋವ್ (8 ನೇ ಸೇನೆಯ 11 ನೇ ರೈಫಲ್ ಕಾರ್ಪ್ಸ್ನ ಮಾಜಿ ಕಮಾಂಡರ್):
ರಾಜ್ಯ ಗಡಿ ರಕ್ಷಣಾ ಯೋಜನೆಯನ್ನು ಕೇಂದ್ರ ಕಚೇರಿಗೆ ಮತ್ತು ನನ್ನ ಬಳಿಗೆ ತಂದಿಲ್ಲ. ನಿರ್ಮಾಣ ಹಂತದಲ್ಲಿರುವ ಹೊಸ ಕೋಟೆಯ ಪ್ರದೇಶದಲ್ಲಿ ಮತ್ತು ಉದ್ದೇಶಿತ ಫೋರ್ಫೀಲ್ಡ್ನ ಸ್ಟ್ರಿಪ್ನಲ್ಲಿ ಕ್ಷೇತ್ರ ತುಂಬುವಿಕೆಯ ಪ್ರತ್ಯೇಕ ಕಾರ್ಯಗಳನ್ನು ಕೈಗೊಳ್ಳಲು ಕಾರ್ಪ್ಸ್ ಯೋಜಿಸಲಾಗಿತ್ತು. ಸೈನಿಕರು ಪ್ರಾರಂಭವಾಗುವ ಹೊತ್ತಿಗೆ ಈ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ, ಆದ್ದರಿಂದ, ಸ್ಪಷ್ಟವಾಗಿ, ಜುರಾ ನದಿಯ ಪೂರ್ವ ದಡದಲ್ಲಿ, ಅಂದರೆ, ನಿರ್ಮಾಣ ಹಂತದಲ್ಲಿರುವ ಕೋಟೆಯ ಪ್ರದೇಶದ ಸಾಲಿನಲ್ಲಿ ರಕ್ಷಣೆಯನ್ನು ತೆಗೆದುಕೊಳ್ಳಲು ಕಾರ್ಪ್ಸ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಫೋರ್ಫೀಲ್ಡ್ನ ಕಂದಕಗಳಲ್ಲಿ ಪ್ರತಿ ರೆಜಿಮೆಂಟ್ಗೆ ಒಂದು ಕಂಪನಿಯನ್ನು ಮಾತ್ರ ಬಿಡಲು ಆದೇಶಿಸಲಾಯಿತು.
ಮೇಜರ್ ಜನರಲ್ I. I. ಫದೀವ್ (8 ನೇ ಸೇನೆಯ 10 ನೇ ಪದಾತಿ ದಳದ ಮಾಜಿ ಕಮಾಂಡರ್):
ನನ್ನ ವಿಭಾಗದ ವಲಯದಲ್ಲಿ ಲಿಥುವೇನಿಯನ್ ಎಸ್‌ಎಸ್‌ಆರ್‌ನ ರಾಜ್ಯ ಗಡಿಯ ರಕ್ಷಣೆಯ ಯೋಜನೆ ಮತ್ತು ಎಡಭಾಗದಲ್ಲಿರುವ ನೆರೆಹೊರೆಯವರ ಬಗ್ಗೆ ನನಗೆ ತಿಳಿದಿತ್ತು - 125 ನೇ. ವಿಭಾಗ ಮತ್ತು ರೆಜಿಮೆಂಟ್‌ಗಳ ಪ್ರಧಾನ ಕಛೇರಿಗಳು ಯುದ್ಧ ದಾಖಲೆಗಳನ್ನು ರೂಪಿಸಿದವು: ಆದೇಶಗಳು, ಸೂಚನೆಗಳು, ನಕ್ಷೆಗಳು, ರೇಖಾಚಿತ್ರಗಳು, ಇತ್ಯಾದಿ. ರಚನೆಯ ಘಟಕಗಳು ತಮ್ಮ ಸ್ಥಳಗಳಿಂದ ರಕ್ಷಣಾ ಪ್ರದೇಶಗಳು ಮತ್ತು ಅಗ್ನಿಶಾಮಕ ಸ್ಥಾಪನೆಗಳನ್ನು ಆಕ್ರಮಿಸಿಕೊಳ್ಳುವಲ್ಲಿ ತರಬೇತಿ ನೀಡಲಾಯಿತು.
ರೈಫಲ್ ರೆಜಿಮೆಂಟ್‌ಗಳನ್ನು ನನ್ನ ವಿಲೇವಾರಿ ವಿಧಾನಗಳೊಂದಿಗೆ ಬಲಪಡಿಸಲಾಯಿತು. ಕ್ರೆಟಿಂಗಾ, ಪ್ಪುಂಗಿ ಮತ್ತು ಬಾಲ್ಟಿಕ್ ಸಮುದ್ರದ ಕರಾವಳಿಯ ಉದ್ದಕ್ಕೂ ಲಿಬಾವು, ಹಾಗೆಯೇ ಕ್ಲೈಪೆಡಾ, ರೆಟೊವಾಸ್‌ಗಳ ದಿಕ್ಕುಗಳ ಮೇಲೆ ಮುಖ್ಯ ಗಮನ ಕೇಂದ್ರೀಕರಿಸಲಾಯಿತು. ಎಲ್ಲಾ ಫಿರಂಗಿಗಳನ್ನು ಸಹ ಬಳಸಲಾಯಿತು. ಅದಕ್ಕೆ ದಾಖಲೀಕರಣ ಮತ್ತು ಹಲವಾರು ಫೈರಿಂಗ್ ಸ್ಥಾನಗಳನ್ನು ಸಿದ್ಧಪಡಿಸಲಾಯಿತು.
ಇಡೀ ವಿಭಾಗದ ರಕ್ಷಣಾ ವಲಯದ ಭೂಪ್ರದೇಶವನ್ನು ಚೆನ್ನಾಗಿ ಅಧ್ಯಯನ ಮಾಡಲಾಗಿದೆ, ರಕ್ಷಣಾತ್ಮಕ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳಲು ಮತ್ತು ಪ್ಲಟೂನ್ ಕಮಾಂಡರ್, ಮುಖ್ಯ ಮತ್ತು ಮೀಸಲು ಕಮಾಂಡರ್ ಮತ್ತು ವೀಕ್ಷಣಾ ಪೋಸ್ಟ್‌ಗಳನ್ನು ಒಳಗೊಂಡಂತೆ ಫೈರಿಂಗ್ ರಚನೆಗಳಿಗೆ ಹತ್ತಿರದ ವಿಧಾನಗಳು ವಿಭಾಗದ ಪ್ರಧಾನ ಕಚೇರಿಯಿಂದ ಕಂಪನಿಯ ಕಮಾಂಡರ್‌ಗಳನ್ನು ಒಳಗೊಂಡಂತೆ ಸಜ್ಜುಗೊಂಡಿವೆ.
ಎರಡನೇ ಪ್ರಶ್ನೆ.
ಯಾವ ಸಮಯದಿಂದ ಮತ್ತು ಯಾವ ಆದೇಶದ ಆಧಾರದ ಮೇಲೆ ಕವರಿಂಗ್ ಪಡೆಗಳು ರಾಜ್ಯದ ಗಡಿಯನ್ನು ಪ್ರವೇಶಿಸಲು ಪ್ರಾರಂಭಿಸಿದವು ಮತ್ತು ಯುದ್ಧದ ಪ್ರಾರಂಭದ ಮೊದಲು ಅವುಗಳಲ್ಲಿ ಎಷ್ಟು ಜನರನ್ನು ನಿಯೋಜಿಸಲಾಗಿದೆ?
ಲೆಫ್ಟಿನೆಂಟ್ ಜನರಲ್ P. P. ಸೊಬೆನ್ನಿಕೋವ್ (8 ನೇ ಸೇನೆಯ ಮಾಜಿ ಕಮಾಂಡರ್):
ಜೂನ್ 18, 1941 ರ ಬೆಳಿಗ್ಗೆ, ಸೈನ್ಯದ ಮುಖ್ಯಸ್ಥ ಮತ್ತು ನಾನು ಸಿಯೌಲಿಯಾಯ್ ಕೋಟೆಯ ಪ್ರದೇಶದಲ್ಲಿ ರಕ್ಷಣಾತ್ಮಕ ಕೆಲಸದ ಪ್ರಗತಿಯನ್ನು ಪರಿಶೀಲಿಸಲು ಗಡಿ ವಲಯಕ್ಕೆ ಹೋದೆವು. ಸಿಯೌಲಿಯ ಬಳಿ, ಒಂದು ಪ್ರಯಾಣಿಕ ಕಾರು ನನ್ನನ್ನು ಹಿಂದಿಕ್ಕಿತು ಮತ್ತು ಶೀಘ್ರದಲ್ಲೇ ನಿಲ್ಲಿಸಿತು. ಕರ್ನಲ್ ಜನರಲ್ F.I. ಕುಜ್ನೆಟ್ಸೊವ್ (PribOVO ಪಡೆಗಳ ಕಮಾಂಡರ್) ಅದರಿಂದ ಹೊರಹೊಮ್ಮಿದರು. F.I. ಕುಜ್ನೆಟ್ಸೊವ್ ನನ್ನನ್ನು ಪಕ್ಕಕ್ಕೆ ಕರೆದರು ಮತ್ತು ಕೆಲವು ಜರ್ಮನ್ ಯಾಂತ್ರೀಕೃತ ಘಟಕಗಳು ಸುವಾಲ್ಕಿಯಲ್ಲಿ ಕೇಂದ್ರೀಕೃತವಾಗಿವೆ ಎಂದು ನನಗೆ ತಿಳಿಸಿದರು. ಗಡಿಗೆ ರಚನೆಗಳನ್ನು ತಕ್ಷಣವೇ ಹಿಂತೆಗೆದುಕೊಳ್ಳುವಂತೆ ಅವರು ನನಗೆ ಆದೇಶಿಸಿದರು ಮತ್ತು ಜೂನ್ 19 ರ ಬೆಳಿಗ್ಗೆ ಸೈನ್ಯದ ಪ್ರಧಾನ ಕಛೇರಿಯನ್ನು ಸಿಯೌಲಿಯಾದಿಂದ 12 ಕಿಮೀ ನೈಋತ್ಯದಲ್ಲಿ ಕಮಾಂಡ್ ಪೋಸ್ಟ್ನಲ್ಲಿ ಇರಿಸಲು ಆದೇಶಿಸಿದರು.
ಜಿಲ್ಲಾ ಪಡೆಗಳ ಕಮಾಂಡರ್ ತೈರಾಗಾಗೆ ಹೋಗಲು ನಿರ್ಧರಿಸಿದರು ಮತ್ತು ಮೇಜರ್ ಜನರಲ್ M.S. ಶುಮಿಲೋವ್ ಅವರ 11 ನೇ ರೈಫಲ್ ಕಾರ್ಪ್ಸ್ ಅನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಿದರು, ಮತ್ತು ಅವರು ಸೈನ್ಯದ ಬಲ ಪಾರ್ಶ್ವಕ್ಕೆ ಹೋಗಲು ನನಗೆ ಆದೇಶಿಸಿದರು. ನಾವು ಸೈನ್ಯದ ಮುಖ್ಯಸ್ಥರಾದ ಮೇಜರ್ ಜನರಲ್ ಜಿಎ ಲಾರಿಯೊನೊವ್ ಅವರನ್ನು ಜೆಲ್ಗಾವಾಗೆ ಕಳುಹಿಸಿದ್ದೇವೆ. ಅವರು ಪ್ರಧಾನ ಕಚೇರಿಯನ್ನು ಕಮಾಂಡ್ ಪೋಸ್ಟ್ಗೆ ಮುನ್ನಡೆಸುವ ಕೆಲಸವನ್ನು ಪಡೆದರು.
ದಿನದ ಅಂತ್ಯದ ವೇಳೆಗೆ, ಟೈನಿಟ್ಸಾದಲ್ಲಿ ಸೈನ್ಯವನ್ನು ಕೇಂದ್ರೀಕರಿಸಲು ಮೌಖಿಕ ಆದೇಶಗಳನ್ನು ನೀಡಲಾಯಿತು. ಜೂನ್ 19 ರಂದು ಬೆಳಿಗ್ಗೆ, ನಾನು ಆದೇಶದ ಪ್ರಗತಿಯನ್ನು ಖುದ್ದಾಗಿ ಪರಿಶೀಲಿಸಿದೆ. 10ನೇ, 90ನೇ ಮತ್ತು 25ನೇ ಪದಾತಿಸೈನ್ಯದ ವಿಭಾಗಗಳ ಘಟಕಗಳು ಕಂದಕಗಳು ಮತ್ತು ಮರ-ಮತ್ತು-ಭೂಮಿಯ ಗುಂಡಿನ ಬಿಂದುಗಳನ್ನು ಆಕ್ರಮಿಸಿಕೊಂಡಿವೆ, ಆದರೂ ಅನೇಕ ರಚನೆಗಳು ಇನ್ನೂ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಜೂನ್ 19 ರ ರಾತ್ರಿ, 12 ನೇ ಯಾಂತ್ರಿಕೃತ ಕಾರ್ಪ್ಸ್ನ ಘಟಕಗಳನ್ನು ಸಿಯೌಲಿಯಾಯ್ ಪ್ರದೇಶಕ್ಕೆ ಹಿಂತೆಗೆದುಕೊಳ್ಳಲಾಯಿತು, ಮತ್ತು ಅದೇ ಸಮಯದಲ್ಲಿ ಸೇನಾ ಪ್ರಧಾನ ಕಚೇರಿಯು ಕಮಾಂಡ್ ಪೋಸ್ಟ್ಗೆ ಆಗಮಿಸಿತು.
ರಚನೆಗಳನ್ನು ನಿಯೋಜಿಸಲು ಯಾರೂ ಯಾವುದೇ ಲಿಖಿತ ಆದೇಶಗಳನ್ನು ಸ್ವೀಕರಿಸಲಿಲ್ಲ ಎಂದು ಗಮನಿಸಬೇಕು. ಜಿಲ್ಲಾ ಪಡೆಗಳ ಕಮಾಂಡರ್ನಿಂದ ಮೌಖಿಕ ಆದೇಶದ ಆಧಾರದ ಮೇಲೆ ಎಲ್ಲವನ್ನೂ ನಡೆಸಲಾಯಿತು. ತರುವಾಯ, ಡಿಟೆಕ್ಟರ್‌ಗಳ ನಿರ್ಮಾಣ, ಗಣಿಗಾರಿಕೆ ಮತ್ತು ಮುಂತಾದವುಗಳ ಬಗ್ಗೆ ದೂರವಾಣಿ ಮತ್ತು ಟೆಲಿಗ್ರಾಫ್ ಮೂಲಕ ವಿರೋಧಾತ್ಮಕ ಸೂಚನೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿತು. ಅವರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟಕರವಾಗಿತ್ತು. ಅವುಗಳನ್ನು ರದ್ದುಗೊಳಿಸಲಾಯಿತು, ಮತ್ತೆ ದೃಢೀಕರಿಸಲಾಯಿತು ಮತ್ತು ಜೂನ್ 22 ರ ರಾತ್ರಿ, ಗಡಿಯಿಂದ ಸೈನ್ಯವನ್ನು ಹಿಂತೆಗೆದುಕೊಳ್ಳಲು ನಾನು ವೈಯಕ್ತಿಕವಾಗಿ ಜಿಲ್ಲೆಯ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ P. S. ಕ್ಲೆನೋವ್ ಅವರಿಂದ ಆದೇಶವನ್ನು ಸ್ವೀಕರಿಸಿದ್ದೇನೆ. ಸಾಮಾನ್ಯವಾಗಿ, "ಯುದ್ಧವನ್ನು ಪ್ರಚೋದಿಸುವ" ದೊಡ್ಡ ಆತಂಕ ಮತ್ತು ಭಯವನ್ನು ಎಲ್ಲೆಡೆ ಅನುಭವಿಸಲಾಯಿತು ಮತ್ತು ಇದರ ಪರಿಣಾಮವಾಗಿ, ಕ್ರಿಯೆಗಳಲ್ಲಿ ಅಸಂಗತತೆ ಹುಟ್ಟಿಕೊಂಡಿತು.
ಲೆಫ್ಟಿನೆಂಟ್ ಜನರಲ್ V.I ಮೊರೊಜೊವ್ (11 ನೇ ಸೇನೆಯ ಮಾಜಿ ಕಮಾಂಡರ್):
ಜಿಲ್ಲೆಯ ಪಡೆಗಳ ಕಮಾಂಡರ್ನಿಂದ ಮೌಖಿಕ ಆದೇಶಗಳ ಆಧಾರದ ಮೇಲೆ, 11 ನೇ ಸೇನಾ ಘಟಕಗಳು ಸಿದ್ಧಪಡಿಸಿದ ರಕ್ಷಣಾ ರೇಖೆಗೆ ಸ್ಥಳಾಂತರಗೊಂಡವು. ಕ್ಷೇತ್ರ ಕೋಟೆಗಳನ್ನು ಸುಧಾರಿಸುವ ನೆಪದಲ್ಲಿ ಇದನ್ನು ಮಾಡಲಾಗಿದೆ.
ಗಡಿಯಲ್ಲಿ ಪ್ರತಿ ವಿಭಾಗದಿಂದ ಒಂದು ರೆಜಿಮೆಂಟ್ ಇತ್ತು, ನಿಯಮದಂತೆ, ಫಿರಂಗಿ ಬೆಟಾಲಿಯನ್‌ನಿಂದ ಬಲಪಡಿಸಲಾಗಿದೆ. ಜೂನ್ ಆರಂಭದಲ್ಲಿ, ಕೆಲವು ರೆಜಿಮೆಂಟ್‌ಗಳನ್ನು ಇತರರಿಂದ ಬದಲಾಯಿಸಲಾಯಿತು.
ಜೂನ್ 1941 ರ ಆರಂಭದಲ್ಲಿ, ವಿಭಾಗಗಳು ತಮ್ಮ ಪ್ರದೇಶಗಳಲ್ಲಿ ಕಮಾಂಡ್ ಪೋಸ್ಟ್‌ಗಳನ್ನು ನಿಯೋಜಿಸಿದ್ದವು, ಅಲ್ಲಿ ಅಧಿಕಾರಿಗಳು ನಿರಂತರವಾಗಿ ಕರ್ತವ್ಯದಲ್ಲಿದ್ದರು.
ಲೆಫ್ಟಿನೆಂಟ್ ಜನರಲ್ I.P. ಶ್ಲೆಮಿನ್ (11 ನೇ ಸೇನೆಯ ಮಾಜಿ ಮುಖ್ಯಸ್ಥ):
ರಾಜ್ಯದ ಗಡಿಗೆ ಪಡೆಗಳನ್ನು ಹಿಂತೆಗೆದುಕೊಳ್ಳುವ ಬಗ್ಗೆ ಯಾವುದೇ ಆದೇಶ ನನಗೆ ನೆನಪಿಲ್ಲ. ಸ್ಪಷ್ಟವಾಗಿ, ಅವರು ಅಲ್ಲಿ ಇರಲಿಲ್ಲ, ಏಕೆಂದರೆ 28 ಮತ್ತು 33 ನೇ ರೈಫಲ್ ವಿಭಾಗಗಳು ಅದರ ಸಮೀಪದಲ್ಲಿವೆ, ಮತ್ತು 5 ನೇ ಶಿಬಿರದಲ್ಲಿ (ಗಡಿಯಿಂದ 30-35 ಕಿಮೀ).
ಜೂನ್ ದ್ವಿತೀಯಾರ್ಧದಲ್ಲಿ, ಕೊವ್ನೋ ಪ್ರದೇಶದ ಕ್ಷೇತ್ರ ಶಿಬಿರಕ್ಕೆ ಹೋಗುವ ನೆಪದಲ್ಲಿ, ಡಿವಿನ್ಸ್ಕ್‌ನಿಂದ 23 ನೇ ಪದಾತಿ ದಳದ ವಿಭಾಗವು ಕೇಂದ್ರೀಕೃತವಾಗಿತ್ತು.
ಜೂನ್‌ನಲ್ಲಿ, 18 ಮತ್ತು 20 ರ ನಡುವೆ, ಗಡಿ ಘಟಕಗಳ ಕಮಾಂಡರ್‌ಗಳು ಲಿಥುವೇನಿಯಾದ ಪ್ರದೇಶಕ್ಕೆ ನುಗ್ಗುವ ವಿಧ್ವಂಸಕರ ವಿರುದ್ಧದ ಹೋರಾಟದಲ್ಲಿ ಸಹಾಯವನ್ನು ಒದಗಿಸುವ ವಿನಂತಿಯೊಂದಿಗೆ ಸೈನ್ಯದ ಪ್ರಧಾನ ಕಚೇರಿಗೆ ತಿರುಗಿದರು. ಈ ನಿಟ್ಟಿನಲ್ಲಿ, ಯುದ್ಧತಂತ್ರದ ವ್ಯಾಯಾಮದ ನೆಪದಲ್ಲಿ, ವಿಭಾಗಗಳು ತಮ್ಮ ವಲಯಗಳಲ್ಲಿ ರಕ್ಷಣಾತ್ಮಕ ಸ್ಥಾನಗಳನ್ನು ತೆಗೆದುಕೊಳ್ಳುತ್ತವೆ ಮತ್ತು ಹೋರಾಟಗಾರರಿಗೆ ಯುದ್ಧಸಾಮಗ್ರಿಗಳನ್ನು ಹಸ್ತಾಂತರಿಸುತ್ತವೆ ಎಂದು ನಿರ್ಧರಿಸಲಾಯಿತು, ಆದಾಗ್ಯೂ, ಜಿಲ್ಲಾ ಪಡೆಗಳ ಕಮಾಂಡರ್ ತೆಗೆದುಕೊಂಡು ಹೋಗಲು ಆದೇಶಿಸಿದರು ಮತ್ತು ವಿಭಾಗೀಯ ಗೋದಾಮುಗಳಿಗೆ ತಲುಪಿಸಲಾಗಿದೆ.
ಹೀಗಾಗಿ, ಜೂನ್ 20 ರ ಹೊತ್ತಿಗೆ, ಮೂರು ರೈಫಲ್ ವಿಭಾಗಗಳು ಶತ್ರುಗಳ ದಾಳಿಯ ಸಂದರ್ಭದಲ್ಲಿ ತಮ್ಮ ಸ್ಥಾನಗಳನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುವ ಕಾರ್ಯದೊಂದಿಗೆ ರಕ್ಷಣಾತ್ಮಕ ಸ್ಥಾನಗಳನ್ನು ಪಡೆದುಕೊಂಡವು.
ಕರ್ನಲ್ ಜನರಲ್ M. S. ಶುಮಿಲೋವ್ (8 ನೇ ಸೇನೆಯ 11 ನೇ ರೈಫಲ್ ಕಾರ್ಪ್ಸ್ನ ಮಾಜಿ ಕಮಾಂಡರ್):
ಜೂನ್ 18 ರಂದು ಸೇನಾ ಕಮಾಂಡರ್ ಆದೇಶದಂತೆ ಕಾರ್ಪ್ಸ್ ಪಡೆಗಳು ರಕ್ಷಣಾತ್ಮಕ ಸ್ಥಾನಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದವು. ನಾನು 125 ನೇ ಪದಾತಿ ದಳದ ಕಮಾಂಡರ್ ಮತ್ತು ಕಾರ್ಪ್ಸ್ ಘಟಕಗಳಿಗೆ ಮಾತ್ರ ಆದೇಶವನ್ನು ನೀಡಿದ್ದೇನೆ. ಇತರ ಘಟಕಗಳು ಸೇನೆಯ ಸಂಪರ್ಕ ಅಧಿಕಾರಿಗಳ ಮೂಲಕ ಮೌಖಿಕ ಆದೇಶಗಳನ್ನು ಸ್ವೀಕರಿಸಿದವು. ಈ ಬಗ್ಗೆ ಕಾರ್ಪ್ಸ್ ಪ್ರಧಾನ ಕಚೇರಿಗೆ ಸೂಚನೆ ನೀಡಲಾಗಿದೆ. ಮದ್ದುಗುಂಡುಗಳನ್ನು ನೀಡದಂತೆ ಆದೇಶಿಸಲಾಯಿತು. ರಕ್ಷಣಾ ಎಂಜಿನಿಯರಿಂಗ್ ಉಪಕರಣಗಳನ್ನು ಸುಧಾರಿಸಲು ಮಾತ್ರ ಅನುಮತಿಸಲಾಗಿದೆ. ಆದಾಗ್ಯೂ, ಜೂನ್ 20 ರಂದು, ಮುಂಬರುವ ಅಪಾಯವನ್ನು ಅರಿತುಕೊಂಡು, ನಾನು ಘಟಕಗಳಿಗೆ ಕಾರ್ಟ್ರಿಜ್ಗಳು ಮತ್ತು ಚಿಪ್ಪುಗಳನ್ನು ವಿತರಿಸಲು ಮತ್ತು ಕೆಲವು ಪ್ರದೇಶಗಳಲ್ಲಿ ಗಣಿಗಾರಿಕೆಯನ್ನು ಪ್ರಾರಂಭಿಸಲು ಆದೇಶಿಸಿದೆ.
ಜೂನ್ 21 ರಂದು, ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್‌ನ ಸದಸ್ಯ (ಕಾರ್ಪ್ಸ್ ಕಮಿಷರ್ ಪಿಎ ಡಿಬ್ರೋವಾ) ಕಾರ್ಪ್ಸ್ ಪ್ರಧಾನ ಕಚೇರಿಯಲ್ಲಿದ್ದರು, ಅವರು ಮುಖ್ಯಸ್ಥರ ಮೂಲಕ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲು ಆದೇಶಿಸಿದರು. ನಾನು ಈ ವಿಷಯದ ಬಗ್ಗೆ ಲಿಖಿತ ಆದೇಶಕ್ಕಾಗಿ ಸೇನಾ ಪ್ರಧಾನ ಕಛೇರಿಯನ್ನು ಕೇಳಿದೆ, ಆದರೆ ಯಾವುದೇ ಪ್ರತಿಕ್ರಿಯೆಯನ್ನು ಸ್ವೀಕರಿಸಲಿಲ್ಲ.
ಮೇಜರ್ ಜನರಲ್ I. I. ಫದೀವ್ (8 ನೇ ಸೇನೆಯ 10 ನೇ ಪದಾತಿ ದಳದ ಮಾಜಿ ಕಮಾಂಡರ್):
ಜೂನ್ 19, 1941 ರಂದು, 10 ನೇ ರೈಫಲ್ ಕಾರ್ಪ್ಸ್ನ ಕಮಾಂಡರ್ ಮೇಜರ್ ಜನರಲ್ I.F ನಿಕೋಲೇವ್ ಅವರಿಂದ ಯುದ್ಧ ಸನ್ನದ್ಧತೆಗೆ ಆದೇಶವನ್ನು ಪಡೆಯಲಾಯಿತು. ಎಲ್ಲಾ ಘಟಕಗಳನ್ನು ತಕ್ಷಣವೇ ರಕ್ಷಣಾ ಪ್ರದೇಶಕ್ಕೆ ಹಿಂತೆಗೆದುಕೊಳ್ಳಲಾಯಿತು ಮತ್ತು ಬಂಕರ್‌ಗಳು ಮತ್ತು ಫಿರಂಗಿ ಗುಂಡಿನ ಸ್ಥಾನಗಳನ್ನು ಆಕ್ರಮಿಸಿಕೊಂಡವು. ಮುಂಜಾನೆ, ರೆಜಿಮೆಂಟ್‌ಗಳು, ಬೆಟಾಲಿಯನ್‌ಗಳು ಮತ್ತು ಕಂಪನಿಗಳ ಕಮಾಂಡರ್‌ಗಳು ಹಿಂದೆ ಅಭಿವೃದ್ಧಿಪಡಿಸಿದ ಯೋಜನೆಗೆ ಅನುಗುಣವಾಗಿ ಯುದ್ಧ ಕಾರ್ಯಾಚರಣೆಗಳನ್ನು ಸ್ಪಷ್ಟಪಡಿಸಿದರು ಮತ್ತು ಅವುಗಳನ್ನು ಪ್ಲಟೂನ್ ಮತ್ತು ಸ್ಕ್ವಾಡ್ ಕಮಾಂಡರ್‌ಗಳಿಗೆ ಕರೆತಂದರು.
ಗಡಿಯಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ಮರೆಮಾಚುವ ಸಲುವಾಗಿ, ಸಾಮಾನ್ಯ ರಕ್ಷಣಾ ಕಾರ್ಯವನ್ನು ನಡೆಸಲಾಯಿತು, ಮತ್ತು ಕೆಲವು ಸಿಬ್ಬಂದಿಗಳು ರಕ್ಷಣಾತ್ಮಕ ರಚನೆಗಳೊಳಗೆ ವೇಷ ಧರಿಸಿ, ಸಂಪೂರ್ಣ ಯುದ್ಧ ಸನ್ನದ್ಧತೆಯನ್ನು ಹೊಂದಿದ್ದರು.
ಕರ್ನಲ್ S. M. ಫಿರ್ಸೊವ್ (11 ನೇ ಸೇನೆಯ ಎಂಜಿನಿಯರಿಂಗ್ ಪಡೆಗಳ ಮಾಜಿ ಮುಖ್ಯಸ್ಥ):
ಜೂನ್ 20 ರಂದು, ಸೈನ್ಯದ ಮುಖ್ಯಸ್ಥರು ಮೇಜರ್ ಜನರಲ್ I.P. ಶ್ಲೆಮಿನ್ ಅವರೊಂದಿಗೆ ಸಭೆ ನಡೆಸಿದರು, ಅವರು ಆ ರಾತ್ರಿ ಕಮಾಂಡ್ ಪೋಸ್ಟ್‌ಗೆ ಹೊರಡುವುದಾಗಿ ಘೋಷಿಸಿದರು. ಈ ಕಾರ್ಯಕ್ರಮವನ್ನು ತರಬೇತಿ ಸರ್ಕ್ಯೂಟ್‌ಗಳಲ್ಲಿ ನಡೆಸಲಾಗುತ್ತಿದೆ ಎಂದು ನಮಗೆ ಎಚ್ಚರಿಕೆ ನೀಡಲಾಯಿತು.
ಯುದ್ಧ ಸನ್ನದ್ಧತೆಯ ಮೇಲೆ ಎಂಜಿನಿಯರಿಂಗ್ ಘಟಕಗಳನ್ನು ಹಾಕಲು ಅವರಿಗೆ ಅವಕಾಶವಿರಲಿಲ್ಲ. ಅದೇನೇ ಇದ್ದರೂ, ರಾಜ್ಯ ಗಡಿಯಲ್ಲಿರುವ ಗಣಿಗಾರಿಕೆ ಪ್ರದೇಶಗಳಿಗೆ ಆಜ್ಞೆಯು ಆಕ್ಷೇಪಿಸಲಿಲ್ಲ, ಈ ಕ್ರಮಗಳಿಗೆ ನಾನೇ ಜವಾಬ್ದಾರನಾಗಿರುತ್ತೇನೆ. ಕೆಲಸ ಆರಂಭಿಸಿದೆ. ಆದಾಗ್ಯೂ, ಮರುದಿನ ನನ್ನನ್ನು ಸೈನ್ಯದ ಮುಖ್ಯಸ್ಥರ ಬಳಿಗೆ ಕರೆಸಲಾಯಿತು, ಅಲ್ಲಿ ನಾನು ಜಿಲ್ಲೆಯಿಂದ ಟೆಲಿಗ್ರಾಮ್ನೊಂದಿಗೆ ಪರಿಚಿತನಾಗಿದ್ದೆ. "ಜಿಲ್ಲಾ ಪಡೆಗಳ ಕಮಾಂಡರ್," ಇದು ಹೇಳಿದೆ, "11 ನೇ ಸೈನ್ಯದ ಕಮಾಂಡರ್ ಸೈನ್ಯದ ಇಂಜಿನಿಯರಿಂಗ್ ಪಡೆಗಳ ಮುಖ್ಯಸ್ಥ ಲೆಫ್ಟಿನೆಂಟ್ ಕರ್ನಲ್ ಫಿರ್ಸೊವ್ ಅವರ ಅನಧಿಕೃತ ಕ್ರಮಗಳಿಗೆ ಗಮನ ಸೆಳೆಯುತ್ತದೆ, ಅವರು ಎರಡು ಸಪ್ಪರ್ ಬೆಟಾಲಿಯನ್ಗಳನ್ನು ತೆಗೆದುಹಾಕುವಲ್ಲಿ ಸ್ವತಃ ವ್ಯಕ್ತಪಡಿಸಿದ್ದಾರೆ. ರಕ್ಷಣಾತ್ಮಕ ಕೆಲಸದಿಂದ ಮತ್ತು ಗಡಿಯಲ್ಲಿ ಗಣಿಗಾರಿಕೆ ನಡೆಸುವ ಕೆಲಸವನ್ನು ಅವನಿಗೆ ನಿಯೋಜಿಸುವಲ್ಲಿ. ಜಿಲ್ಲಾ ಕಮಾಂಡರ್ ಲೆಫ್ಟಿನೆಂಟ್ ಕರ್ನಲ್ ಫಿರ್ಸೊವ್ ಅವರನ್ನು ಖಂಡಿಸುತ್ತಾರೆ ಮತ್ತು ಬೆಟಾಲಿಯನ್ಗಳನ್ನು ಹಿಂತಿರುಗಿಸಲು ಮತ್ತು ಗಣಿಗಾರಿಕೆ ಕೆಲಸವನ್ನು ಕೈಗೊಳ್ಳದಂತೆ ಆದೇಶಿಸುತ್ತಾರೆ.
ಟ್ಯಾಂಕ್ ಪಡೆಗಳ ಕರ್ನಲ್ ಜನರಲ್ P. P. ಪೊಲುಬೊಯರೋವ್ (ಪ್ರಿಬೊವೊದ ಶಸ್ತ್ರಸಜ್ಜಿತ ಪಡೆಗಳ ಮಾಜಿ ಮುಖ್ಯಸ್ಥ):
ಜೂನ್ 16 ರಂದು, 11 ಗಂಟೆಗೆ, 12 ನೇ ಯಾಂತ್ರಿಕೃತ ಕಾರ್ಪ್ಸ್ನ ಆಜ್ಞೆಯು ಯುನಿಟ್ ಅನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಲು ನಿರ್ದೇಶನವನ್ನು ಪಡೆಯಿತು. ಕಾರ್ಪ್ಸ್ ಕಮಾಂಡರ್, ಮೇಜರ್ ಜನರಲ್ N.M. ಶೆಸ್ಟೊಪಾಲೋವ್, 202 ನೇ ಮೋಟಾರು ವಿಭಾಗದಿಂದ ಆಗಮಿಸಿದ ನಂತರ ಜೂನ್ 17 ರಂದು 23:00 ಕ್ಕೆ ಈ ಬಗ್ಗೆ ತಿಳಿಸಲಾಯಿತು, ಅಲ್ಲಿ ಅವರು ಸಜ್ಜುಗೊಳಿಸುವ ಸಿದ್ಧತೆಯನ್ನು ಪರಿಶೀಲಿಸುತ್ತಿದ್ದರು.
ಜೂನ್ 18 ರಂದು, ಕಾರ್ಪ್ಸ್ ಕಮಾಂಡರ್ ಯುದ್ಧ ಎಚ್ಚರಿಕೆಯ ಮೇಲೆ ರಚನೆಗಳು ಮತ್ತು ಘಟಕಗಳನ್ನು ಎತ್ತಿದರು ಮತ್ತು ಅವುಗಳನ್ನು ಯೋಜಿತ ಪ್ರದೇಶಗಳಿಗೆ ಹಿಂತೆಗೆದುಕೊಳ್ಳುವಂತೆ ಆದೇಶಿಸಿದರು. ಇದನ್ನು ಜೂನ್ 19 ಮತ್ತು 20 ರಂದು ಮಾಡಲಾಗಿದೆ.
ಜೂನ್ 16 ರಂದು, ಜಿಲ್ಲಾ ಕೇಂದ್ರದ ಆದೇಶದಂತೆ, 3 ನೇ ಯಾಂತ್ರಿಕೃತ ಕಾರ್ಪ್ಸ್ (ಕಮಾಂಡರ್ ಮೇಜರ್ ಜನರಲ್ ಆಫ್ ಟ್ಯಾಂಕ್ ಫೋರ್ಸಸ್ A.V. ಕುರ್ಕಿನ್) ಸಹ ಯುದ್ಧ ಸನ್ನದ್ಧತೆಗೆ ಒಳಪಟ್ಟಿತು, ಅದು ಅದೇ ಸಮಯದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿತ್ತು.
1. 8 ನೇ ಸೇನೆಯ ಕಮಾಂಡರ್ P. P. ಸೊಬೆನ್ನಿಕೋವ್ 2. V. I. ಮೊರೊಜೊವ್, 11 ನೇ ಸೇನೆಯ ಕಮಾಂಡರ್ 3. M. S. ಶುಮಿಲೋವ್, 11 ನೇ ರೈಫಲ್ ಕಾರ್ಪ್ಸ್ನ ಕಮಾಂಡರ್ 4. P. P. ಪೊಲುಬೊಯರೋವ್, PribOVO ನ ಸ್ವಯಂ-ಶಸ್ತ್ರಸಜ್ಜಿತ ಪಡೆಗಳ ಕಮಾಂಡರ್
ಒಂದು ಕಾಮೆಂಟ್.
ಸಾಮಾನ್ಯವಾಗಿ, PribOVO ನಲ್ಲಿ ಗಡಿಯನ್ನು ಆವರಿಸುವ ರಕ್ಷಣಾತ್ಮಕ ಯೋಜನೆಗಳನ್ನು ಕಮಾಂಡರ್‌ಗಳಿಗೆ ಭಾಗಶಃ ತಿಳಿಸಲಾಯಿತು. ಆದರೆ, ಅದೇನೇ ಇದ್ದರೂ, ಪ್ರಸ್ತುತಪಡಿಸಿದ ಡೇಟಾದಿಂದ ಮಿಲಿಟರಿ ಘಟಕಗಳು ಕನಿಷ್ಠ "ತಮ್ಮ ರಕ್ಷಣಾ ಕ್ಷೇತ್ರಗಳಲ್ಲಿ ಆಧಾರಿತವಾಗಿವೆ" ಎಂದು ಸ್ಪಷ್ಟವಾಗುತ್ತದೆ, ವಿಚಕ್ಷಣವನ್ನು ನಡೆಸಲಾಯಿತು, ಕ್ಷೇತ್ರ ಕೋಟೆಗಳನ್ನು ಭಾಗಶಃ ಸಿದ್ಧಪಡಿಸಲಾಯಿತು ಮತ್ತು ಹಲವಾರು ಸಿಬ್ಬಂದಿ ವ್ಯಾಯಾಮಗಳಲ್ಲಿ ರಕ್ಷಣಾತ್ಮಕ ಕ್ರಮಗಳನ್ನು ಸಿದ್ಧಪಡಿಸಲಾಯಿತು.
ಎಲ್ಲಾ ಕಮಾಂಡರ್‌ಗಳು ಜೂನ್ 18-20 ರಂದು ಗಡಿಗೆ ಮುಂದುವರಿಯುವ ಬಗ್ಗೆ ಮಾತನಾಡುತ್ತಿದ್ದಾರೆ. ಇದಲ್ಲದೆ, ಉತ್ತರಗಳು "ಸನ್ನದ್ಧತೆಯನ್ನು ಎದುರಿಸಲು ವಿಭಜನೆ / ರಚನೆಯನ್ನು ತರುವ ಬಗ್ಗೆ" ಪದಗಳನ್ನು ಒಳಗೊಂಡಿವೆ. ಮುಂದಿನ ಪ್ಯಾರಾಗ್ರಾಫ್‌ನಲ್ಲಿ ನಾನು ರೆಡ್ ಆರ್ಮಿಯ ಯುದ್ಧ ಸನ್ನದ್ಧತೆಯ ಮಟ್ಟವನ್ನು ಕುರಿತು ಮಾತನಾಡುತ್ತೇನೆ (ಇದು ಮುಖ್ಯವಾಗಿದೆ!), ಇದೀಗ PribOVO ಕಮಾಂಡರ್‌ಗಳು ಗಡಿಯ ಮುಂಗಡವನ್ನು ಹೇಗೆ ನಿರೂಪಿಸಿದ್ದಾರೆ ಎಂಬುದನ್ನು ನೆನಪಿಸೋಣ. PribOVO ಪ್ರಧಾನ ಕಛೇರಿಯ (20) ಆದೇಶವನ್ನು ಗಮನಿಸುವುದು ಯೋಗ್ಯವಾಗಿದೆ:
ಫೋರ್ಫೀಲ್ಡ್ ಮತ್ತು (ಇನ್) ಮುಖ್ಯ ರಕ್ಷಣಾತ್ಮಕ ವಲಯದಲ್ಲಿ ಸ್ಥಾನಗಳ ತ್ವರಿತ ಉದ್ಯೋಗವನ್ನು ಖಚಿತಪಡಿಸಿಕೊಳ್ಳಲು, ಅನುಗುಣವಾದ ಘಟಕಗಳು ಸಂಪೂರ್ಣವಾಗಿ ಯುದ್ಧದ ಸಿದ್ಧತೆಯಲ್ಲಿರಬೇಕು.
ಫೋರ್ಫೀಲ್ಡ್ ಮತ್ತು ಮುಖ್ಯ ರಕ್ಷಣಾತ್ಮಕ ವಲಯದಲ್ಲಿರುವ ಎಲ್ಲಾ ಘಟಕಗಳು ಜೂನ್ 19 ರಿಂದ "ಸಂಪೂರ್ಣವಾಗಿ ಯುದ್ಧ ಸನ್ನದ್ಧತೆಯಲ್ಲಿ" ಇರಬೇಕು.
ಆದ್ದರಿಂದ, ಸಾಮಾನ್ಯವಾಗಿ, ಜೂನ್ 18 ರಿಂದ, PribOVO ನ ಸೈನ್ಯಗಳು ಮತ್ತು ವಿಭಾಗಗಳು ಕವರ್ ಯೋಜನೆಯಿಂದ ಸೂಚಿಸಲಾದ ರಕ್ಷಣಾ ಪ್ರದೇಶಗಳನ್ನು ನಿಯೋಜಿಸಲು ಮತ್ತು ಆಕ್ರಮಿಸಲು ಪ್ರಾರಂಭಿಸಿದವು. ಇದನ್ನು ಭಾಗಶಃ ಲಿಖಿತ ನಿರ್ದೇಶನಗಳ ಮೂಲಕ ನಡೆಸಲಾಯಿತು, ಉದಾಹರಣೆಗೆ, 12 ನೇ ಯಾಂತ್ರಿಕೃತ ಕಾರ್ಪ್ಸ್ಗೆ ಯುದ್ಧ ಸನ್ನದ್ಧತೆ ಮತ್ತು ನಿರ್ದಿಷ್ಟ ಪ್ರದೇಶಕ್ಕೆ ತೆರಳಲು ಆದೇಶ (15). ಆದರೆ ರಕ್ಷಣಾತ್ಮಕ ಮಾರ್ಗಗಳಲ್ಲಿ ಪಡೆಗಳ ಮುನ್ನಡೆ ಮತ್ತು ನಿಯೋಜನೆಗೆ ಹೆಚ್ಚಿನ ಆದೇಶಗಳನ್ನು PribOVO F. ಕುಜ್ನೆಟ್ಸೊವ್ನ ಕಮಾಂಡರ್ನಿಂದ ಮೌಖಿಕವಾಗಿ ಮಾಡಲಾಗಿದೆ. ಜಿಲ್ಲಾ ಕಮಾಂಡರ್ ವೈಯಕ್ತಿಕವಾಗಿ ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಕರೆತಂದರು ಎಂದು ನಾನು ಒತ್ತಿ ಹೇಳುತ್ತೇನೆ.
ಅವರು ಇದನ್ನು ಮಾಡಿದ್ದರೆ, ಉದಾಹರಣೆಗೆ, ಏಪ್ರಿಲ್-ಮೇ ತಿಂಗಳಲ್ಲಿ, ಇದು ಪ್ರಚೋದನೆ ಎಂದು ಪರಿಗಣಿಸಬಹುದು. ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ಮೊದಲು ಇದನ್ನು ಮಾಡುವುದು ಎಂದರೆ ಸೈನ್ಯವನ್ನು ಯುದ್ಧಕ್ಕೆ ಸಿದ್ಧಪಡಿಸುವುದು.
ನಂತರದ ಯುದ್ಧಗಳಲ್ಲಿ, F. ಕುಜ್ನೆಟ್ಸೊವ್ ತನ್ನನ್ನು ಉತ್ತಮ ಮಿಲಿಟರಿ ಕಮಾಂಡರ್ ಎಂದು ತೋರಿಸಲಿಲ್ಲ, ಆದರೆ ಜೂನ್ 22 ರ ಹೊತ್ತಿಗೆ, ಜಿಲ್ಲಾ ಪಡೆಗಳನ್ನು ಬೆಳೆಸಲಾಯಿತು, ಇದು ಜರ್ಮನ್ನರು ಮಲಗುವ ಗ್ಯಾರಿಸನ್ಗಳ ಮೇಲೆ ದಾಳಿ ಮಾಡಲು ಅನುಮತಿಸಲಿಲ್ಲ.
ಅದೇ ಸಮಯದಲ್ಲಿ, ಎಲ್ಲೆಡೆ ಆತಂಕವನ್ನು ಅನುಭವಿಸಲಾಯಿತು, ಆದೇಶಗಳನ್ನು ನೀಡಲಾಯಿತು ಮತ್ತು ರದ್ದುಗೊಳಿಸಲಾಯಿತು (ಉದಾಹರಣೆಗೆ, ಗಡಿಯಲ್ಲಿರುವ ಗಣಿಗಾರಿಕೆ ಪ್ರದೇಶಗಳು):
… ಎಲ್ಲೆಡೆ ದೊಡ್ಡ ಆತಂಕವನ್ನು ಅನುಭವಿಸಲಾಯಿತು, "ಯುದ್ಧವನ್ನು ಪ್ರಚೋದಿಸುವ" ಭಯ ಮತ್ತು ಇದರ ಪರಿಣಾಮವಾಗಿ, ಕ್ರಿಯೆಗಳಲ್ಲಿ ಅಸಂಗತತೆ ಹುಟ್ಟಿಕೊಂಡಿತು.
ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆ
ಮೊದಲ ಪ್ರಶ್ನೆ.
ರಾಜ್ಯದ ಗಡಿಯ ರಕ್ಷಣೆಯ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಗಿದೆಯೇ, ಅವರಿಗೆ ಸಂಬಂಧಪಟ್ಟಂತೆ; ಈ ಯೋಜನೆಯ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಆದೇಶ ಮತ್ತು ಪ್ರಧಾನ ಕಛೇರಿಯು ಯಾವಾಗ ಮತ್ತು ಏನು ಮಾಡಿದೆ?
ಮೇಜರ್ ಜನರಲ್ P.I. ಲಿಯಾಪಿನ್ (10 ನೇ ಸೇನೆಯ ಮಾಜಿ ಮುಖ್ಯಸ್ಥ):
ಜನವರಿ 1941 ರಲ್ಲಿ ರಾಜ್ಯ ಗಡಿಯ ರಕ್ಷಣೆಗಾಗಿ ಜಿಲ್ಲಾ ನಿರ್ದೇಶನದ ಸ್ವೀಕೃತಿಯೊಂದಿಗೆ, ಸೇನಾ ಕಮಾಂಡರ್, ಮೇಜರ್ ಜನರಲ್ ಕೆ.ಡಿ. ಗೊಲುಬೆವ್ ಅವರು ನಿರ್ಧಾರವನ್ನು ಮಾಡಿದರು. 1 ನೇ ರೈಫಲ್ ಕಾರ್ಪ್ಸ್, 8 ನೇ ರೈಫಲ್ ವಿಭಾಗದ ಘಟಕಗಳೊಂದಿಗೆ, ನೊವೊಗ್ರುಡೋಕ್ ಬಳಿಯ ನರೆವ್ ನದಿಯ ಬಲಭಾಗದಲ್ಲಿರುವ ಗಡಿರೇಖೆಯ ರೇಖೆಯಿಂದ ರಾಜ್ಯದ ಗಡಿಯ ಒಂದು ಭಾಗವನ್ನು ರಕ್ಷಿಸುತ್ತದೆ. 2 ನೇ ಪದಾತಿಸೈನ್ಯದ ವಿಭಾಗವು ಒಂದು ಬಲವರ್ಧಿತ ರೆಜಿಮೆಂಟ್‌ನೊಂದಿಗೆ ಬಲಭಾಗದಲ್ಲಿ ತನ್ನ ನೆರೆಹೊರೆಯವರೊಂದಿಗೆ ಜಂಕ್ಷನ್ ಅನ್ನು ಖಾತ್ರಿಗೊಳಿಸುತ್ತದೆ, ಅದನ್ನು ಲೊಸೆವೊ ರೇಖೆಗೆ ತಳ್ಳುತ್ತದೆ (ಓಸೊವೆಟ್ಸ್‌ನ ವಾಯುವ್ಯಕ್ಕೆ 15 ಕಿಮೀ). 2 ನೇ ಪದಾತಿಸೈನ್ಯದ ವಿಭಾಗದ ಉಳಿದ ಪಡೆಗಳು ಎರಡನೇ ಶ್ರೇಣಿಯಲ್ಲಿರುತ್ತವೆ ಮತ್ತು ಓಸೊವಿಕ್ ಕೋಟೆಯನ್ನು ಗ್ಯಾನೆಂಡ್ಜ್ ಕೋಟೆಯೊಂದಿಗೆ ರಕ್ಷಿಸುತ್ತವೆ. 5 ನೇ ರೈಫಲ್ ಕಾರ್ಪ್ಸ್, ಎರಡು ಸೈನ್ಯದ ಫಿರಂಗಿ ರೆಜಿಮೆಂಟ್‌ಗಳಿಂದ ಬಲಪಡಿಸಲ್ಪಟ್ಟಿತು, ಮೊದಲ ಎಚೆಲಾನ್‌ನಲ್ಲಿ ಎರಡೂ ವಿಭಾಗಗಳನ್ನು ಹೊಂದಿರುವ ನೊವೊಗ್ರುಡೋಕ್‌ನಿಂದ ಜುಜೆಲ್‌ವರೆಗೆ ಸೈನ್ಯದ ಉಳಿದ ರಕ್ಷಣಾ ರೇಖೆಯನ್ನು ಕವರ್ ಮಾಡಲು ಆದೇಶಿಸಲಾಯಿತು.
ಹೀಗಾಗಿ, 10 ನೇ ಸೈನ್ಯದ (145 ಕಿಮೀ ಅಗಲ) ರಕ್ಷಣಾ ವಲಯವು ಮೊದಲ ಎಚೆಲಾನ್‌ನಲ್ಲಿ ಕೇವಲ ಮೂರು ರೈಫಲ್ ವಿಭಾಗಗಳಿಂದ ಆವರಿಸಲ್ಪಟ್ಟಿದೆ ಮತ್ತು ಎಲ್ಲಾ ರೀತಿಯ ಶತ್ರು ಪಡೆಗಳು ಯಾವುದೇ ದಿಕ್ಕಿನಲ್ಲಿ ಕಾರ್ಯಾಚರಣೆಗೆ ಪ್ರವೇಶಿಸಬಹುದಾದ ಭೂಪ್ರದೇಶದಲ್ಲಿ. ಈ ಪರಿಸ್ಥಿತಿಗಳಲ್ಲಿ, ಕಾರ್ಪ್ಸ್ ಮತ್ತು ಡಿವಿಷನ್ ಕಮಾಂಡರ್ಗಳು ಮೀಸಲು ರಚಿಸಲು ಸಾಧ್ಯವಾಗಲಿಲ್ಲ. ಮೇಲಿನಿಂದ ಅನುಮತಿಯಿಲ್ಲದೆ ತನ್ನ ಮೀಸಲುಗಳನ್ನು ಬಳಸಲು ಸೇನಾ ಕಮಾಂಡರ್ಗೆ ಯಾವುದೇ ಹಕ್ಕಿಲ್ಲ. ಆದ್ದರಿಂದ, ಸಂಪೂರ್ಣ ರಾಜ್ಯ ಗಡಿ ರಕ್ಷಣಾ ವ್ಯವಸ್ಥೆಯು ಅಸ್ಥಿರವಾಗಿತ್ತು, ಆಳದಿಂದ ಮತ್ತು ಮುಂಭಾಗದಿಂದ ಯೋಜಿತ ಪಡೆಗಳು ಮತ್ತು ವಿಧಾನಗಳಿಲ್ಲದೆ.
ನಾವು 1941 ರ ರಾಜ್ಯ ಗಡಿ ರಕ್ಷಣಾ ಯೋಜನೆಯನ್ನು ಜನವರಿಯಿಂದ ಯುದ್ಧದ ಆರಂಭದವರೆಗೂ ಪದೇ ಪದೇ ಪರಿಷ್ಕರಿಸಿದ್ದೇವೆ, ಆದರೆ ನಾವು ಅದನ್ನು ಎಂದಿಗೂ ಪೂರ್ಣಗೊಳಿಸಲಿಲ್ಲ. ಜಿಲ್ಲೆಯ ಕಾರ್ಯಾಚರಣೆಯ ನಿರ್ದೇಶನದ ಕೊನೆಯ ಬದಲಾವಣೆಯನ್ನು ನಾನು ಮೇ 14 ರಂದು ಮಿನ್ಸ್ಕ್‌ನಲ್ಲಿ ಸ್ವೀಕರಿಸಿದ್ದೇನೆ. ಯೋಜನೆಯ ಅಭಿವೃದ್ಧಿಯನ್ನು ಮೇ 20 ರೊಳಗೆ ಪೂರ್ಣಗೊಳಿಸಲು ಮತ್ತು ZapOVO ನ ಪ್ರಧಾನ ಕಛೇರಿಗೆ ಅನುಮೋದನೆಗಾಗಿ ಸಲ್ಲಿಸಲು ಅದು ಆದೇಶಿಸಿತು. ಮೇ 20 ರಂದು, ನಾನು ವರದಿ ಮಾಡಿದೆ: "ಕಾರ್ಯನಿರ್ವಾಹಕ ದಾಖಲೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಲು ಯೋಜನೆಯು ಸಿದ್ಧವಾಗಿದೆ." ಆದರೆ ಯುದ್ಧ ಪ್ರಾರಂಭವಾಗುವ ಮೊದಲು ಕರೆ ಬಂದಿಲ್ಲ. ಹೆಚ್ಚುವರಿಯಾಗಿ, ಮೇ ತಿಂಗಳ ಇತ್ತೀಚಿನ ವರದಿಯು ಸೈನ್ಯದಲ್ಲಿ ಕ್ಷೇತ್ರ ಪ್ರವಾಸಗಳು, ಕಮಾಂಡ್ ಸಿಬ್ಬಂದಿಗೆ ಕ್ರಮಶಾಸ್ತ್ರೀಯ ತರಬೇತಿ ಮುಂತಾದ ಅನೇಕ ತರಬೇತಿ ಘಟನೆಗಳನ್ನು ನಡೆಸಲಾಯಿತು. ಗಡಿ ರಕ್ಷಣಾ ಯೋಜನೆ.
ಆದಾಗ್ಯೂ, ZapOVO ಪ್ರಧಾನ ಕಛೇರಿಯ ಎಲ್ಲಾ ಆದೇಶಗಳು ಅಧೀನ ಅಧಿಕಾರಿಗಳ ಮನಸ್ಸಿನಲ್ಲಿ ಸಂತೃಪ್ತ ವಾತಾವರಣವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿವೆ. ನಾವು ಅಭಿವೃದ್ಧಿಪಡಿಸಿದ ರಾಜ್ಯ ಗಡಿ ರಕ್ಷಣಾ ಯೋಜನೆಯ ಅನುಮೋದನೆಯೊಂದಿಗೆ “ಬ್ಯಾಗ್‌ಪೈಪ್‌ಗಳು”, ಒಂದು ಕಡೆ, ನಿರ್ಣಾಯಕ ಕ್ರಮಗಳಿಗೆ ಶತ್ರುಗಳ ಸ್ಪಷ್ಟ ಸಿದ್ಧತೆ, ಗುಪ್ತಚರ ಸಂಸ್ಥೆಗಳ ಮೂಲಕ ನಮಗೆ ವಿವರವಾಗಿ ತಿಳಿಸಲಾಯಿತು, ಮತ್ತೊಂದೆಡೆ, ನಮ್ಮನ್ನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಳಿಸಿತು. ಮತ್ತು ಉದಯೋನ್ಮುಖ ಪರಿಸ್ಥಿತಿಗೆ ಗಂಭೀರ ಪ್ರಾಮುಖ್ಯತೆಯನ್ನು ಲಗತ್ತಿಸದಂತೆ ನಮ್ಮನ್ನು ಹೊಂದಿಸಿ.
ಕರ್ನಲ್ ಜನರಲ್ L.M. ಸ್ಯಾಂಡಲೋವ್ (4 ನೇ ಸೇನೆಯ ಮಾಜಿ ಮುಖ್ಯಸ್ಥ):
ಏಪ್ರಿಲ್ 1941 ರಲ್ಲಿ, 4 ನೇ ಸೈನ್ಯದ ಆಜ್ಞೆಯು ಜಪೋವೊವೊದ ಪ್ರಧಾನ ಕಚೇರಿಯಿಂದ ನಿರ್ದೇಶನವನ್ನು ಪಡೆಯಿತು, ಅದರ ಪ್ರಕಾರ ಬ್ರೆಸ್ಟ್ ದಿಕ್ಕಿನಲ್ಲಿ ಸೈನ್ಯದ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳುವ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದು ಅಗತ್ಯವಾಗಿತ್ತು. "ಸೇನೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳುವ ಸಲುವಾಗಿ, ಜಿಲ್ಲೆಯ ಸಂಪೂರ್ಣ ಪ್ರದೇಶವನ್ನು ಸೈನ್ಯದ ಕವರ್ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ..." ಎಂದು ಅದು ಹೇಳಿದೆ. ಜಿಲ್ಲೆಯ ನಿರ್ದೇಶನಕ್ಕೆ ಅನುಗುಣವಾಗಿ, ಸೈನ್ಯದ ಕವರ್ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ಮೌಲ್ಯಮಾಪನ ಮಾಡುವಾಗ, ಇದು ಜಿಲ್ಲೆಯ ನಿರ್ದೇಶನಕ್ಕೆ ಅನುರೂಪವಾಗಿದೆ ಎಂದು ಗಮನಿಸಬೇಕು, ಇದರಲ್ಲಿ ಮೂಲಭೂತವಾಗಿ, ಎಲ್ಲಾ ಮುಖ್ಯ ಸಮಸ್ಯೆಗಳನ್ನು ಈಗಾಗಲೇ ಸೈನ್ಯಕ್ಕೆ ನಿರ್ಧರಿಸಲಾಗಿದೆ - ಕವರ್ ಪ್ರದೇಶಕ್ಕೆ ನಿಯೋಜಿಸಲಾದ ಪಡೆಗಳನ್ನು ಸೂಚಿಸಲಾಗಿದೆ, ಅವರ ಕೇಂದ್ರೀಕರಣದ ಸ್ಥಳಗಳು ಯುದ್ಧ ಎಚ್ಚರಿಕೆ, ಪಡೆಗಳ ಸನ್ನದ್ಧತೆಯ ಗಡುವುಗಳು, ಕಾರ್ಯಗಳು ಮತ್ತು ಅವುಗಳ ಅನುಷ್ಠಾನದ ಕ್ರಮ , ಮತ್ತು ಪರಿಣಾಮವಾಗಿ, ರಕ್ಷಣೆಗಾಗಿ ಜಿಲ್ಲಾ ಕಮಾಂಡ್ನ ನಿರ್ಧಾರದಲ್ಲಿನ ದೋಷಗಳನ್ನು ಸ್ವಯಂಚಾಲಿತವಾಗಿ ಸೇನಾ ಯೋಜನೆಗೆ ವರ್ಗಾಯಿಸಲಾಯಿತು.
ಜಿಲ್ಲೆ ಮತ್ತು ಸೈನ್ಯದ ಯೋಜನೆಗಳ ಮುಖ್ಯ ನ್ಯೂನತೆಯೆಂದರೆ ಅವರ ಅವಾಸ್ತವಿಕತೆ. ಕಾರ್ಯಗಳನ್ನು ಒಳಗೊಳ್ಳಲು ಒದಗಿಸಲಾದ ಪಡೆಗಳ ಗಮನಾರ್ಹ ಭಾಗವು ಇನ್ನೂ ಅಸ್ತಿತ್ವದಲ್ಲಿಲ್ಲ. ಉದಾಹರಣೆಗೆ, 10 ಮತ್ತು 4 ನೇ ಸೇನೆಗಳ ನಡುವೆ ಕವರ್ ಪ್ರದೇಶವನ್ನು ರಚಿಸುವ ಕಾರ್ಯವನ್ನು ವಹಿಸಿಕೊಟ್ಟ 13 ನೇ ಸೈನ್ಯ ಮತ್ತು 4 ನೇ ಸೈನ್ಯದ ಭಾಗವಾಗಿದ್ದ 14 ನೇ ಯಾಂತ್ರಿಕೃತ ಕಾರ್ಪ್ಸ್ ರಚನೆಯ ಪ್ರಕ್ರಿಯೆಯಲ್ಲಿದೆ. ಮಿಲಿಟರಿ ಸಂಘರ್ಷದ ಸಂದರ್ಭದಲ್ಲಿ ಹೊಸ ಪ್ರದೇಶಗಳಲ್ಲಿ ಕೆಲವು ರಚನೆಗಳ ಆಗಮನವನ್ನು ನಿಗದಿಪಡಿಸಲಾಗಿದೆ ಅಂತಹ ಸಮಯದಲ್ಲಿ ಅವರು ಕವರ್ ಕಾರ್ಯಗಳನ್ನು ಪರಿಹರಿಸುವಲ್ಲಿ ಭಾಗವಹಿಸಲು ಸಮಯ ಹೊಂದಿಲ್ಲ (100 ನೇ ಪದಾತಿಸೈನ್ಯದ ವಿಭಾಗವು M-3 ಗೆ ಆಗಮನದ ಗಡುವನ್ನು ಹೊಂದಿದೆ). ಗಡಿಯಲ್ಲಿ ಸೈನ್ಯವನ್ನು ಕೇಂದ್ರೀಕರಿಸಲು ಅಂತಹ ಯೋಜನೆಯು ಮುಂಚಿತವಾಗಿ ವಿಫಲವಾಯಿತು. ಮತ್ತು ಅದು ಸಂಭವಿಸಿತು. ಯುದ್ಧದ ಮೂರನೇ ದಿನ ಅಥವಾ ನಂತರ 4 ನೇ ಸೈನ್ಯದ ಭಾಗವಾಗಿ ವಿಭಾಗವು ಆಗಮಿಸಲಿಲ್ಲ.
ಕರ್ನಲ್ ಜನರಲ್ V.S. ಪೊಪೊವ್ (4 ನೇ ಸೇನೆಯ 28 ನೇ ರೈಫಲ್ ಕಾರ್ಪ್ಸ್ನ ಮಾಜಿ ಕಮಾಂಡರ್):
28 ನೇ ರೈಫಲ್ ಕಾರ್ಪ್ಸ್ನ ಕಮಾಂಡರ್ ಆಗಿ ರಾಜ್ಯ ಗಡಿ ರಕ್ಷಣಾ ಯೋಜನೆಯನ್ನು ನನಗೆ ತಿಳಿಸಲಾಗಿಲ್ಲ.
ಮೇಜರ್ ಜನರಲ್ M. A. ಜಶಿಬಾಲೋವ್ (10 ನೇ ಸೇನೆಯ 86 ನೇ ಪದಾತಿ ದಳದ ಮಾಜಿ ಕಮಾಂಡರ್):
ಮೇ 1, 1941 ರ ಹೊತ್ತಿಗೆ, ನಾವು ಆಗಸ್ಟ್ 1940 ರಲ್ಲಿ ಪ್ರಾರಂಭಿಸಿದ ವಿಭಾಗದ ರಕ್ಷಣಾತ್ಮಕ ವಲಯವನ್ನು ಸಜ್ಜುಗೊಳಿಸಲಾಯಿತು. ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ, ಸಿಬ್ಬಂದಿ ಮುಖ್ಯಸ್ಥ ಮತ್ತು ನನ್ನನ್ನು 10 ನೇ ಸೇನೆಯ ಪ್ರಧಾನ ಕಚೇರಿಗೆ ಕರೆಸಲಾಯಿತು. ಅಲ್ಲಿ, ಚೀಫ್ ಆಫ್ ಸ್ಟಾಫ್, ಮೇಜರ್ ಜನರಲ್ L.I, ಹೊಸ ವಿಭಾಗೀಯ ರಕ್ಷಣಾತ್ಮಕ ಮಾರ್ಗವನ್ನು ನಿರ್ಮಿಸಲು ಮತ್ತು ಸಜ್ಜುಗೊಳಿಸಲು ಕಮಾಂಡರ್ನ ನಿರ್ಧಾರವನ್ನು ನಮ್ಮ ಗಮನಕ್ಕೆ ತಂದರು. ಜೂನ್ 1 ರ ಮೊದಲು, ರೆಜಿಮೆಂಟಲ್ ಪ್ರದೇಶಗಳು ಮತ್ತು ಬೆಟಾಲಿಯನ್ ರಕ್ಷಣಾ ಪ್ರದೇಶಗಳು, ಫಿರಂಗಿ ಗುಂಡಿನ ಸ್ಥಾನಗಳು, ಕಮಾಂಡ್ ಮತ್ತು ವೀಕ್ಷಣಾ ಪೋಸ್ಟ್ಗಳ ವಿಚಕ್ಷಣವನ್ನು ಕೈಗೊಳ್ಳಲು ಆದೇಶಿಸಲಾಯಿತು.
ರಕ್ಷಣಾತ್ಮಕ ಕಾರ್ಯ ಯೋಜನೆಗೆ ಅನುಮೋದನೆ ನೀಡಲಾಯಿತು. ನಾನು ಮಾಡಿದ ನಿರ್ಧಾರದ ಆಧಾರದ ಮೇಲೆ, ವಿಭಾಗ ಪ್ರಧಾನ ಕಛೇರಿಯು ಹೊಸ ವಲಯದಲ್ಲಿ ರಕ್ಷಣಾತ್ಮಕ ಯುದ್ಧವನ್ನು ನಡೆಸಲು ಆದೇಶ ಮತ್ತು ಯೋಜಿತ ಸಂವಾದದ ಕೋಷ್ಟಕವನ್ನು ಅಭಿವೃದ್ಧಿಪಡಿಸಿತು.
ವಿಭಾಗದ ಎಲ್ಲಾ ಘಟಕಗಳಿಗೆ ಯುದ್ಧ ಎಚ್ಚರಿಕೆಯನ್ನು ಹೆಚ್ಚಿಸಲು ಯೋಜನೆಗಳನ್ನು ಅಭಿವೃದ್ಧಿಪಡಿಸಲಾಯಿತು [ಅವರು] ಮುಚ್ಚಿದ ಲಕೋಟೆಗಳಲ್ಲಿ ಕಮಾಂಡರ್‌ಗಳ ಸೇಫ್‌ಗಳಲ್ಲಿ ಇರಿಸಲಾಗಿತ್ತು. ಸ್ಥಾಪಿತ ಸಿಗ್ನಲ್ ಪ್ರಕಾರ ಶವಪರೀಕ್ಷೆಯನ್ನು ಅನುಮತಿಸಲಾಗಿದೆ.
ರೈಫಲ್ ಮತ್ತು ಫಿರಂಗಿ ರೆಜಿಮೆಂಟ್‌ಗಳು, ಪ್ರತ್ಯೇಕ ಬೆಟಾಲಿಯನ್‌ಗಳು ಮತ್ತು ವಿಭಾಗಗಳ ಕಮಾಂಡರ್‌ಗಳು ಕಾರ್ಯಗಳನ್ನು ತಿಳಿದಿದ್ದರು ಮತ್ತು ಇದಕ್ಕೆ ಅನುಗುಣವಾಗಿ, ರಾಜ್ಯ ಗಡಿಯ ರಕ್ಷಣೆಗಾಗಿ ಪರಿಹಾರಗಳು ಮತ್ತು ಯುದ್ಧ ಆದೇಶಗಳನ್ನು ಅಭಿವೃದ್ಧಿಪಡಿಸಿದರು.
ಕರ್ನಲ್ S.I. ಗುರೋವ್ (4 ನೇ ಸೇನೆಯ 49 ನೇ ಪದಾತಿ ದಳದ ಸಿಬ್ಬಂದಿಯ ಮಾಜಿ ಮುಖ್ಯಸ್ಥ):
ಮಾರ್ಚ್ ಅಂತ್ಯದಲ್ಲಿ ಅಥವಾ ಏಪ್ರಿಲ್ ಆರಂಭದಲ್ಲಿ, ಡಿವಿಷನ್ ಕಮಾಂಡರ್ ಮತ್ತು ನನ್ನನ್ನು 4 ನೇ ಸೈನ್ಯದ ಪ್ರಧಾನ ಕಚೇರಿಗೆ ಕರೆಯಲಾಯಿತು. ಅಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ಮಾಡಲಾಯಿತು, ಯೋಜನೆಯನ್ನು ರೂಪಿಸಲಾಯಿತು ಮತ್ತು ವಿಭಾಗದ ವಲಯವನ್ನು ರಕ್ಷಿಸಲು ಘಟಕಗಳಿಗೆ ಯುದ್ಧ ಆದೇಶವನ್ನು ಬರೆಯಲಾಯಿತು. ಎಲ್ಲಾ ದಾಖಲೆಗಳನ್ನು ಲಕೋಟೆಗಳಲ್ಲಿ ಇರಿಸಲಾಯಿತು, ಸೇನಾ ಪ್ರಧಾನ ಕಛೇರಿಯ ಮುದ್ರೆಯೊಂದಿಗೆ ಮೊಹರು ಹಾಕಲಾಯಿತು ಮತ್ತು ತರುವಾಯ ವಿಭಾಗದ ಪ್ರಧಾನ ಕಛೇರಿಗೆ ತರಲಾಯಿತು, ಅಲ್ಲಿ ಅವರು "ಕೆಂಪು ಪ್ಯಾಕೆಟ್" ಜೊತೆಗೆ ನನ್ನ ಸೇಫ್ನಲ್ಲಿ ಸಂಗ್ರಹಿಸಲ್ಪಟ್ಟರು.
ಕೋಟೆಯ ಪ್ರದೇಶದ ಬೆಂಕಿಯನ್ನು ಗಣನೆಗೆ ತೆಗೆದುಕೊಂಡು ವಿಭಾಗಕ್ಕೆ ಅಗ್ನಿಶಾಮಕ ವ್ಯವಸ್ಥೆಯನ್ನು ನಿರ್ಮಿಸಲು ನಮಗೆ ಸಾಧ್ಯವಾಗಲಿಲ್ಲ, ಏಕೆಂದರೆ ಅದರ ಪ್ರಧಾನ ಕಚೇರಿಯು ಈ ಡೇಟಾವನ್ನು ನೀಡಲು ನಿರಾಕರಿಸಿತು, ZapOVO ನ ಪ್ರಧಾನ ಕಛೇರಿಯು ಈ ವಿಷಯಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುವುದನ್ನು ನಿಷೇಧಿಸಿದೆ ಎಂಬ ಅಂಶವನ್ನು ಉಲ್ಲೇಖಿಸಿ.
ಕರ್ನಲ್ A. S. ಕಿಸ್ಲಿಟ್ಸಿನ್ (14 ನೇ ಯಾಂತ್ರಿಕೃತ ಕಾರ್ಪ್ಸ್ನ 22 ನೇ ಟ್ಯಾಂಕ್ ವಿಭಾಗದ ಮಾಜಿ ಮುಖ್ಯಸ್ಥ):
ಮಾರ್ಚ್-ಏಪ್ರಿಲ್ 1941 ರ ಸುಮಾರಿಗೆ, ಡಿವಿಷನ್ ಕಮಾಂಡರ್, ನಾನು, ಕಾರ್ಯಾಚರಣೆಯ ವಿಭಾಗ ಮತ್ತು ಸಂವಹನಗಳ ಮುಖ್ಯಸ್ಥರನ್ನು 4 ನೇ ಸೈನ್ಯದ (ಕೋಬ್ರಿನ್) ಪ್ರಧಾನ ಕಚೇರಿಗೆ ಕರೆಸಲಾಯಿತು.
2-3 ದಿನಗಳಲ್ಲಿ, ನಾವು ಯುದ್ಧ ಎಚ್ಚರಿಕೆಯ ಮೇಲೆ ವಿಭಾಗವನ್ನು ಹೆಚ್ಚಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ, ಇದರಲ್ಲಿ ಏಕಾಗ್ರತೆಯ ಪ್ರದೇಶಕ್ಕೆ ಮೆರವಣಿಗೆ ಮಾಡುವ ಆದೇಶ, ರೇಡಿಯೋ ಮತ್ತು ದೂರವಾಣಿ ಸಂವಹನ ರೇಖಾಚಿತ್ರಗಳು ಮತ್ತು ಯುದ್ಧದ ಸಂದರ್ಭದಲ್ಲಿ ವಿಭಾಗ ಕರ್ತವ್ಯ ಅಧಿಕಾರಿಗೆ ಸೂಚನೆಗಳಂತಹ ದಾಖಲೆಗಳು ಸೇರಿವೆ. ಎಚ್ಚರಿಕೆ. ವಿಭಾಗವನ್ನು ಬಲಪಡಿಸುವ ಯಾವುದೇ ಯೋಜನೆ ಇರಲಿಲ್ಲ.
ಅಭಿವೃದ್ಧಿಪಡಿಸಿದ ದಾಖಲೆಗಳ ವಿಷಯಗಳೊಂದಿಗೆ ರೆಜಿಮೆಂಟ್‌ಗಳು ಮತ್ತು ವಿಭಾಗೀಯ ಘಟಕಗಳ ಕಮಾಂಡರ್‌ಗಳನ್ನು ಸಹ ಪರಿಚಿತಗೊಳಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹೆಚ್ಚುವರಿಯಾಗಿ, ರಚನೆಯು ಕೇಂದ್ರೀಕೃತವಾಗಿರುವ ಪ್ರದೇಶದಲ್ಲಿ ವೀಕ್ಷಣೆ ಮತ್ತು ಕಮಾಂಡ್ ಪೋಸ್ಟ್‌ಗಳನ್ನು ಸಜ್ಜುಗೊಳಿಸಲು ಇದನ್ನು ಅನುಮತಿಸಲಾಗಿಲ್ಲ, ಆದಾಗ್ಯೂ ಈ ಸಮಸ್ಯೆಯನ್ನು ಸಿಗ್ನಲ್‌ಮೆನ್‌ಗಳು ಎತ್ತಿದ್ದರು.
ಎರಡನೇ ಪ್ರಶ್ನೆ.
ಯಾವ ಸಮಯದಿಂದ ಮತ್ತು ಯಾವ ಆದೇಶದ ಆಧಾರದ ಮೇಲೆ ಕವರಿಂಗ್ ಪಡೆಗಳು ರಾಜ್ಯದ ಗಡಿಯನ್ನು ಪ್ರವೇಶಿಸಲು ಪ್ರಾರಂಭಿಸಿದವು ಮತ್ತು ಯುದ್ಧದ ಪ್ರಾರಂಭದ ಮೊದಲು ಅವುಗಳಲ್ಲಿ ಎಷ್ಟು ಜನರನ್ನು ನಿಯೋಜಿಸಲಾಗಿದೆ?
ಮೇಜರ್ ಜನರಲ್ P.I ಲ್ಯಾಪಿನ್ (10 ನೇ ಸೇನೆಯ ಮಾಜಿ ಮುಖ್ಯಸ್ಥ):
ಯುದ್ಧ ಪ್ರಾರಂಭವಾಗುವ ಕೆಲವು ದಿನಗಳ ಮೊದಲು, ಜಿಲ್ಲಾ ಕೇಂದ್ರವು ಕಮಾಂಡ್ ಪೋಸ್ಟ್ ಅನ್ನು ಆಯೋಜಿಸಲು ಪ್ರಾರಂಭಿಸಿತು ಎಂಬ ಅಂಶದಿಂದ ನಿರ್ಣಯಿಸುವುದು, ZapOVO ಪಡೆಗಳ ಕಮಾಂಡರ್ ಯುದ್ಧದ ಸಂಭವನೀಯ ಏಕಾಏಕಿ ಸಮಯದ ಬಗ್ಗೆ ತಿಳಿದಿತ್ತು. ಆದರೆ, ಕಾರಣಾಂತರಗಳಿಂದ ಅವರು ನಮ್ಮಿಂದ ಯಾವುದೇ ಕ್ರಮಕ್ಕೆ ಒತ್ತಾಯಿಸಲಿಲ್ಲ.
ಈ ಪರಿಸ್ಥಿತಿಗಳಲ್ಲಿ, ನಾವು ಸ್ವತಂತ್ರವಾಗಿ ಎರಡು ಕ್ಷೇತ್ರ ಕಮಾಂಡ್ ಪೋಸ್ಟ್‌ಗಳನ್ನು (ಕಾಡಿನಲ್ಲಿ, ಬಿಯಾಲಿಸ್ಟಾಕ್‌ನ ಪಶ್ಚಿಮಕ್ಕೆ 18 ಕಿಮೀ, ಝೆಡ್ನ್ಯಾ ಮತ್ತು ವ್ಯಾಲಿಲಿ ನಿಲ್ದಾಣಗಳ ನಡುವೆ) ಸಿದ್ಧಪಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಮತ್ತು ರೈಫಲ್ ಕಾರ್ಪ್ಸ್‌ನ ಪ್ರಧಾನ ಕಚೇರಿಯನ್ನು ಸಹ ವರ್ಗಾಯಿಸಿದ್ದೇವೆ: 1 ನೇ ವಿಜಿಯು, 5 ನೇ ಜಾಂಬ್ರೊವ್ಗೆ.
ರಾಜ್ಯದ ಗಡಿಯಲ್ಲಿ, ಸೇನಾ ವಲಯದಲ್ಲಿ, ಒಟ್ಟು 40 ಸಾವಿರ ಜನರನ್ನು ಹೊಂದಿರುವ 70 ಬೆಟಾಲಿಯನ್‌ಗಳು ಮತ್ತು ವಿಭಾಗಗಳು ರಕ್ಷಣಾತ್ಮಕ ಕಾರ್ಯದಲ್ಲಿ ನಿರತವಾಗಿವೆ. 150-ಕಿಮೀ ಮುಂಭಾಗದಲ್ಲಿ ಚದುರಿದ ಮತ್ತು ದೊಡ್ಡ ಆಳದವರೆಗೆ, ಕಳಪೆ ಅಥವಾ ಸಂಪೂರ್ಣವಾಗಿ ನಿರಾಯುಧವಾಗಿ, ಅವರು ರಾಜ್ಯದ ಗಡಿಯ ರಕ್ಷಣೆಗಾಗಿ ನಿಜವಾದ ಶಕ್ತಿಯನ್ನು ಪ್ರತಿನಿಧಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ, ನಿರ್ಮಾಣ, ಸಪ್ಪರ್ ಮತ್ತು ರೈಫಲ್ ಬೆಟಾಲಿಯನ್‌ಗಳ ಸಿಬ್ಬಂದಿ, ಶತ್ರು ವಿಮಾನಗಳ ಮೊದಲ ದಾಳಿಯಲ್ಲಿ, ಶಸ್ತ್ರಾಸ್ತ್ರಗಳು ಮತ್ತು ಫಿರಂಗಿ ಬೆಂಬಲವಿಲ್ಲದೆ, ಪೂರ್ವಕ್ಕೆ ಹಿಮ್ಮೆಟ್ಟಲು ಪ್ರಾರಂಭಿಸಿದರು, ಹಿಂಭಾಗದಲ್ಲಿ ಭಯವನ್ನು ಉಂಟುಮಾಡಿದರು.
ಮತ್ತು ಇತರ ಪ್ರತಿಕ್ರಿಯೆಗಳು ಏನಾಗಿರಬಹುದು, ಉದಾಹರಣೆಗೆ, 13 ನೇ ಯಾಂತ್ರಿಕೃತ ದಳದ 25 ಮತ್ತು 31 ನೇ ಟ್ಯಾಂಕ್ ವಿಭಾಗಗಳ ಸಿಬ್ಬಂದಿಗಳಲ್ಲಿ, ಯುದ್ಧದ ಆರಂಭದಲ್ಲಿ ಹಲವಾರು ತರಬೇತಿ ಟ್ಯಾಂಕ್‌ಗಳನ್ನು ಹೊಂದಿತ್ತು, ಪ್ರತಿಯೊಂದರಲ್ಲೂ 7 ಸಾವಿರ ಜನರು ಸಂಪೂರ್ಣವಾಗಿ ನಿರಾಯುಧರಾಗಿದ್ದರು. .
ಮೇಜರ್ ಜನರಲ್ B. A. ಫೋಮಿನ್ (ZapOVO ಪ್ರಧಾನ ಕಛೇರಿಯ ಕಾರ್ಯಾಚರಣೆ ವಿಭಾಗದ ಮಾಜಿ ಉಪ ಮುಖ್ಯಸ್ಥ):
ವಿಭಾಗಗಳು ಏಪ್ರಿಲ್-ಮೇ 1941 ರಲ್ಲಿ ಮಾರ್ಚ್ ಕ್ರಮದಲ್ಲಿ ಗಡಿ ಪ್ರದೇಶಗಳಿಗೆ ಮರು ನಿಯೋಜಿಸಲು ಪ್ರಾರಂಭಿಸಿದವು. ಯಾಂತ್ರಿಕೃತ ಫಿರಂಗಿ ಮತ್ತು NZ ಗೋದಾಮುಗಳನ್ನು ರೈಲಿನ ಮೂಲಕ ಸಾಗಿಸಲಾಯಿತು. ಕೆಳಗಿನ ರಚನೆಗಳು ಸ್ಥಳಾಂತರಗೊಂಡವು: 85 ನೇ ರೈಫಲ್ ವಿಭಾಗ - ಗ್ರೋಡ್ನೊದ ಪಶ್ಚಿಮಕ್ಕೆ ಪ್ರದೇಶಗಳು, 21 ನೇ ರೈಫಲ್ ಕಾರ್ಪ್ಸ್ - ವಿಟೆಬ್ಸ್ಕ್ ವಾಯುವ್ಯದಿಂದ ಮತ್ತು ಲಿಡಾದ ಉತ್ತರಕ್ಕೆ, 49 ಮತ್ತು 113 ನೇ ರೈಫಲ್ ವಿಭಾಗಗಳು - ಬೆಲೋವೆಜ್ಸ್ಕಯಾ ಪುಷ್ಚಾದ ಪಶ್ಚಿಮಕ್ಕೆ, 75 ನೇ - ಮೊಜಿರ್ನಿಂದ ಮಾಲೋರಿಟಿ ಜಿಲ್ಲೆಗೆ, 42 ಗೆ - ಬೆರೆಜಾ-ಕಾರ್ಟುಜ್ಸ್ಕಯಾದಿಂದ ಬ್ರೆಸ್ಟ್ ಮತ್ತು ಮತ್ತಷ್ಟು ಉತ್ತರಕ್ಕೆ.
ಜೂನ್ ಮಧ್ಯದಲ್ಲಿ, 47 ನೇ ರೈಫಲ್ ಕಾರ್ಪ್ಸ್ನ ಆಜ್ಞೆಯನ್ನು ಜೂನ್ 21-23 ರೊಳಗೆ ಓಬುಜ್-ಲೆಸ್ನಿ ಪ್ರದೇಶಕ್ಕೆ ರೈಲಿನ ಮೂಲಕ ಸ್ಥಳಾಂತರಿಸಲು ಆದೇಶಿಸಲಾಯಿತು. ಅದೇ ಸಮಯದಲ್ಲಿ, 55 ನೇ (ಸ್ಲಟ್ಸ್ಕ್), 121 ನೇ (ಬೊಬ್ರೂಸ್ಕ್), 143 ನೇ (ಗೊಮೆಲ್) ರೈಫಲ್ ವಿಭಾಗಗಳು ಸಂಯೋಜಿತ ಮೆರವಣಿಗೆಯಲ್ಲಿ ಅಲ್ಲಿಗೆ ಹೋದವು ಮತ್ತು 50 ನೇ ರೈಫಲ್ ವಿಭಾಗವು ವಿಟೆಬ್ಸ್ಕ್ನಿಂದ ಗೈನೋವ್ಕಾ ಪ್ರದೇಶಕ್ಕೆ.
ಯುದ್ಧ ಪ್ರಾರಂಭವಾಗುವ ಮೊದಲು, ಪಡೆಗಳು ರಾಜ್ಯದ ಗಡಿಯುದ್ದಕ್ಕೂ ತಮ್ಮ ವಲಯಗಳಲ್ಲಿ ರಕ್ಷಣಾತ್ಮಕ ಸ್ಥಾನಗಳನ್ನು ತೆಗೆದುಕೊಳ್ಳುವುದನ್ನು ನಿಷೇಧಿಸಲಾಗಿದೆ.
ವೈಮಾನಿಕ ದಾಳಿಯ ಆರಂಭದ ವೇಳೆಗೆ (ಜೂನ್ 22 ರಂದು 3:50 ಗಂಟೆಗೆ) ಮತ್ತು ಫಿರಂಗಿ ದಾಳಿ (ಜೂನ್ 22 ರಂದು ಬೆಳಿಗ್ಗೆ 4 ಗಂಟೆಗೆ), ಶತ್ರುಗಳು ತಿರುಗಿ ರಾಜ್ಯದ ಗಡಿಯ ರಕ್ಷಣೆಯನ್ನು ತೆಗೆದುಕೊಳ್ಳಲು ಯಶಸ್ವಿಯಾದರು: 3 ನೇ ಸೈನ್ಯದಲ್ಲಿ - 4 ನೇ ಕಾಲಾಳುಪಡೆ ರೆಜಿಮೆಂಟ್, 27 ನೇ ಮತ್ತು 56 ನೇ ಪದಾತಿಸೈನ್ಯದ ವಿಭಾಗಗಳ ನಿಯಂತ್ರಣ; 10 ನೇಯಲ್ಲಿ - 1 ಮತ್ತು 5 sk, 2, 8, 13 ಮತ್ತು 86 sd ನ ನಿಯಂತ್ರಣ; 4 ನೇ - 6 ಮತ್ತು 75 ರೈಫಲ್ ವಿಭಾಗಗಳಲ್ಲಿ. ಪ್ರಗತಿಯ ಪ್ರಕ್ರಿಯೆಯಲ್ಲಿ ಅವರು ದಾಳಿಗೊಳಗಾದರು: 3 ನೇ ಸೈನ್ಯದಲ್ಲಿ - 85 ಪದಾತಿಸೈನ್ಯ ವಿಭಾಗದಲ್ಲಿ, 4 ನೇ ಸೈನ್ಯದಲ್ಲಿ - 42 ಪದಾತಿಸೈನ್ಯದ ವಿಭಾಗ.
ಲೆಫ್ಟಿನೆಂಟ್ ಜನರಲ್ ಜಿ.ವಿ.
ಜೂನ್ 17, 1941 ರಂದು, ನಾನು, 1 ನೇ ರೈಫಲ್ ಕಾರ್ಪ್ಸ್ನ ಕಮಾಂಡರ್, ಮೇಜರ್ ಜನರಲ್ D. ರುಬ್ಟ್ಸೊವ್ ಮತ್ತು ವಿಭಾಗದ ಕಮಾಂಡರ್, ಕರ್ನಲ್ A. E. ಚೆಖರಿನ್ ಅವರನ್ನು ಜಿಲ್ಲಾ ಕೇಂದ್ರಕ್ಕೆ ಕರೆಸಲಾಯಿತು. 37 ನೇ ಪದಾತಿ ದಳವು ಲಿಡಾ ಕ್ಷೇತ್ರ ಶಿಬಿರಕ್ಕೆ ಹೊರಡಲಿದೆ ಎಂದು ನಮಗೆ ತಿಳಿಸಲಾಯಿತು, ಆದರೂ ರಾಜ್ಯ ಗಡಿಯಲ್ಲಿ ಸೈನ್ಯವನ್ನು ನಿಯೋಜಿಸುವ ವಿಷಯದಲ್ಲಿ ಮರುನಿಯೋಜನೆ ನಡೆಯುತ್ತಿದೆ ಎಂಬುದು ಸ್ಪಷ್ಟವಾಗಿದೆ. ಶಿಬಿರದಲ್ಲಿ ಜೀವನಪೂರ್ತಿ ಎಲ್ಲವನ್ನೂ ತಮ್ಮೊಂದಿಗೆ ಹೊಂದಲು ಅವರಿಗೆ ಆದೇಶಿಸಲಾಯಿತು.
ಎರಡು ರೆಜಿಮೆಂಟ್‌ಗಳು ಲೆಪೆಲ್‌ನಿಂದ ಮಾರ್ಚ್ ಕ್ರಮದಲ್ಲಿ ಹೊರಟವು ಮತ್ತು ವಿಟೆಬ್ಸ್ಕ್ ಗ್ಯಾರಿಸನ್‌ನ ಭಾಗಗಳನ್ನು ರೈಲು ಮೂಲಕ ಕಳುಹಿಸಲಾಯಿತು. ಸಾರಿಗೆಯ ಸುಲಭತೆಯ ತತ್ವದ ಮೇಲೆ ಎಚೆಲೋನ್‌ಗಳನ್ನು ರಚಿಸಲಾಗಿದೆ, ಆದ್ದರಿಂದ ವಿಭಾಗದ ಪ್ರಧಾನ ಕಛೇರಿಯು ಸಂವಹನ ಬೆಟಾಲಿಯನ್ ಇಲ್ಲದೆ ಅನುಸರಿಸಿತು ಮತ್ತು ಮದ್ದುಗುಂಡುಗಳು ಅಂತಿಮ ಹಂತದಲ್ಲಿತ್ತು.
ಜೂನ್ 22 ರಂದು ಬೊಗ್ಡಾನೌ ನಿಲ್ದಾಣದಲ್ಲಿ 12 ಗಂಟೆಗೆ ಯುದ್ಧದ ಆರಂಭದ ಬಗ್ಗೆ ವಿ.ಎಂ. ಮೊಲೊಟೊವ್ ಅವರ ಭಾಷಣದಿಂದ ನಾವು ಕಲಿತಿದ್ದೇವೆ. ಆ ಸಮಯದಲ್ಲಿ, ವಿಭಾಗದ ಘಟಕಗಳು ಇನ್ನೂ ಮುಂದುವರಿಯುತ್ತಿದ್ದವು, ಅವರೊಂದಿಗೆ ಯಾವುದೇ ಸಂಪರ್ಕವಿರಲಿಲ್ಲ, ಕಮಾಂಡರ್ ಅಥವಾ ಪ್ರಧಾನ ಕಚೇರಿಗೆ ಪರಿಸ್ಥಿತಿ ತಿಳಿದಿರಲಿಲ್ಲ.
1. L. M. ಸ್ಯಾಂಡಲೋವ್, 4 ನೇ ಸೇನೆಯ ಮುಖ್ಯಸ್ಥ 2. A. S. ಕಿಸ್ಲಿಟ್ಸಿನ್, 22 ನೇ ಟ್ಯಾಂಕ್ ವಿಭಾಗದ ಮುಖ್ಯಸ್ಥ 3. M. S. ಜಶಿಬಾಲೋವ್, 86 ನೇ ಪದಾತಿ ದಳದ ವಿಭಾಗದ ಕಮಾಂಡರ್ 4. G. V. ರೆವುನೆಂಕೋವ್, ಸಿಬ್ಬಂದಿ 37 1 ನೇ ಪದಾತಿ ದಳದ ಮುಖ್ಯಸ್ಥ
ಒಂದು ಕಾಮೆಂಟ್.
ಮೊದಲನೆಯದಾಗಿ, ಸೈನ್ಯದ ಕಮಾಂಡರ್‌ಗಳು ಮತ್ತು ಸಿಬ್ಬಂದಿ ಮುಖ್ಯಸ್ಥರು ಜನವರಿ 1941 ರಿಂದ ಪ್ರಾರಂಭವಾಗುವ ಕವರ್ ಯೋಜನೆಗಳ ರೇಖಾಚಿತ್ರ ಮತ್ತು ನಿರಂತರ ಹೊಂದಾಣಿಕೆಯನ್ನು ಸೂಚಿಸುತ್ತಾರೆ ಎಂದು ಗಮನಿಸಬೇಕಾದ ಅಂಶವಾಗಿದೆ. ಹಲವಾರು ಕಮಾಂಡರ್‌ಗಳು ತಮ್ಮ ಘಟಕಗಳಿಗೆ ರಕ್ಷಣಾ ಪ್ರದೇಶಗಳನ್ನು ಸ್ಪಷ್ಟಪಡಿಸುತ್ತಿದ್ದಾರೆ ಎಂದು ಸೂಚಿಸುತ್ತಾರೆ (10 ನೇ ಸೈನ್ಯ: 86 ನೇ ಪದಾತಿಸೈನ್ಯದ ವಿಭಾಗ (M. ಜಶಿಬಾಲೋವ್), 4 ನೇ ಸೇನೆ: 49 ನೇ ಪದಾತಿ ದಳದ ವಿಭಾಗ (S. ಗುರೊವ್)).
ಜೂನ್ ಮಧ್ಯದಲ್ಲಿ, ZapOVO, ಇತರ ಜಿಲ್ಲೆಗಳಂತೆ, ಕವರ್ ಯೋಜನೆಗಳಿಂದ ಸ್ಥಾಪಿಸಲಾದ ಗಡಿಯ ಹತ್ತಿರ ಆಳವಾದ ವಿಭಾಗಗಳನ್ನು ಸರಿಸಲು ಆದೇಶವನ್ನು ನಡೆಸಿತು. ಆದರೆ ಎಲ್ಲಾ ಘಟಕಗಳು ಅವರಿಗೆ ಸೂಚಿಸಿದ ಸ್ಥಳಕ್ಕೆ ಬರಲು ಸಾಧ್ಯವಾಗಲಿಲ್ಲ (ಯುದ್ಧದ ಪ್ರಾರಂಭವು ಮಾಹಿತಿಯಿಲ್ಲದೆ ಮತ್ತು ಏನಾಗುತ್ತಿದೆ ಎಂಬುದರ ನಿಖರವಾದ ತಿಳುವಳಿಕೆಯಿಲ್ಲದೆ ಅವರನ್ನು ರಸ್ತೆಯಲ್ಲಿ ಕಂಡುಹಿಡಿದಿದೆ). ZapOVO V. Klimovskikh ನ ಸಿಬ್ಬಂದಿ ಮುಖ್ಯಸ್ಥರು ಜೂನ್ 21 ರಂದು ಯುದ್ಧದ ಆರಂಭದವರೆಗೂ ವಿಭಾಗಗಳ ನಿಯೋಜನೆಗೆ ಆದೇಶಗಳನ್ನು ನೀಡಿದರು.
ಘಟಕಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಬೇಕೆಂದು ಒಬ್ಬ ಕಮಾಂಡರ್ ಸೂಚಿಸಲಿಲ್ಲ. ಈ ನಿಟ್ಟಿನಲ್ಲಿ, ZapOVO ನಲ್ಲಿನ ಪರಿಸ್ಥಿತಿಯು PribOVO ಗಿಂತ ಗಮನಾರ್ಹವಾಗಿ ಭಿನ್ನವಾಗಿದೆ, ಅಲ್ಲಿ ಹೆಚ್ಚಿನ ಪಡೆಗಳನ್ನು ಕವರ್ ಯೋಜನೆಯ ಪ್ರಕಾರ ತಮ್ಮ ವಲಯಗಳಲ್ಲಿ ನಿಯೋಜಿಸಲಾಗಿದೆ.
ಜಿಲ್ಲಾ ಕೇಂದ್ರವು ಕೆಲವೇ ದಿನಗಳಲ್ಲಿ ತನ್ನ ಕಮಾಂಡ್ ಪೋಸ್ಟ್ ಅನ್ನು ಆಯೋಜಿಸಿತು, ಆದರೆ 10 ನೇ ಸೈನ್ಯದಲ್ಲಿ ಅಂತಹ ಯಾವುದೇ ಸೂಚನೆಗಳಿಲ್ಲ. ಹೆಚ್ಚುವರಿಯಾಗಿ, ಅಸ್ತಿತ್ವದಲ್ಲಿರುವ ಕಮಾಂಡ್ ಪೋಸ್ಟ್‌ಗಳು ಅಗತ್ಯ ಸಂವಹನ ಸಾಧನಗಳನ್ನು ಹೊಂದಲು ಅನುಮತಿಸಲಿಲ್ಲ. 10 ನೇ ಸೈನ್ಯದ ಪ್ರಧಾನ ಕಛೇರಿಯು ಸ್ವತಂತ್ರವಾಗಿ ಎರಡು ಕಮಾಂಡ್ ಪೋಸ್ಟ್ಗಳನ್ನು ಆಯೋಜಿಸಿತು.
ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆ
ಮೊದಲ ಪ್ರಶ್ನೆ.
ರಾಜ್ಯದ ಗಡಿಯ ರಕ್ಷಣೆಯ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಗಿದೆಯೇ, ಅವರಿಗೆ ಸಂಬಂಧಪಟ್ಟಂತೆ; ಈ ಯೋಜನೆಯ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಆದೇಶ ಮತ್ತು ಪ್ರಧಾನ ಕಛೇರಿಯು ಯಾವಾಗ ಮತ್ತು ಏನು ಮಾಡಿದೆ?
ಆರ್ಮಿ ಜನರಲ್ M. A. ಪುರ್ಕೇವ್ (ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆಯ ಮಾಜಿ ಮುಖ್ಯಸ್ಥ):
ರಾಜ್ಯ ಗಡಿ ರಕ್ಷಣಾ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಯಿತು. ಇದರ ಅಭಿವೃದ್ಧಿಯನ್ನು ಏಪ್ರಿಲ್‌ನಲ್ಲಿ ಜಿಲ್ಲೆಯ ಸಿಬ್ಬಂದಿ ಮುಖ್ಯಸ್ಥರು, ಕಾರ್ಯಾಚರಣೆಯ ಇಲಾಖೆ ಮತ್ತು ಸೈನ್ಯದ ಕಮಾಂಡರ್‌ಗಳು ಮತ್ತು ಅವರ ಪ್ರಧಾನ ಕಛೇರಿಯ ಕಾರ್ಯಾಚರಣೆ ಗುಂಪುಗಳು ನಡೆಸಲಾಯಿತು. ಮೇ ತಿಂಗಳ ಮೊದಲ ಹತ್ತು ದಿನಗಳಲ್ಲಿ, ಸೈನ್ಯದ ಯೋಜನೆಗಳನ್ನು ಜಿಲ್ಲಾ ಮಿಲಿಟರಿ ಕೌನ್ಸಿಲ್ ಅನುಮೋದಿಸಿತು ಮತ್ತು ಸೇನಾ ಪ್ರಧಾನ ಕಚೇರಿಗೆ ವರ್ಗಾಯಿಸಲಾಯಿತು. ಆಡಳಿತಾತ್ಮಕ ದಾಖಲೆಗಳ ಪ್ರಕಾರ ಸೈನ್ಯದ ಯೋಜನೆಗಳನ್ನು ರಚನೆಗಳ ಮೊದಲು ಅಭಿವೃದ್ಧಿಪಡಿಸಲಾಯಿತು.
ಅವರ ಕಮಾಂಡರ್‌ಗಳು ಮತ್ತು ಸಿಬ್ಬಂದಿ ಮುಖ್ಯಸ್ಥರು ಸೇನಾ ಪ್ರಧಾನ ಕಚೇರಿಯಲ್ಲಿನ ರಚನೆಗಳ ದಾಖಲೆಗಳೊಂದಿಗೆ ಪರಿಚಿತರಾಗಿದ್ದರು, ನಂತರ ಅವರನ್ನು ಸುಮಾರು ಜೂನ್ 1 ರವರೆಗೆ ಮೊಹರು ಪ್ಯಾಕೇಜ್‌ಗಳಲ್ಲಿ ಶೇಖರಿಸಿಡಲು ಸಿಬ್ಬಂದಿ ಮುಖ್ಯಸ್ಥರಿಗೆ ವರ್ಗಾಯಿಸಲಾಯಿತು.
ಎಲ್ಲಾ ಘಟಕಗಳು ಮತ್ತು ರಚನೆಯ ಪ್ರಧಾನ ಕಛೇರಿಗಳು ಎಚ್ಚರಿಕೆಯ ಯೋಜನೆಗಳನ್ನು ಹೊಂದಿದ್ದವು. ರಾಜ್ಯದ ಗಡಿಯ ರಕ್ಷಣೆಯ ಯೋಜನೆಯನ್ನು ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್‌ನಿಂದ ಟೆಲಿಗ್ರಾಮ್ ಮೂಲಕ ಕಾರ್ಯಗತಗೊಳಿಸಬೇಕಾಗಿತ್ತು (ಮೂರು ಸಹಿಗಳೊಂದಿಗೆ) ನಾನು ಸೈನ್ಯದ ಕಮಾಂಡರ್‌ಗಳು ಮತ್ತು ಅಶ್ವದಳದ ಕಮಾಂಡರ್ (5 ನೇ ಕಮಾಂಡರ್) ಅನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ. ಕ್ಯಾವಲ್ರಿ ಕಾರ್ಪ್ಸ್, ಮೇಜರ್ ಜನರಲ್ ಎಫ್.ವಿ. ರಚನೆಗಳು ಮತ್ತು ಘಟಕಗಳಲ್ಲಿ, ಸೈನ್ಯದ ಮಿಲಿಟರಿ ಕೌನ್ಸಿಲ್‌ಗಳಿಂದ ಷರತ್ತುಬದ್ಧ ಟೆಲಿಗ್ರಾಂಗಳು ಮತ್ತು ಎಚ್ಚರಿಕೆಯನ್ನು ಘೋಷಿಸುವ ಅಶ್ವದಳದ ಕಮಾಂಡರ್‌ಗಳ ಪ್ರಕಾರ ಕ್ರಿಯಾ ಯೋಜನೆಯನ್ನು ಕೈಗೊಳ್ಳಬೇಕಾಗಿತ್ತು.
ಆರ್ಮಿ ಜನರಲ್ I. ಬಾಗ್ರಾಮ್ಯಾನ್ (KOVO ಪ್ರಧಾನ ಕಛೇರಿಯ ಮಾಜಿ ಮುಖ್ಯಸ್ಥರು):
ರಾಜ್ಯ ಗಡಿ ರಕ್ಷಣಾ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಯಿತು, ಅವರಿಗೆ ಸಂಬಂಧಿಸಿದಂತೆ, ಈ ಕೆಳಗಿನಂತೆ: ಪಡೆಗಳು ನೇರವಾಗಿ ರಕ್ಷಣೆಯನ್ನು ಒದಗಿಸುತ್ತವೆ... ರೆಜಿಮೆಂಟ್ ಸೇರಿದಂತೆ ಮತ್ತು ವಿವರವಾದ ಯೋಜನೆಗಳು ಮತ್ತು ದಾಖಲಾತಿಗಳನ್ನು ಹೊಂದಿದ್ದವು; ಜಿಲ್ಲೆಯ ಉಳಿದ ಪಡೆಗಳು (ಐದು ರೈಫಲ್ ಕಾರ್ಪ್ಸ್, ಇನ್ನೂ ರಚನೆ ಮತ್ತು ಬಲವರ್ಧನೆಯ ಘಟಕಗಳನ್ನು ಪೂರ್ಣಗೊಳಿಸದ ಏಳು ಯಾಂತ್ರೀಕೃತ ದಳಗಳು) ಯುದ್ಧ ಆದೇಶದೊಂದಿಗೆ ಮುಚ್ಚಿದ ಲಕೋಟೆಯನ್ನು ಹೊಂದಿದ್ದವು ಮತ್ತು ನಿಯೋಜಿಸಲಾದ ಕಾರ್ಯಗಳ ಯುದ್ಧ ಬೆಂಬಲಕ್ಕಾಗಿ ಎಲ್ಲಾ ಸೂಚನೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ. ರಚನೆಯ ಸಿಬ್ಬಂದಿಯ ಅನುಗುಣವಾದ ಮುಖ್ಯಸ್ಥ.
ಅದರ ಎಲ್ಲಾ ವಿವರಗಳಲ್ಲಿ ಬಳಕೆಯ ಯೋಜನೆ ಮತ್ತು ದಾಖಲಾತಿಗಳನ್ನು ಕಾರ್ಪ್ಸ್ ಮತ್ತು ವಿಭಾಗಗಳಿಗೆ ಮಾತ್ರ ಜಿಲ್ಲಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಎರಡನೆಯದನ್ನು ತೆರೆದ ನಂತರ ಮುಚ್ಚಿದ ಲಕೋಟೆಗಳಲ್ಲಿ ಸುತ್ತುವರಿದ ದಾಖಲೆಗಳಿಂದ ಮಾತ್ರ ಕಾರ್ಯನಿರ್ವಾಹಕರು ಅವುಗಳ ಬಗ್ಗೆ ಕಂಡುಹಿಡಿಯಬಹುದು.
ಮೇಜರ್ ಜನರಲ್ 3. 3. ರೋಗೋಜ್ನಿ (5 ನೇ ಸೇನೆಯ 1 ನೇ ರೈಫಲ್ ಕಾರ್ಪ್ಸ್ನ ಮಾಜಿ ಮುಖ್ಯಸ್ಥ):
ಮೇ 1941 ರ ಮಧ್ಯದಲ್ಲಿ, 5 ನೇ ಸೇನೆಯ ಪ್ರಧಾನ ಕಛೇರಿಯು ರಾಜ್ಯದ ಗಡಿಯನ್ನು ಆವರಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿತು. ಇದನ್ನು ಸೈನ್ಯದ ಪ್ರಧಾನ ಕಛೇರಿಯಲ್ಲಿ ಅವರಿಗೆ ಪರಿಚಯಿಸಲಾಯಿತು: 15 ನೇ ರೈಫಲ್ ಕಾರ್ಪ್ಸ್ನ ಕಮಾಂಡರ್, ಕರ್ನಲ್ I. I. ಫೆಡ್ಯುನಿನ್ಸ್ಕಿ, ನಾನು ಮತ್ತು ವಿಭಾಗದ ಕಮಾಂಡರ್ಗಳು: ಮೇಜರ್ ಜನರಲ್ G. I. ಶೆರ್ಸ್ಟ್ಯುಕ್, ಕರ್ನಲ್ M. P. ಟಿಮೊಶೆಂಕೊ (ಕ್ರಮವಾಗಿ 45 ನೇ ಮತ್ತು 62 ನೇ ಪದಾತಿದಳದ ಕಮಾಂಡರ್ಗಳು) ವಿಭಾಗಗಳು. ಕಾರ್ಪ್ಸ್ ಮತ್ತು ವಿಭಾಗದ ಪ್ರಧಾನ ಕಛೇರಿಯು ರಕ್ಷಣಾ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಹೊಂದಿಲ್ಲ, ಆದರೆ ಅವರು ಕಾರ್ಯಗಳು ಮತ್ತು ಖಾಸಗಿ ರಕ್ಷಣಾ ಯೋಜನೆಗಳನ್ನು ತಿಳಿದಿದ್ದರು ... ವಿಭಾಗಗಳು ತಮ್ಮ ರಕ್ಷಣಾ ಮಾರ್ಗಗಳನ್ನು ವಿಚಕ್ಷಣಗೊಳಿಸಿದವು, ಯುದ್ಧ ರಚನೆಗಳನ್ನು ನಿರ್ಧರಿಸಿದವು, ಯುದ್ಧ ನಿಯಂತ್ರಣದ ಸಂಘಟನೆಯನ್ನು ವಿವರಿಸಿದವು ... ರೆಜಿಮೆಂಟ್‌ಗಳನ್ನು ನೇರವಾಗಿ ನೆಲದ ಮೇಲೆ ಅವರಿಗೆ ತಿಳಿಸಲಾಯಿತು ಮತ್ತು ನಿರ್ಧಾರಗಳನ್ನು ಅಂಗೀಕರಿಸಿದ ವಿಭಾಗ ಕಮಾಂಡರ್‌ಗಳು.
ಮೇಜರ್ ಜನರಲ್ ಜಿ.ಐ.
15 ನೇ ರೈಫಲ್ ಕಾರ್ಪ್ಸ್ ಮತ್ತು 5 ನೇ ಸೈನ್ಯದ ಪ್ರಧಾನ ಕಛೇರಿಯಿಂದ ರಾಜ್ಯ ಗಡಿಯ ರಕ್ಷಣೆಯ ಯೋಜನೆಯನ್ನು 45 ನೇ ರೈಫಲ್ ವಿಭಾಗದ ಕಮಾಂಡರ್ ಆಗಿ ನನಗೆ ಎಂದಿಗೂ ತಿಳಿಸಲಾಗಿಲ್ಲ ಮತ್ತು ವಿಭಾಗದ ಯುದ್ಧ ಕಾರ್ಯಾಚರಣೆಗಳನ್ನು ನಿಯೋಜಿಸಲಾಗಿದೆ. ನಾನು ಮತ್ತು ಸಿಬ್ಬಂದಿ ಮುಖ್ಯಸ್ಥ ಕರ್ನಲ್ ಚುಮಾಕೋವ್ ಅಭಿವೃದ್ಧಿಪಡಿಸಿದ ಸೂಚಕ ಯೋಜನೆಯನ್ನು ಘಟಕಗಳು, ಬೆಟಾಲಿಯನ್ಗಳು ಮತ್ತು ವಿಭಾಗಗಳ ಕಮಾಂಡರ್ಗಳಿಗೆ ತಂದರು.
ಕರ್ನಲ್ P. ನೋವಿಕೋವ್ (5 ನೇ ಸೇನೆಯ 62 ನೇ ಪದಾತಿ ದಳದ ಸಿಬ್ಬಂದಿಯ ಮಾಜಿ ಮುಖ್ಯಸ್ಥ):
ರಾಜ್ಯ ಗಡಿಯ ರಕ್ಷಣೆಗೆ ಯಾವುದೇ ವಿಭಾಗೀಯ ಯೋಜನೆ ಇರಲಿಲ್ಲ ಎಂದು ನನಗೆ ತೋರುತ್ತದೆ, ಆದರೆ ವಿಭಾಗೀಯ ಯೋಜನೆಯು ಸೈನ್ಯದ ಭಾಗವಾಗಿತ್ತು. ವಿಭಾಗವು ಮುಂಭಾಗದಲ್ಲಿ ಮತ್ತು ಆಳದಲ್ಲಿ ಅಂದಾಜು ಪಟ್ಟಿಯನ್ನು ಮಾತ್ರ ಹೊಂದಿತ್ತು. ಆದ್ದರಿಂದ, ಏಪ್ರಿಲ್ 1941 ರ ಆರಂಭದಲ್ಲಿ, ನಾನು ಮತ್ತು 87 ನೇ ಮತ್ತು 45 ನೇ ರೈಫಲ್ ವಿಭಾಗಗಳ ಸಿಬ್ಬಂದಿ ಮುಖ್ಯಸ್ಥರನ್ನು 5 ನೇ ಸೈನ್ಯದ ಪ್ರಧಾನ ಕಚೇರಿಗೆ ಕರೆಸಲಾಯಿತು, ಅಲ್ಲಿ ನಾವು ಕಾರ್ಯಾಚರಣೆ ವಿಭಾಗದಲ್ಲಿ ನಕ್ಷೆಗಳನ್ನು ಸ್ವೀಕರಿಸಿದ್ದೇವೆ ಮತ್ತು ಸೈನ್ಯದ ಯೋಜನೆಯಿಂದ ವೈಯಕ್ತಿಕವಾಗಿ ಸಾರಗಳನ್ನು ತಯಾರಿಸಿದ್ದೇವೆ. ಎಂಜಿನಿಯರಿಂಗ್ ಪರಿಭಾಷೆಯಲ್ಲಿ ನಮ್ಮ ಪಟ್ಟೆಗಳನ್ನು ಸಜ್ಜುಗೊಳಿಸಲು.
ಮೇಜರ್ ಜನರಲ್ P. I. ಅಬ್ರಮಿಡ್ಜ್ (26 ನೇ ಸೇನೆಯ 72 ನೇ ಮೌಂಟೇನ್ ರೈಫಲ್ ವಿಭಾಗದ ಮಾಜಿ ಕಮಾಂಡರ್):
ಸೋವಿಯತ್ ಒಕ್ಕೂಟದ ಮೇಲೆ ನಾಜಿ ಜರ್ಮನಿಯ ದಾಳಿಯ ಮೊದಲು, ಘಟಕದ ಕಮಾಂಡರ್‌ಗಳು ಮತ್ತು ನನಗೆ ಸಜ್ಜುಗೊಳಿಸುವ ಯೋಜನೆ (MP-41) ತಿಳಿದಿರಲಿಲ್ಲ, ಆದರೆ ಅದನ್ನು ತೆರೆದ ನಂತರ, ರಾಜ್ಯ ಗಡಿಯಲ್ಲಿ ರಕ್ಷಣಾತ್ಮಕ ಕೆಲಸ ಮತ್ತು ನೆಲದ ಮೇಲೆ ಕಮಾಂಡ್ ಪೋಸ್ಟ್ ವ್ಯಾಯಾಮಗಳು ಎಂದು ಎಲ್ಲರಿಗೂ ಮನವರಿಕೆಯಾಯಿತು. ಸಾಮಾನ್ಯ ಸಿಬ್ಬಂದಿ ಅನುಮೋದಿಸಿದ KOVO ನ ಸಾಮಾನ್ಯ ಯೋಜನೆಯನ್ನು ಆಧರಿಸಿದೆ.
ಮೇಜರ್ ಜನರಲ್ ಪಿ.ವಿ.
ರಾಜ್ಯದ ಗಡಿಯನ್ನು ರಕ್ಷಿಸುವ ಯೋಜನೆಯನ್ನು 8 ನೇ ರೈಫಲ್ ಕಾರ್ಪ್ಸ್ನ ಆಜ್ಞೆಯಿಂದ ವಿಭಾಗದ ಘಟಕಗಳಿಗೆ ತಿಳಿಸಲಾಯಿತು. ಆದಾಗ್ಯೂ, ಇದನ್ನು ಸಂಕಲಿಸಲಾಗಿದೆ ಪರ್ವತ ರೈಫಲ್ ವಿಭಾಗದ ಸಂಘಟನೆಯ ಪ್ರಕಾರ ಅಲ್ಲ, ಆದರೆ ರೈಫಲ್ ವಿಭಾಗ. ಸತ್ಯವೆಂದರೆ 1941 ರ ವಸಂತಕಾಲದಲ್ಲಿ ವಿಭಾಗವು ಪರ್ವತ ರೈಫಲ್ ವಿಭಾಗದ ಸಿಬ್ಬಂದಿಗೆ ಪರಿವರ್ತನೆಯನ್ನು ಪ್ರಾರಂಭಿಸಿತು, ಆದರೆ ಜೂನ್ 22 ರ ಹೊತ್ತಿಗೆ ಅದು ಈ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲಿಲ್ಲ.
ಮೇಜರ್ ಜನರಲ್ S. F. ಗೊರೊಖೋವ್ (26 ನೇ ಸೇನೆಯ 99 ನೇ ಪದಾತಿ ದಳದ ಸಿಬ್ಬಂದಿಯ ಮಾಜಿ ಮುಖ್ಯಸ್ಥ):
ರಾಜ್ಯ ಗಡಿ ರಕ್ಷಣಾ ಯೋಜನೆಯನ್ನು ಫೆಬ್ರವರಿ-ಮಾರ್ಚ್ 1941 ರಲ್ಲಿ 26 ನೇ ಸೇನೆಯ ಪ್ರಧಾನ ಕಛೇರಿಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಸ್ವೀಕರಿಸಲಾಯಿತು ಮತ್ತು ನಮ್ಮೊಂದಿಗೆ ಕೆಲಸ ಮಾಡಲಿಲ್ಲ. ಆದರೆ ಅದರ ಪ್ರಸ್ತುತಿಯ ಮುಂಚೆಯೇ, ಸೇನಾ ಕಮಾಂಡರ್, ಲೆಫ್ಟಿನೆಂಟ್ ಜನರಲ್ ಎಫ್. ಯಾ, ನನಗೆ ಮತ್ತು ವಿಭಾಗದ ಕಮಾಂಡರ್, ಕರ್ನಲ್ N. I. ಡಿಮೆಂಟಿಯೆವ್, ರಚನೆಯ ಮತ್ತು ರೆಜಿಮೆಂಟ್ಗಳ ರಕ್ಷಣಾ ವಲಯದ ಗಡಿರೇಖೆಗಳು, ಕಮಾಂಡ್ ಮತ್ತು ವೀಕ್ಷಣಾ ಪೋಸ್ಟ್ಗಳ ಸ್ಥಳಗಳು, ಮತ್ತು ಫಿರಂಗಿ ಗುಂಡಿನ ಸ್ಥಾನಗಳು. ಹೆಚ್ಚುವರಿಯಾಗಿ, ವಿಶೇಷ ಆದೇಶವು ಪ್ರಜೆಮಿಸ್ಲ್ ಕೋಟೆಯ ಪ್ರದೇಶದ ಮುಂಭಾಗವನ್ನು ಸಿದ್ಧಪಡಿಸಲು ಮತ್ತು ಅದರ ವಲಯದಲ್ಲಿ ಕಂದಕಗಳನ್ನು ಅಗೆಯಲು ವಿಭಾಗಕ್ಕೆ ಆದೇಶಿಸಿತು.
ವಿಭಾಗ ಮತ್ತು ಗಡಿ ಬೇರ್ಪಡುವಿಕೆಯ ಪ್ರಧಾನ ಕಛೇರಿಯು ಎರಡು ಆಯ್ಕೆಗಳ ಪ್ರಕಾರ ರಾಜ್ಯ ಗಡಿಯನ್ನು ಒಳಗೊಳ್ಳುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿತು - ವಿಧ್ವಂಸಕ ಮತ್ತು ಸಂಭವನೀಯ ಯುದ್ಧದ ಸಂದರ್ಭದಲ್ಲಿ.
ಎರಡನೇ ಪ್ರಶ್ನೆ.
ಯಾವ ಸಮಯದಿಂದ ಮತ್ತು ಯಾವ ಆದೇಶದ ಆಧಾರದ ಮೇಲೆ ಕವರಿಂಗ್ ಪಡೆಗಳು ರಾಜ್ಯದ ಗಡಿಯನ್ನು ಪ್ರವೇಶಿಸಲು ಪ್ರಾರಂಭಿಸಿದವು ಮತ್ತು ಯುದ್ಧದ ಪ್ರಾರಂಭದ ಮೊದಲು ಅವುಗಳಲ್ಲಿ ಎಷ್ಟು ಜನರನ್ನು ನಿಯೋಜಿಸಲಾಗಿದೆ?
ಆರ್ಮಿ ಜನರಲ್ M.A. ಪುರ್ಕೇವ್ (KOVO ನ ಮಾಜಿ ಮುಖ್ಯಸ್ಥ):
ಜೂನ್ 13 ಅಥವಾ 14 ರಂದು, ತನ್ನ ರಕ್ಷಣಾತ್ಮಕ ರಚನೆಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊಂದಿರದ ವ್ಲಾಡಿಮಿರ್-ವೋಲಿನ್ ಕೋಟೆಯ ಪ್ರದೇಶದ ಸಾಲಿಗೆ ರೈಫಲ್ ವಿಭಾಗಗಳನ್ನು ಹಿಂತೆಗೆದುಕೊಳ್ಳುವ ಪ್ರಸ್ತಾಪವನ್ನು ಮಾಡಿದರು. ಜಿಲ್ಲಾ ಮಿಲಿಟರಿ ಕೌನ್ಸಿಲ್ ಈ ಪರಿಗಣನೆಗಳನ್ನು ಒಪ್ಪಿಕೊಂಡಿತು ಮತ್ತು 5 ನೇ ಸೇನೆಯ ಕಮಾಂಡರ್ಗೆ ಸೂಕ್ತ ಸೂಚನೆಗಳನ್ನು ನೀಡಿತು.
ಆದಾಗ್ಯೂ, ಮರುದಿನ ಬೆಳಿಗ್ಗೆ, ಕರ್ನಲ್ ಜನರಲ್ ಎಂ.ಪಿ. ಕಿರ್ಪೋನೋಸ್, ಮಿಲಿಟರಿ ಕೌನ್ಸಿಲ್ ಸದಸ್ಯರ ಸಮ್ಮುಖದಲ್ಲಿ, ನಾನು ಯುದ್ಧವನ್ನು ಪ್ರಚೋದಿಸಲು ಬಯಸುತ್ತೇನೆ ಎಂದು ಆರೋಪಿಸಿದರು. ನನ್ನ ಕಛೇರಿಯಿಂದ ತಕ್ಷಣವೇ ನಾನು ಜನರಲ್ ಸ್ಟಾಫ್ ಮುಖ್ಯಸ್ಥರನ್ನು ಕರೆದು ನಿರ್ಧಾರವನ್ನು ವರದಿ ಮಾಡಿದೆ. ಮರೆಮಾಚುವ ಕ್ರಮಗಳನ್ನು ಗಮನಿಸಿ, ಯುಆರ್ ಲೈನ್‌ಗೆ ಸೈನ್ಯವನ್ನು ಹಿಂತೆಗೆದುಕೊಳ್ಳುವಂತೆ ಜಿ.ಕೆ.
ಆರ್ಮಿ ಜನರಲ್ I. ಬಾಗ್ರಾಮ್ಯಾನ್ (KOVO ಪ್ರಧಾನ ಕಛೇರಿಯ ಮಾಜಿ ಮುಖ್ಯಸ್ಥರು):
ಕವರಿಂಗ್ ಪಡೆಗಳು ನೇರವಾಗಿ ಗಡಿಯ ಸಮೀಪದಲ್ಲಿ ನೆಲೆಗೊಂಡಿವೆ ಮತ್ತು ಯುದ್ಧದ ಏಕಾಏಕಿ ನಿಯೋಜನೆಯನ್ನು ಪ್ರಾರಂಭಿಸಿದವು. ಸಿದ್ಧಪಡಿಸಿದ ಸ್ಥಾನಗಳಿಗೆ ಅವರ ಮುಂಗಡ ಪ್ರವೇಶವನ್ನು ಜನರಲ್ ಸಿಬ್ಬಂದಿ ನಿಷೇಧಿಸಿದ್ದಾರೆ.
ಕಾರ್ಯಾಚರಣೆಯ ಮೀಸಲುಗಳು ನಿಯೋಜನೆ ಪ್ರದೇಶಗಳಿಂದ ಹೊರಬಂದವು: ರೈಫಲ್ ಕಾರ್ಪ್ಸ್ - ಯುದ್ಧ ಪ್ರಾರಂಭವಾಗುವ ಐದು ದಿನಗಳ ಮೊದಲು, ಆದರೆ ಬಿಡಲು ಸಮಯವಿರಲಿಲ್ಲ; ಯಾಂತ್ರಿಕೃತ ಕಾರ್ಪ್ಸ್ - ಜೂನ್ 22.
ಕರ್ನಲ್ P. A. ನೊವಿಚ್ಕೋವ್ (5 ನೇ ಸೇನೆಯ 62 ನೇ ಪದಾತಿ ದಳದ ಸಿಬ್ಬಂದಿಯ ಮಾಜಿ ಮುಖ್ಯಸ್ಥ):
ಸೈನ್ಯದ ಪ್ರಧಾನ ಕಛೇರಿಯ ಆದೇಶಗಳ ಆಧಾರದ ಮೇಲೆ ವಿಭಾಗದ ಘಟಕಗಳು ಜೂನ್ 16 ರ ರಾತ್ರಿ ಕಿವರ್ಟ್ಸಿ ಶಿಬಿರದಿಂದ ಹೊರಟವು. ಎರಡು ರಾತ್ರಿ ಮೆರವಣಿಗೆಗಳನ್ನು ಮಾಡಿದ ನಂತರ, ಜೂನ್ 18 ರ ಬೆಳಿಗ್ಗೆ ಅವರು ರಕ್ಷಣಾತ್ಮಕ ವಲಯವನ್ನು ತಲುಪಿದರು. ಆದಾಗ್ಯೂ, ಅವರು ರಕ್ಷಣಾತ್ಮಕ ರೇಖೆಯನ್ನು ಆಕ್ರಮಿಸಲಿಲ್ಲ, ಆದರೆ ಅದರ ಸಮೀಪವಿರುವ ಕಾಡುಗಳು ಮತ್ತು ವಸಾಹತುಗಳಲ್ಲಿ ಕೇಂದ್ರೀಕರಿಸಿದರು. ಹೊಸ ಸ್ಥಳಕ್ಕೆ ತೆರಳುವ ನೆಪದಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಯುದ್ಧ ತರಬೇತಿ ಪ್ರಾರಂಭವಾಯಿತು.
ಜೂನ್ 19 ರಂದು, ಘಟಕದ ಕಮಾಂಡರ್‌ಗಳು ರಕ್ಷಣಾ ಪ್ರದೇಶಗಳ ವಿಚಕ್ಷಣವನ್ನು ನಡೆಸಿದರು, ಆದರೆ ಇದೆಲ್ಲವೂ ಅನಿಶ್ಚಿತತೆಯಿಂದ ಮಾಡಲ್ಪಟ್ಟಿತು, ಶೀಘ್ರದಲ್ಲೇ ಯುದ್ಧವು ಮುರಿಯುತ್ತದೆ ಎಂದು ಭಾವಿಸಿರಲಿಲ್ಲ. ನಾವು ಹೋರಾಡಲು ಹೋಗುತ್ತೇವೆ ಎಂದು ನಾವು ನಂಬಲಿಲ್ಲ, ಮತ್ತು ನಾವು ಯುದ್ಧಕ್ಕೆ ಅನಗತ್ಯವಾದ ಎಲ್ಲವನ್ನೂ ತೆಗೆದುಕೊಂಡೆವು. ಪರಿಣಾಮವಾಗಿ, ಅವರು ತಮ್ಮ ಆಟೋಮೊಬೈಲ್ ಮತ್ತು ಕುದುರೆ ಸಾರಿಗೆಯನ್ನು ಹೆಚ್ಚುವರಿ ಆಸ್ತಿಯೊಂದಿಗೆ ಓವರ್ಲೋಡ್ ಮಾಡಿದರು.
ಮೇಜರ್ ಜನರಲ್ P.I. ಅಬ್ರಮಿಡ್ಜ್ (26 ನೇ ಸೇನೆಯ 72 ನೇ ಮೌಂಟೇನ್ ರೈಫಲ್ ವಿಭಾಗದ ಮಾಜಿ ಕಮಾಂಡರ್):
ವಿಭಾಗದ ಎರಡು ರೈಫಲ್ ರೆಜಿಮೆಂಟ್‌ಗಳು (187 ನೇ ಮತ್ತು 14 ನೇ ರೈಫಲ್ ರೆಜಿಮೆಂಟ್‌ಗಳು) ಆಗಸ್ಟ್ 1940 ರಿಂದ ರಾಜ್ಯದ ಗಡಿಯ ಬಳಿ ನೆಲೆಗೊಂಡಿವೆ.
ಜೂನ್ 20, 1941 ರಂದು, ನಾನು ಜನರಲ್ ಸ್ಟಾಫ್‌ನಿಂದ ಈ ಕೆಳಗಿನ ಎನ್‌ಕ್ರಿಪ್ಟ್ ಮಾಡಿದ ಸಂದೇಶವನ್ನು ಸ್ವೀಕರಿಸಿದ್ದೇನೆ: “ಗಡಿಯಲ್ಲಿಯೇ ಇರುವ ನಿಮ್ಮ ರಚನೆಯ ಎಲ್ಲಾ ಘಟಕಗಳು ಮತ್ತು ಘಟಕಗಳನ್ನು ಹಲವಾರು ಕಿಲೋಮೀಟರ್ ಹಿಂದಕ್ಕೆ ಹಿಂತೆಗೆದುಕೊಳ್ಳಬೇಕು, ಅಂದರೆ, ಸಿದ್ಧಪಡಿಸಿದ ಸ್ಥಾನಗಳ ಸಾಲಿಗೆ. ರಾಜ್ಯ ಗಡಿಯನ್ನು ಉಲ್ಲಂಘಿಸುವವರೆಗೆ ಜರ್ಮನ್ ಘಟಕಗಳಿಂದ ಯಾವುದೇ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸಬೇಡಿ. ವಿಭಾಗದ ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇಡಬೇಕು. ಜೂನ್ 21, 1941 ರಂದು ಮರಣದಂಡನೆಯನ್ನು 24 ಗಂಟೆಗಳ ಒಳಗೆ ತಲುಪಿಸಿ.
ನಿಗದಿತ ಸಮಯದಲ್ಲಿ ನಿಖರವಾಗಿ, ಆದೇಶವನ್ನು ಕೈಗೊಳ್ಳಲಾಗಿದೆ ಎಂದು ನಾನು ಟೆಲಿಗ್ರಾಫ್ ಮೂಲಕ ವರದಿ ಮಾಡಿದೆ. ವರದಿಯನ್ನು 26 ನೇ ಸೇನೆಯ ಕಮಾಂಡರ್, ಲೆಫ್ಟಿನೆಂಟ್ ಜನರಲ್ ಎಫ್. ಯಾ, ಅನುಷ್ಠಾನವನ್ನು ಪರಿಶೀಲಿಸುವ ಜವಾಬ್ದಾರಿ ವಹಿಸಿದ್ದರು ರಕ್ಷಣಾತ್ಮಕ ಸ್ಥಾನಗಳ ಆಕ್ರಮಣವನ್ನು ಯಾವ ಕಾರಣಗಳಿಗಾಗಿ ಅನುಮತಿಸಲಾಗಿಲ್ಲ ಎಂದು ಹೇಳುವುದು ಕಷ್ಟ, ಆದರೆ ಶತ್ರುಗಳು ಯುದ್ಧದ ಆರಂಭದಲ್ಲಿ ಇದರ ಲಾಭವನ್ನು ಪಡೆದರು.
ಮೇಜರ್ ಜನರಲ್ S. F. ಗೊರೊಖೋವ್ (26 ನೇ ಸೇನೆಯ 99 ನೇ ಪದಾತಿ ದಳದ ಸಿಬ್ಬಂದಿಯ ಮಾಜಿ ಮುಖ್ಯಸ್ಥ):
ಯುದ್ಧದ ಆರಂಭದ ಮೊದಲು, ರಕ್ಷಣಾ ಪ್ರದೇಶಗಳಿಗೆ ಪ್ರವೇಶಿಸಲು ಘಟಕಗಳಿಗೆ ಯಾವುದೇ ಆದೇಶಗಳಿಲ್ಲ. 18 ನೇ ರೈಫಲ್ ಕಾರ್ಪ್ಸ್ನ ಕಮಾಂಡರ್ ಮೇಜರ್ ಜನರಲ್ M.G ಸ್ನೆಗೋವ್ ಅವರ ಆದೇಶದಂತೆ ಫಿರಂಗಿ ರೆಜಿಮೆಂಟ್ಗಳನ್ನು ಮಾತ್ರ ಯೋಜಿತ ಗುಂಡಿನ ಸ್ಥಾನಗಳ ಬಳಿ ಅರಣ್ಯಕ್ಕೆ ಸ್ಥಳಾಂತರಿಸಲಾಯಿತು. ಯುದ್ಧದ ಸಮಯದಲ್ಲಿ, ಅವರು ಸಂಘರ್ಷದ ಆದೇಶಗಳನ್ನು ನೀಡಿದರು: ರೈಫಲ್ ರೆಜಿಮೆಂಟ್ಗಳು ರಕ್ಷಣಾತ್ಮಕ ಸ್ಥಾನಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಫಿರಂಗಿ ರೆಜಿಮೆಂಟ್ಗಳು ಮುಂದಿನ ಸೂಚನೆ ಬರುವವರೆಗೂ ಗುಂಡು ಹಾರಿಸಬಾರದು. ನಮ್ಮ ಒತ್ತಾಯದ ಹೊರತಾಗಿಯೂ, ಜೂನ್ 22 ರಂದು 10 ಗಂಟೆಯವರೆಗೆ ಫಿರಂಗಿ ಬಳಕೆಗೆ ಅವಕಾಶ ನೀಡಲಿಲ್ಲ.
ಮೇಜರ್ ಜನರಲ್ N.P. ಇವನೊವ್ (6 ನೇ ಸೇನೆಯ ಮಾಜಿ ಮುಖ್ಯಸ್ಥ):
ಹಠಾತ್ ಶತ್ರು ದಾಳಿಯ ಸಮಯದಲ್ಲಿ, ಫಿರಂಗಿಗಳು, ಮೆಷಿನ್ ಗನ್ನರ್ಗಳು ಮತ್ತು ಸಪ್ಪರ್ಗಳನ್ನು ಒಟ್ಟುಗೂಡಿಸಿದರು. ಈ ಕಾರಣದಿಂದಾಗಿ, ಸಂಪರ್ಕಗಳು ಸಾಂಸ್ಥಿಕವಾಗಿ ಛಿದ್ರಗೊಂಡವು. ಕೆಲವು ಪಡೆಗಳು ಶಿಬಿರದಲ್ಲಿ ನೆಲೆಗೊಂಡಿವೆ, ಅವರ ಶಾಶ್ವತ ನಿಯೋಜನೆ ಸ್ಥಳಗಳಲ್ಲಿ ಶಸ್ತ್ರಾಸ್ತ್ರಗಳು ಮತ್ತು ಸಾಮಗ್ರಿಗಳ ಮೀಸಲು ಹೊಂದಿದ್ದವು.
ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆಯ ಕಮಾಂಡರ್ ಆದೇಶದಂತೆ, ಕವರಿಂಗ್ ಘಟಕಗಳನ್ನು ಗಡಿಗೆ ಹೋಗುವುದನ್ನು ನಿಷೇಧಿಸಲಾಗಿದೆ.
ಮೇಜರ್ ಜನರಲ್ A. M. ಬಾರಾನೋವ್ (17 ನೇ ರೈಫಲ್ ಕಾರ್ಪ್ಸ್ನ ಮಾಜಿ ಮುಖ್ಯಸ್ಥ):
ಜೂನ್ ತಿಂಗಳ ಮೊದಲಾರ್ಧದಲ್ಲಿ ಸಂಚಾರಿ ಶಿಬಿರ ನಡೆಸುವ ನೆಪದಲ್ಲಿ ರಾಜ್ಯದ ಗಡಿಭಾಗಕ್ಕೆ ಘಟಕಗಳ ಪ್ರವೇಶ ಆರಂಭವಾಗಿದೆ. ಎರಡನೆಯದು ರಕ್ಷಣಾತ್ಮಕ ಪ್ರದೇಶಗಳಲ್ಲಿ ಆಳವಾಗಿ ನೆಲೆಗೊಂಡಿದೆ. ಘಟಕಗಳು ಡೇರೆಗಳಲ್ಲಿ ನೆಲೆಗೊಂಡಿವೆ ಮತ್ತು ಯೋಜನೆಯ ಪ್ರಕಾರ ತರಗತಿಗಳನ್ನು ನಡೆಸುತ್ತಿದ್ದವು. ಅದೇ ಸಮಯದಲ್ಲಿ, ಎಂಜಿನಿಯರಿಂಗ್ ಪರಿಭಾಷೆಯಲ್ಲಿ ರಕ್ಷಣಾತ್ಮಕ ಸ್ಥಾನಗಳನ್ನು ಸುಧಾರಿಸಲಾಯಿತು. ಸಿಬ್ಬಂದಿಗೆ ತಲುಪಿಸಲು ಮದ್ದುಗುಂಡುಗಳನ್ನು ಸಿದ್ಧಪಡಿಸಲಾಗಿದೆ.
ಮೇಜರ್ ಜನರಲ್ F. N. ಸ್ಮೆಖೋಟ್ವೊರೊವ್ (5 ನೇ ಸೇನೆಯ 135 ನೇ ಪದಾತಿ ದಳದ ಮಾಜಿ ಕಮಾಂಡರ್):
ಜೂನ್ 18, 1941 ರಂದು, 135 ನೇ ಪದಾತಿಸೈನ್ಯದ ವಿಭಾಗವು ಶಾಶ್ವತ ಕಂಟೋನ್ಮೆಂಟ್ ಪ್ರದೇಶದಿಂದ (ಓಸ್ಟ್ರೋಗ್, ಡಬ್ನೋ, ಕ್ರೆಮೆನೆಟ್ಸ್) ಹೊರಟಿತು ಮತ್ತು ಜೂನ್ 22 ರ ಅಂತ್ಯದ ವೇಳೆಗೆ, ನಾನು ಒಳಗಾಗುವ ಉದ್ದೇಶಕ್ಕಾಗಿ ಕಿವರ್ಟ್ಸಿಗೆ (ಲುಟ್ಸ್ಕ್ನಿಂದ 10-12 ಕಿಮೀ ಈಶಾನ್ಯಕ್ಕೆ) ಬಂದೆ. ಸೇನಾ ಕಮಾಂಡರ್ ಆದೇಶದ ಪ್ರಕಾರ ಶಿಬಿರದ ತರಬೇತಿ.
ಯುದ್ಧ ಪ್ರಾರಂಭವಾಗುವ ಮೊದಲು ರಚನೆಯ ಘಟಕಗಳನ್ನು ಯುದ್ಧ ಸನ್ನದ್ಧತೆಗೆ ತರಲು ಯಾವುದೇ ಆದೇಶಗಳಿಲ್ಲ, ಮತ್ತು ಜೂನ್ 22 ರ ಬೆಳಿಗ್ಗೆ ವಿಭಾಗವು ಮೆರವಣಿಗೆಯಲ್ಲಿ ಗಾಳಿಯಿಂದ ಮೆಷಿನ್-ಗನ್ ಬೆಂಕಿಗೆ ಒಳಗಾದಾಗ, ಸೈನ್ಯದ ಪ್ರಧಾನ ಕಚೇರಿಯು ಸೂಚನೆಗಳನ್ನು ಪಡೆಯಿತು: " ಪ್ರಚೋದನೆಗೆ ಒಳಗಾಗಬೇಡಿ, ವಿಮಾನಗಳ ಮೇಲೆ ಗುಂಡು ಹಾರಿಸಬೇಡಿ.
ಘಟಕಗಳನ್ನು ಯುದ್ಧ ಸನ್ನದ್ಧತೆಗೆ ತರಲು ಮತ್ತು ಸಜ್ಜುಗೊಳಿಸುವ ಯೋಜನೆಯನ್ನು ಕಾರ್ಯಗತಗೊಳಿಸಲು ಆದೇಶವನ್ನು ಜೂನ್ 23 ರ ಬೆಳಿಗ್ಗೆ ಮಾತ್ರ ನೀಡಲಾಯಿತು, ಅವರು ಕಿವರ್ಟ್ಸಿಯಲ್ಲಿದ್ದಾಗ ...
ಕರ್ನಲ್ N. L. ಲಾಗಿನೋವ್ (6 ನೇ ಸೇನೆಯ 139 ನೇ ಪದಾತಿ ದಳದ ಮಾಜಿ ಕಮಾಂಡರ್):
ವಿಭಾಗವು ಚೆರ್ಟ್ಕೋವ್ ಮತ್ತು ಸುತ್ತಮುತ್ತಲಿನ ವಸಾಹತುಗಳಲ್ಲಿ ನೆಲೆಸಿದೆ. ಯುದ್ಧದ ಆರಂಭದ ವೇಳೆಗೆ, ನಾಲ್ಕು ರೈಫಲ್ ಬೆಟಾಲಿಯನ್ಗಳು ಮತ್ತು ಎರಡು ಫಿರಂಗಿ ವಿಭಾಗಗಳು ಚೆರ್ನಿವ್ಟ್ಸಿಯ ನೈರುತ್ಯಕ್ಕೆ 20-25 ಕಿಮೀ ದೂರದಲ್ಲಿ ರಕ್ಷಣಾ ನಿರ್ಮಾಣದಲ್ಲಿದ್ದವು, ವಿಭಾಗದ ಇಂಜಿನಿಯರ್ ಬೆಟಾಲಿಯನ್ ಮತ್ತು ರೆಜಿಮೆಂಟ್ ಕಂಪನಿಗಳು ಎಲ್ವೊವ್ನಿಂದ 20-25 ಕಿಮೀ ವಾಯುವ್ಯಕ್ಕೆ ಮತ್ತು ಒಂದು ರೈಫಲ್ ಬೆಟಾಲಿಯನ್ ಜಿಲ್ಲೆಯ ಸೌಲಭ್ಯಗಳನ್ನು ಕಾಪಾಡಿತು. ಟೆರ್ನೋಪಿಲ್.
ಜೂನ್ 17 ರ ಬೆಳಿಗ್ಗೆ, ನಾನು 37 ನೇ ರೈಫಲ್ ಕಾರ್ಪ್ಸ್ನ ಕಮಾಂಡರ್ನಿಂದ ಕೋಡೆಡ್ ಟೆಲಿಗ್ರಾಮ್ ಅನ್ನು ಸ್ವೀಕರಿಸಿದ್ದೇನೆ: "ಕಾರ್ಪ್ಸ್ ವ್ಯಾಯಾಮಗಳನ್ನು ನಡೆಸಲು, ವಿಭಾಗಗಳು ಪೆರೆಮಿಶ್ಲ್ಯಾನಿ ಪ್ರದೇಶದಲ್ಲಿ ಕೇಂದ್ರೀಕರಿಸಬೇಕು, ಇದಕ್ಕಾಗಿ ಅವರು ಜೂನ್ 18 ರ ಬೆಳಿಗ್ಗೆ ಹೊರಟರು. ಮಾರ್ಗ: ಚೆರ್ಟ್ಕೊವೊ, ಬುಚಾಚ್, ಗಾಡಿಚ್, ರೋಹಟಿನ್." ಈ ಕಾರ್ಯವನ್ನು ಕೈಗೊಳ್ಳಲು ವಿಭಾಗದ ಘಟಕಗಳು ಮತ್ತು ಘಟಕಗಳನ್ನು ಸಂಗ್ರಹಿಸಲು ನನ್ನ ವಿನಂತಿಗೆ ಅವರು ಉತ್ತರಿಸಿದರು: "ಲಭ್ಯವಿರುವ ಸಿಬ್ಬಂದಿಗಳೊಂದಿಗೆ ವ್ಯಾಯಾಮಕ್ಕೆ ಹೋಗಿ, ಬೆಟಾಲಿಯನ್ಗಳನ್ನು ಕೆಲಸ ಮತ್ತು ಭದ್ರತೆಯಿಂದ ತೆಗೆದುಹಾಕಲು ನಾವು ಅನುಮತಿಸುವುದಿಲ್ಲ."
ಹೀಗಾಗಿ, ನಾಲ್ಕು ರೈಫಲ್ ಬೆಟಾಲಿಯನ್ಗಳು, ಮೂರು ಫಿರಂಗಿ ಬೆಟಾಲಿಯನ್ಗಳು ಮತ್ತು ವಿಶೇಷ ಪಡೆಗಳನ್ನು ಒಳಗೊಂಡಿರುವ ವಿಭಾಗವು ತರಬೇತಿ ಪ್ರದೇಶವನ್ನು ಪ್ರವೇಶಿಸಿತು.
1. I.X. Bagramyan, KOVO ಪ್ರಧಾನ ಕಛೇರಿಯ ಕಾರ್ಯಾಚರಣಾ ವಿಭಾಗದ ಮುಖ್ಯಸ್ಥ 2. S. F. ಗೊರೊಖೋವ್, 99 ನೇ ಪದಾತಿ ದಳದ ವಿಭಾಗದ ಮುಖ್ಯಸ್ಥ 3. G. I. ಶೆರ್ಸ್ಟ್ಯುಕ್, 45 ನೇ ಪದಾತಿ ದಳದ ವಿಭಾಗದ ಕಮಾಂಡರ್ 4. F. N. ಸ್ಮೆಖೋಟ್ವೊರೊವ್, 135 ನೇ ಶಿಶುಪಡೆ ವಿಭಾಗದ ಕಮಾಂಡರ್
ಒಂದು ಕಾಮೆಂಟ್.
ಸೇನೆಯ ಪ್ರಧಾನ ಕಛೇರಿಯು ಗಡಿ ರಕ್ಷಣಾ ಯೋಜನೆ ಮತ್ತು ಅವರಿಗೆ ವಹಿಸಿಕೊಟ್ಟ ಪ್ರದೇಶಗಳ ಬಗ್ಗೆ ತಿಳಿದಿತ್ತು (ಅವರು ತಮ್ಮದೇ ಆದ ರಕ್ಷಣಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರು). ವಿಭಾಗ ಮತ್ತು ಕಾರ್ಪ್ಸ್ ಕಮಾಂಡರ್‌ಗಳಿಗೆ ಸೂಕ್ತವಾದ ಪ್ಯಾಕೇಜ್‌ಗಳನ್ನು ನೀಡಲಾಯಿತು (ವಿಶೇಷ ಸೂಚನೆಗಳ ಮೇಲೆ ತೆರೆಯಲಾಗಿದೆ).
ಹೆಚ್ಚುವರಿಯಾಗಿ, ಡಿವಿಷನ್ ಕಮಾಂಡರ್‌ಗಳು ತಮ್ಮ ರಕ್ಷಣಾ ವಲಯದ ವಲಯದಲ್ಲಿ ಆಧಾರಿತರಾಗಿದ್ದರು. ಆತ್ಮಚರಿತ್ರೆಗಳ ಹಲವಾರು ಲೇಖಕರು ರಕ್ಷಣಾ ಪ್ರದೇಶಗಳು ಮತ್ತು ಗುಂಡಿನ ಬಿಂದುಗಳ ಬಗ್ಗೆ ಅವರಿಗೆ ತಿಳಿಸಲಾಗಿದೆ ಎಂದು ಸೂಚಿಸುತ್ತಾರೆ. ಅವರು ತಯಾರಿಸಿದರು: "ತಮ್ಮ ಬ್ಯಾಂಡ್‌ಗಳನ್ನು ಎಂಜಿನಿಯರಿಂಗ್ ಪರಿಭಾಷೆಯಲ್ಲಿ ಸಜ್ಜುಗೊಳಿಸಲು ಸೈನ್ಯದ ಯೋಜನೆಯಿಂದ ಸಾರಗಳು." ಇದು ಪ್ರಾಥಮಿಕವಾಗಿ ನೇರವಾಗಿ ಗಡಿಯನ್ನು ಆವರಿಸಿರುವ ವಿಭಾಗಗಳಿಗೆ ಅನ್ವಯಿಸುತ್ತದೆ. ಭೂಪ್ರದೇಶದ ಆಳದಲ್ಲಿ ನೆಲೆಸಿರುವ ಘಟಕಗಳ ಅನೇಕ ಕಮಾಂಡರ್‌ಗಳಿಗೆ ಯೋಜನೆಗಳು ಮತ್ತು ಅವರ ಕಾರ್ಯಗಳ ಬಗ್ಗೆ ಏನೂ ತಿಳಿದಿರಲಿಲ್ಲ.
ಅವರ ಆತ್ಮಚರಿತ್ರೆಗಳಲ್ಲಿ, K. ರೊಕೊಸೊವ್ಸ್ಕಿ (KOVO ಗೆ ಸೇರಿದ 9 ನೇ ಯಾಂತ್ರಿಕೃತ ಕಾರ್ಪ್ಸ್ನ ಮಾಜಿ ಕಮಾಂಡರ್) ಕವರ್ ಯೋಜನೆಗಳು ಮತ್ತು 9 ನೇ ಯಾಂತ್ರಿಕೃತ ಕಾರ್ಪ್ಸ್ನ ಕ್ರಮಗಳ ಬಗ್ಗೆ ಜಿಲ್ಲಾ ಕಮಾಂಡ್ ಅವರಿಗೆ ತಿಳಿಸಲಿಲ್ಲ ಎಂದು ಬರೆಯುತ್ತಾರೆ. K. Rokossovsky ಜೂನ್ 22 ರ ಮಧ್ಯಾಹ್ನ ಯುದ್ಧದ ಆರಂಭದ ಬಗ್ಗೆ, ಜಿಲ್ಲಾ ಕೇಂದ್ರಕ್ಕೆ ದಿನನಿತ್ಯದ ಕರೆಗಳಿಂದ ಕಲಿತರು.
KOVO ಯ ಕೆಲವು ಕಮಾಂಡರ್‌ಗಳು ಜೂನ್ 23 ರಂದು ಮಾತ್ರ ಯುದ್ಧದ ಪ್ರಾರಂಭದ ಬಗ್ಗೆ ಕಲಿತರು. ಅಂದರೆ, ದಾಳಿಯ ನಂತರವೂ, ಎಲ್ಲಾ ಮಿಲಿಟರಿ ಘಟಕಗಳಿಗೆ ಅದರ ಬಗ್ಗೆ ತಿಳಿದಿರಲಿಲ್ಲ. ಇದರರ್ಥ ಎಲ್ಲರಿಗೂ ಎಚ್ಚರಿಕೆ ನೀಡಲಾಗಿಲ್ಲ. ಈ ಪರಿಸ್ಥಿತಿ ಎಷ್ಟು ಸ್ವೀಕಾರಾರ್ಹ? ಎಲ್ಲಾ ಜಿಲ್ಲೆಗಳು ಜೂನ್ 22 ರಂದು ಬೆಳಿಗ್ಗೆ ಸುಮಾರು ಒಂದು ಗಂಟೆಗೆ ಜನರಲ್ ಸಿಬ್ಬಂದಿಯಿಂದ "ಸಂಪೂರ್ಣ ಯುದ್ಧ ಸನ್ನದ್ಧತೆಯಲ್ಲಿರಲು" (16) ಆದೇಶವನ್ನು ಪಡೆದಿವೆ ಎಂಬ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳಬೇಕು.
ಸಮೀಕ್ಷೆಯ ವಸ್ತುವು ಜಿಲ್ಲೆಗಳಲ್ಲಿ ವಿಭಿನ್ನ ಪರಿಸ್ಥಿತಿಯನ್ನು ತೋರಿಸುತ್ತದೆ. ಪ್ರತಿ ಜಿಲ್ಲೆಯ ಕಮಾಂಡರ್‌ಗಳು ರಕ್ಷಣಾ ಅಥವಾ ಕವರ್ ಯೋಜನೆಗಳ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡುತ್ತಾರೆ ಎಂದು ನಾನು ವಿಶೇಷವಾಗಿ ಗಮನಿಸಲು ಬಯಸುತ್ತೇನೆ (ಅವರು ಯಾವುದೇ ಯೋಜನೆಗಳನ್ನು ತಿಳಿದಿದ್ದರೆ). ಜಿಲ್ಲೆಯ ಗಡಿಗಳನ್ನು ಒಳಗೊಳ್ಳುವ ಯೋಜನೆ ಜನವರಿ-ಏಪ್ರಿಲ್‌ನಲ್ಲಿ ಪ್ರಾರಂಭವಾಯಿತು. ದಾಳಿಗೆ ಪಡೆಗಳನ್ನು ಸಿದ್ಧಪಡಿಸುವ ಸಲುವಾಗಿ, ಸ್ಪಷ್ಟ ಯೋಜನೆ ಅಗತ್ಯವಿದೆ (ಪ್ರತಿ ಮಿಲಿಟರಿ ಘಟಕದ ಕ್ರಮಗಳನ್ನು ಯೋಜಿಸಲಾಗಿದೆ). ಅಗತ್ಯವಿರುವ ಯೋಜನೆಯ ಮಟ್ಟವನ್ನು ಅರ್ಥಮಾಡಿಕೊಳ್ಳಲು, ನೀವು ಬಾರ್ಬರೋಸಾ ಯೋಜನೆಯನ್ನು ಓದಬೇಕು. ಸೋವಿಯತ್ ಮತ್ತು ನಂತರ ರಷ್ಯಾದ ಆರ್ಕೈವ್‌ಗಳಲ್ಲಿ, ಜಿಲ್ಲೆಗಳು, ಸೈನ್ಯಗಳು, ವಿಭಾಗಗಳಿಗೆ ಅಂತಹ ಯೋಜನೆಗಳ ಬಾಹ್ಯರೇಖೆಗಳು ಸಹ ಕಂಡುಬಂದಿಲ್ಲ, ಇದು ದೊಡ್ಡ ಪ್ರಮಾಣದ ಆಕ್ರಮಣಕಾರಿ ಕ್ರಮಗಳನ್ನು ಹೆಚ್ಚಿನ ಆಳಕ್ಕೆ ಒಳಗೊಂಡಿತ್ತು. ಅಂತಹ ಯೋಜನೆಗಳು ಕಂಡುಬಂದರೆ, ಅವರು ಖಂಡಿತವಾಗಿಯೂ ಪ್ರಕಟಿಸಲ್ಪಡುತ್ತಾರೆ ಎಂದು ನನಗೆ ಖಾತ್ರಿಯಿದೆ (A. ಯಾಕೋವ್ಲೆವ್ ಅವರ ಆಯೋಗವು ಇದನ್ನು ತಪ್ಪಿಸಿಕೊಳ್ಳುತ್ತಿರಲಿಲ್ಲ). ಎಲ್ಲಾ ನಂತರ, ಅವರು ಸಿದ್ಧಪಡಿಸುವ ಜರ್ಮನ್ ಪಡೆಗಳ (2) ಮೇಲೆ ತಡೆಗಟ್ಟುವ ಮುಷ್ಕರದ ಬಗ್ಗೆ A. ವಾಸಿಲೆವ್ಸ್ಕಿಯ ಟಿಪ್ಪಣಿಯ ಕರಡನ್ನು ಕಂಡುಕೊಂಡರು.
ಇಲ್ಲಿಯವರೆಗೆ, ಎಲ್ಲಾ ದಾಖಲೆಗಳಲ್ಲಿ, ಗಡಿಯನ್ನು (ರೆಜಿಮೆಂಟ್ ಮತ್ತು ಬೆಟಾಲಿಯನ್ ವರೆಗೆ ಅಭಿವೃದ್ಧಿಪಡಿಸಲಾಗಿದೆ) ಆವರಿಸುವ (ರಕ್ಷಣೆ) ಪುನರಾವರ್ತಿತ ಪರಿಷ್ಕೃತ ಯೋಜನೆಗಳು ಮಾತ್ರ ತಿಳಿದಿವೆ. ಅದಕ್ಕಾಗಿಯೇ ಜನರಲ್ ಸ್ಟಾಫ್, ಮಿಲಿಟರಿ ಹಿಸ್ಟರಿ ಡಿಪಾರ್ಟ್ಮೆಂಟ್ ಮೂಲಕ, ರಕ್ಷಣಾ ಯೋಜನೆಗಳ ಬಗ್ಗೆ ನಿರ್ದಿಷ್ಟವಾಗಿ ಕೇಳಿದರು, ಅವುಗಳನ್ನು ಸೈನ್ಯಕ್ಕೆ ತಿಳಿಸಲಾಗಿದೆಯೇ ಎಂದು.
 
4. "ಯುದ್ಧ ಸನ್ನದ್ಧತೆಗೆ ಸೈನ್ಯವನ್ನು ಹಾಕಲು ಆದೇಶವನ್ನು ಯಾವಾಗ ಸ್ವೀಕರಿಸಲಾಯಿತು?"
ಮೂರನೆಯ ಪ್ರಶ್ನೆಯೆಂದರೆ, ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲು ಆದೇಶವನ್ನು ಯಾವಾಗ ಸ್ವೀಕರಿಸಲಾಯಿತು ಎಂದು ಮಿಲಿಟರಿ ಐತಿಹಾಸಿಕ ಇಲಾಖೆ ಕೇಳಿದೆ. ವಾಸ್ತವವಾಗಿ, ಮಿಲಿಟರಿ ಹಿಸ್ಟಾರಿಕಲ್ ಡೈರೆಕ್ಟರೇಟ್ ಮಿಲಿಟರಿ ಕ್ರಮಕ್ಕಾಗಿ ಸೈನ್ಯದ ಸನ್ನದ್ಧತೆಯ ಮಟ್ಟದಲ್ಲಿ ಆಸಕ್ತಿ ಹೊಂದಿತ್ತು.
ಪಡೆಗಳು ಎಲ್ಲಿವೆ: ಚಳಿಗಾಲದ ಕ್ವಾರ್ಟರ್ಸ್ನಲ್ಲಿ, ಅವರ ಸಾಮಾನ್ಯ ದಿನಚರಿಯಲ್ಲಿ, ಅಥವಾ ಲೋಡ್ ಮಾಡಲಾದ ಮದ್ದುಗುಂಡುಗಳೊಂದಿಗೆ ಸ್ಥಾನಗಳಲ್ಲಿ ನಿಯೋಜಿಸಲಾಗಿದೆ. ಇದು ಮುಖ್ಯ. ಏಕೆ?
ಮೊದಲನೆಯದಾಗಿ. ಯಾವ ಸೇನೆಯು ದಾಳಿ ಮಾಡಲು ಹೆಚ್ಚು ಅನುಕೂಲಕರವಾಗಿದೆ? ಹೆಚ್ಚಾಗಿ, ನಿಯೋಜಿಸದ ಮತ್ತು ಮತ್ತೆ ಹೋರಾಡಲು ಸಿದ್ಧವಾಗಿಲ್ಲ, ಆದರೆ ಬ್ಯಾರಕ್‌ಗಳಲ್ಲಿ ಶಾಂತಿಯುತವಾಗಿ ನಿದ್ರಿಸುತ್ತಿದೆ. ಈ ಸಂದರ್ಭದಲ್ಲಿ, ಮಿಲಿಟರಿ ಘಟಕವು ಅದರ ಸಾಂಸ್ಥಿಕ ರಚನೆಯನ್ನು ತ್ವರಿತವಾಗಿ ಕಳೆದುಕೊಳ್ಳುತ್ತದೆ ಮತ್ತು ಕಡಿಮೆ ಸಮಯದಲ್ಲಿ ನಾಶವಾಗುವ ಅಪಾಯಗಳು. ಸಕಾಲಿಕವಾಗಿ ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ತರುವ ಪ್ರಾಮುಖ್ಯತೆ ಸ್ಪಷ್ಟವಾಗಿದೆ. ಅದೇ ಸಮಯದಲ್ಲಿ, ಪಡೆಗಳು ಕೋಟೆಗಳನ್ನು ಆಕ್ರಮಿಸಿಕೊಳ್ಳಲು ಸಮಯ ಹೊಂದಿಲ್ಲದಿರಬಹುದು, ಆದರೆ ಅವರು ಯುದ್ಧ ಕಾರ್ಯಾಚರಣೆಗಳಿಗೆ ಸಿದ್ಧರಾಗಿದ್ದಾರೆ (ಸಂಘಟಿತ, ಶಸ್ತ್ರಸಜ್ಜಿತ ಮತ್ತು ಅಗತ್ಯವಿರುವ ಎಲ್ಲವನ್ನೂ ಹೊಂದಿದ).
ಎರಡನೆಯದಾಗಿ. ಸೇನೆಯು ದೀರ್ಘಕಾಲ ಸಂಪೂರ್ಣ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರಲು ಸಾಧ್ಯವಿಲ್ಲ. ಆಕ್ರಮಣವನ್ನು ಆಕ್ರಮಣ ಮಾಡಲು ಅಥವಾ ಹಿಮ್ಮೆಟ್ಟಿಸಲು ಅಲ್ಪಾವಧಿಗೆ ಪೂರ್ಣ ಯುದ್ಧ ಸನ್ನದ್ಧತೆಗೆ ತರಬಹುದು. ಆದರೆ ದೀರ್ಘಕಾಲ ಕಾಯುವ ಸ್ಥಿತಿಯಲ್ಲಿರುವುದರಿಂದ ಯುದ್ಧ ಸನ್ನದ್ಧತೆ ಕಡಿಮೆಯಾಗುತ್ತಿದೆ.
ಯುದ್ಧದ ಪೂರ್ವದ ಅವಧಿಯಲ್ಲಿ, ಕೆಂಪು ಸೈನ್ಯ ಮತ್ತು ನೌಕಾಪಡೆಯು ಯುದ್ಧ ಸನ್ನದ್ಧತೆಯ ಕೆಳಗಿನ ವ್ಯವಸ್ಥೆಯನ್ನು ಹೊಂದಿತ್ತು.
ಮೊದಲನೆಯದಾಗಿ, ಕೆಂಪು ಸೈನ್ಯಕ್ಕೆ ಎರಡು ಹಂತದ ಯುದ್ಧ ಸಿದ್ಧತೆಗಳಿವೆ: ಸ್ಥಿರ ಮತ್ತು ಪೂರ್ಣ. ಎರಡನೆಯದಾಗಿ, ಯುದ್ಧ ಎಚ್ಚರಿಕೆ ವ್ಯವಸ್ಥೆಯ ಎರಡು ಆವೃತ್ತಿಗಳು ಇದ್ದವು. ಯುದ್ಧ ಎಚ್ಚರಿಕೆ ಆಯ್ಕೆ ಸಂಖ್ಯೆ 1 - ಎಲ್ಲಾ ಉಪಕರಣಗಳ ಬಿಡುಗಡೆಯಿಲ್ಲದೆ, ಮತ್ತು ಆಯ್ಕೆ ಸಂಖ್ಯೆ 2 - ಪೂರ್ಣ ಬಲದಲ್ಲಿ ನಿರ್ಗಮನದೊಂದಿಗೆ. ಹೆಚ್ಚುವರಿಯಾಗಿ, "ಯುದ್ಧದ ಸಿದ್ಧತೆಯನ್ನು ಪರೀಕ್ಷಿಸಲು ಮತ್ತು ಘಟಕಗಳ ಸುಸಂಬದ್ಧತೆಯನ್ನು ಹೆಚ್ಚಿಸಲು" ಡ್ರಿಲ್ ಇತ್ತು.
ಅಸೆಂಬ್ಲಿ ಪ್ರದೇಶಗಳಲ್ಲಿನ ಘಟಕಗಳಿಗೆ ಸನ್ನದ್ಧತೆಯ ಅವಧಿಗಳನ್ನು ಈ ಕೆಳಗಿನಂತೆ ಹೊಂದಿಸಲಾಗಿದೆ: ರೈಫಲ್, ಫಿರಂಗಿ ಮತ್ತು ಅಶ್ವದಳದ ಘಟಕಗಳು ಬೇಸಿಗೆಯಲ್ಲಿ 2 ಗಂಟೆಗಳು, ಚಳಿಗಾಲದಲ್ಲಿ 3 ಗಂಟೆಗಳು; ಯಾಂತ್ರೀಕೃತ ಮತ್ತು ಟ್ಯಾಂಕ್ ಘಟಕಗಳು ಬೇಸಿಗೆಯಲ್ಲಿ 2 ಗಂಟೆಗಳು, ಚಳಿಗಾಲದಲ್ಲಿ 4 ಗಂಟೆಗಳು. ಅಂದರೆ, ಚಳಿಗಾಲದ ಕ್ವಾರ್ಟರ್ಸ್‌ನಿಂದ ಘಟಕಗಳನ್ನು ಹೆಚ್ಚಿಸುವುದು ಮತ್ತು ಗಡಿಗೆ ಹತ್ತಿರವಿರುವ ಹೊಸ ಬಿಂದುಗಳಿಗೆ ಹಿಂತೆಗೆದುಕೊಳ್ಳುವುದು (ಇದು ಈ ಘಟಕಗಳ ರಕ್ಷಣಾತ್ಮಕ ಪ್ರದೇಶಗಳೊಂದಿಗೆ ಹೊಂದಿಕೆಯಾಗುತ್ತದೆ) ಅವರ ಎಲ್ಲಾ ಉಪಕರಣಗಳೊಂದಿಗೆ ಯುದ್ಧ ಎಚ್ಚರಿಕೆ ಸಂಖ್ಯೆ 2 ಎಂದರ್ಥ.
ನೌಕಾಪಡೆಗೆ ಮೂರು ಸನ್ನದ್ಧತೆಯ ಹಂತಗಳಿವೆ: ಸಂಖ್ಯೆ 3 - ಸಾಮಾನ್ಯ ಸಿದ್ಧತೆ, ದೈನಂದಿನ ಯುದ್ಧ ಸನ್ನದ್ಧತೆ ಪ್ರಗತಿಯಲ್ಲಿದೆ; ಸಂಖ್ಯೆ 2 - ಅಗತ್ಯ ವಸ್ತುಗಳ ಮೀಸಲುಗಳನ್ನು ಮರುಪೂರಣಗೊಳಿಸಲಾಗುತ್ತದೆ, ಹೆಚ್ಚುವರಿ ಸುಂಕವನ್ನು ಸ್ಥಾಪಿಸಲಾಗಿದೆ, ವಜಾಗಳನ್ನು ಕಡಿಮೆಗೊಳಿಸಲಾಗುತ್ತದೆ; ಸಂಖ್ಯೆ 1 - ಶಸ್ತ್ರಾಸ್ತ್ರಗಳನ್ನು ಬಳಕೆಗೆ ಸಂಪೂರ್ಣ ಸಿದ್ಧತೆಗೆ ತರಲಾಗುತ್ತದೆ, ಹಡಗು ಯುದ್ಧ ಕಾರ್ಯಾಚರಣೆಯನ್ನು ನಿರ್ವಹಿಸಲು ಸಿದ್ಧವಾಗಿದೆ.
ಜೂನ್ ಮಧ್ಯದಲ್ಲಿ ಪಶ್ಚಿಮ ಜಿಲ್ಲೆಗಳಿಗೆ ಕಳುಹಿಸಲಾದ ಪೀಪಲ್ಸ್ ಕಮಿಷರಿಯಟ್ ಆಫ್ ಡಿಫೆನ್ಸ್‌ನ ನಿರ್ದೇಶನಗಳ ಪ್ರಕಾರ (ಜೂನ್ 11-13, ಅವರು ಜಿಲ್ಲೆಗಳಿಗೆ ಬರಲು ಪ್ರಾರಂಭಿಸಿದರು), ಚಳಿಗಾಲದ ಕ್ವಾರ್ಟರ್ಸ್‌ನಿಂದ ಹೊಸ ಕ್ಯಾಂಪ್ ಪಾಯಿಂಟ್‌ಗಳಿಗೆ ಆಳವಾದ ವಿಭಾಗಗಳನ್ನು ಹಿಂತೆಗೆದುಕೊಳ್ಳುವುದು ಅಗತ್ಯವಾಗಿತ್ತು. ಕವರ್ ಯೋಜನೆಗೆ ಅನುಗುಣವಾಗಿ (ಈ ಅಂಶವನ್ನು ZapOVO ಗಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ). ಯುದ್ಧಕ್ಕೆ ಬೇಕಾದ ಎಲ್ಲವನ್ನೂ ನಿಮ್ಮೊಂದಿಗೆ ತೆಗೆದುಕೊಳ್ಳಿ. KOVO (12) ಗಾಗಿ ಜೂನ್ 13 ನಂ. 504205 ರ ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ನಿರ್ದೇಶನದಿಂದ:
ಜಿಲ್ಲೆಯ ಪಡೆಗಳ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸಲು, ಜುಲೈ 1, 1941 ರ ಹೊತ್ತಿಗೆ, ಎಲ್ಲಾ ಆಳವಾದ ವಿಭಾಗಗಳು ಮತ್ತು ಕಾರ್ಪ್ಸ್ ಘಟಕಗಳನ್ನು ಹೊಂದಿರುವ ಕಾರ್ಪ್ಸ್ ನಿರ್ದೇಶನಾಲಯಗಳನ್ನು ರಾಜ್ಯದ ಗಡಿಯ ಹತ್ತಿರ ಹೊಸ ಶಿಬಿರಗಳಿಗೆ ವರ್ಗಾಯಿಸಬೇಕು.
ಯುದ್ಧತಂತ್ರದ ವ್ಯಾಯಾಮದ ಸಮಯದಲ್ಲಿ, ರಾತ್ರಿಯಲ್ಲಿ ಮೆರವಣಿಗೆಯನ್ನು ನಡೆಸಬೇಕು.
ಪಡೆಗಳೊಂದಿಗೆ, ಅಗ್ನಿಶಾಮಕ ಸರಬರಾಜು ಮತ್ತು ಇಂಧನಗಳು ಮತ್ತು ಲೂಬ್ರಿಕಂಟ್ಗಳ ಎಲ್ಲಾ ಸಾಗಿಸಬಹುದಾದ ಮೀಸಲುಗಳನ್ನು ಹಿಂತೆಗೆದುಕೊಳ್ಳಿ. ಚಳಿಗಾಲದ ಕ್ವಾರ್ಟರ್ಸ್ ಅನ್ನು ಕಾಪಾಡಲು, ಕಟ್ಟುನಿಟ್ಟಾಗಿ ಅಗತ್ಯವಾದ ಕನಿಷ್ಠ ಸಂಖ್ಯೆಯ ಮಿಲಿಟರಿ ಸಿಬ್ಬಂದಿಯನ್ನು ಬಿಡಿ, ಆರೋಗ್ಯದ ಕಾರಣಗಳಿಂದಾಗಿ ಅಭಿಯಾನಕ್ಕೆ ಹೆಚ್ಚಾಗಿ ಅನರ್ಹರಾಗಿರುತ್ತಾರೆ.
ಕುಟುಂಬಗಳನ್ನು ತೆಗೆದುಕೊಳ್ಳಬೇಡಿ.
ಜೂನ್ 13 ರ ನಿರ್ದೇಶನವನ್ನು ZapOVO ಗೆ ಕಳುಹಿಸಲಾಗಿದೆ (24):
ಜಿಲ್ಲೆಗಳಲ್ಲಿ ಪಡೆಗಳ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸಲು, ಕವರ್ ಯೋಜನೆ (NCO ನಿರ್ದೇಶನ ಸಂಖ್ಯೆ 503859/SS/OV) ಮೂಲಕ ಒದಗಿಸಲಾದ ಪ್ರದೇಶಗಳಲ್ಲಿನ ಎಲ್ಲಾ ಆಳವಾದ ರೈಫಲ್ ವಿಭಾಗಗಳು ಮತ್ತು ಕಾರ್ಪ್ಸ್ ಘಟಕಗಳೊಂದಿಗೆ ಪದಾತಿ ದಳದ ಕಮಾಂಡ್‌ಗಳನ್ನು ಶಿಬಿರಕ್ಕೆ ತರಬೇಕು. )
ಅಂದರೆ, ಗಡಿಗೆ ಹತ್ತಿರವಿರುವ ಆಳವಾದ ವಿಭಾಗಗಳ ಹಿಂತೆಗೆದುಕೊಳ್ಳುವಿಕೆಯು ಅದೇ ಸಮಯದಲ್ಲಿ ಯುದ್ಧ ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಹೆಚ್ಚಿಸುವುದು - ಆಯ್ಕೆ ಸಂಖ್ಯೆ 2 (ಸಂಪೂರ್ಣ ಹಿಂತೆಗೆದುಕೊಳ್ಳುವಿಕೆಯೊಂದಿಗೆ). ಯುದ್ಧ ಎಚ್ಚರಿಕೆ ಸಂಖ್ಯೆ 2 ರಲ್ಲಿ ಘಟಕಗಳ ಹಿಂತೆಗೆದುಕೊಳ್ಳುವಿಕೆಯ ಅರ್ಥವನ್ನು ನಾನು ವಿವರಿಸುತ್ತೇನೆ. ಜೂನ್ ಮಧ್ಯದಲ್ಲಿ ಸ್ವೀಕರಿಸಿದ ಆದೇಶದ ಬಗ್ಗೆ V. ಸಿಮ್ವೊಲೊಕೊವ್ (49 ನೇ ರೈಫಲ್ ಕಾರ್ಪ್ಸ್ನ ಮಾಜಿ ಮುಖ್ಯಸ್ಥ) ಅವರ ಆತ್ಮಚರಿತ್ರೆಗಳಿಂದ:
ಕಾರ್ಪ್ಸ್ ಚೆರ್ಟ್ಕೋವ್, ಗುಸ್ಯಾಟಿನ್ ಪ್ರದೇಶದಲ್ಲಿ ಕ್ಯಾಂಪ್ ಸೈಟ್‌ಗೆ ಹೋಗಬೇಕೆಂದು ಆದೇಶವು ಹೇಳಿದೆ (KOVO ಆದೇಶ ಸಂಖ್ಯೆ A1/00231 ದಿನಾಂಕ ಜೂನ್ 15, 1941). ನಾನು ಆದೇಶದ ಅರ್ಥವನ್ನು ವಿವರಿಸುವ ಪ್ರಶ್ನೆಯೊಂದಿಗೆ ಜಿಲ್ಲೆಯ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಕಾಮ್ರೇಡ್ ಪುರ್ಕೇವ್ ಅವರ ಕಡೆಗೆ ತಿರುಗಿದೆ, ಅವರು ನನಗೆ ಹೆಚ್ಚು ಏನನ್ನೂ ಹೇಳಲು ಸಾಧ್ಯವಿಲ್ಲ ಎಂದು ನನಗೆ ಉತ್ತರಿಸಿದರು, ಜಿಲ್ಲೆಯ ಕಮಾಂಡರ್ ಕರ್ನಲ್ ಅವರನ್ನು ಸಂಪರ್ಕಿಸಲು ನಾನು ಅನುಮತಿ ಕೇಳಿದೆ ಜನರಲ್ ಕಾಮ್ರೇಡ್ ಕಿರ್ಪಾನೋಸ್, ಅವರು ನನಗೆ ಅವಕಾಶ ನೀಡಿದರು.
ಪ್ರತಿ ಎಚೆಲೋನ್ ಯುದ್ಧಕ್ಕೆ ಹೋಗಲು ಸಿದ್ಧರಾಗಿರಬೇಕು ಎಂದು ಜಿಲ್ಲಾ ಕಮಾಂಡರ್ ನನಗೆ ಹೇಳಿದರು, ಅದರ ನಂತರ ನಾನು ಕಾರ್ಪ್ಸ್ ಕಮಾಂಡರ್ ಜನರಲ್ ಕಾರ್ಪಿಲೋವ್ (ಡಾಕ್ಯುಮೆಂಟ್‌ನಲ್ಲಿರುವಂತೆ, ಸರಿಯಾಗಿ ಕಾರ್ನಿಲೋವ್) ಗೆ ಸ್ಪಷ್ಟವಾಗಿ ವರದಿ ಮಾಡಬಹುದು, ಕಾರ್ಪ್ಸ್ ಕ್ಯಾಂಪ್ ಸೈಟ್‌ಗೆ ಹೋಗುತ್ತಿಲ್ಲ, ಆದರೆ ಯುದ್ಧ ಕಾರ್ಯಾಚರಣೆಗಳಿಗೆ ಸಿದ್ಧರಾಗಿರಬೇಕು, ಮತ್ತು ಕಾರ್ಪ್ಸ್ NZ ನ ಎಲ್ಲಾ ಆಸ್ತಿಯನ್ನು ತೆಗೆದುಕೊಂಡಿತು, ಮದ್ದುಗುಂಡುಗಳು ಮತ್ತು ಚಿಪ್ಪುಗಳನ್ನು ಘಟಕಗಳು ಮತ್ತು ಉಪಘಟಕಗಳಿಗೆ ವಿತರಿಸಲಾಯಿತು, ಆದರೆ ಅವರಿಗೆ ನೀಡಲಾಗಿಲ್ಲ. 38
ಅಂದರೆ, ಹೊಸ ನಿಯೋಜನೆ ಸೈಟ್‌ಗಳಿಗೆ ಬೆಳೆದ ಮತ್ತು ಕಳುಹಿಸಲಾದ ಘಟಕಗಳು ಯುದ್ಧ ಕಾರ್ಯಾಚರಣೆಗಳಿಗೆ ಸಿದ್ಧವಾಗಿರಬೇಕು. ಸೈನ್ಯಗಳ ಕಮಾಂಡರ್‌ಗಳು ಮತ್ತು PribOVO ಘಟಕಗಳ ವಿಭಾಗಗಳು, ತಮ್ಮ ಘಟಕಗಳನ್ನು ಗೊತ್ತುಪಡಿಸಿದ ಬಿಂದುಗಳಿಗೆ ಹಿಂತೆಗೆದುಕೊಳ್ಳುವ ಬಗ್ಗೆ ಮಾತನಾಡುತ್ತಾ, ಅದೇ ಸಮಯದಲ್ಲಿ ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ತರುವುದನ್ನು ಸೂಚಿಸುವುದು ಕಾಕತಾಳೀಯವಲ್ಲ. ಈ ಜಿಲ್ಲೆಯ ಸರ್ವೇಕ್ಷಣಾ ಸಾಮಗ್ರಿಗಳಲ್ಲಿ ಇದು ಸಾಮಾನ್ಯ ವಿಷಯವಾಗಿದೆ.
ಜೂನ್ 19 ರಂದು, ನೌಕಾಪಡೆಯ ಪೀಪಲ್ಸ್ ಕಮಿಷರ್ ಎನ್. ಕುಜ್ನೆಟ್ಸೊವ್ ನೌಕಾಪಡೆಯನ್ನು ಸನ್ನದ್ಧತೆ ಸಂಖ್ಯೆ 2 ಕ್ಕೆ ತಂದರು ಮತ್ತು ಜೂನ್ 21-22 ರ ರಾತ್ರಿ ಸನ್ನದ್ಧತೆ ಸಂಖ್ಯೆ 1 (ಆ ವ್ಯವಸ್ಥೆಯಲ್ಲಿ ಅತ್ಯಧಿಕ) ಎದುರಿಸಲು.
ಆದರೆ ಇವೆಲ್ಲವೂ ಜೂನ್ 18-21ರ ಅವಧಿಯಲ್ಲಿ ಆಗಿದ್ದವು. ಜೂನ್ 21-22, 1941 ರ ರಾತ್ರಿ, ಜಿಲ್ಲೆಗಳು ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ನಂ. 1 ರಿಂದ ನಿರ್ದೇಶನವನ್ನು ಸ್ವೀಕರಿಸಿದವು, ಅದರಲ್ಲಿ (16):
ತಕ್ಷಣದ ಮರಣದಂಡನೆಗಾಗಿ ನಾನು ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನ ಆದೇಶವನ್ನು ರವಾನಿಸುತ್ತಿದ್ದೇನೆ:
1. ಜೂನ್ 22 - 23, 1941 ರ ಸಮಯದಲ್ಲಿ, LVO, PribOVO, ZAPOVO, KOVO, OdVO ಮುಂಭಾಗಗಳಲ್ಲಿ ಜರ್ಮನ್ನರಿಂದ ಹಠಾತ್ ದಾಳಿ ಸಾಧ್ಯ. ಆಕ್ರಮಣವು ಪ್ರಚೋದನಕಾರಿ ಕ್ರಮಗಳೊಂದಿಗೆ ಪ್ರಾರಂಭವಾಗಬಹುದು.
2. ನಮ್ಮ ಪಡೆಗಳ ಕಾರ್ಯವು ಪ್ರಮುಖ ತೊಡಕುಗಳನ್ನು ಉಂಟುಮಾಡುವ ಯಾವುದೇ ಪ್ರಚೋದನಕಾರಿ ಕ್ರಮಗಳಿಗೆ ಬಲಿಯಾಗುವುದಿಲ್ಲ.
ಅದೇ ಸಮಯದಲ್ಲಿ, ಲೆನಿನ್ಗ್ರಾಡ್, ಬಾಲ್ಟಿಕ್, ವೆಸ್ಟರ್ನ್, ಕೈವ್ ಮತ್ತು ಒಡೆಸ್ಸಾ ಮಿಲಿಟರಿ ಜಿಲ್ಲೆಗಳ ಪಡೆಗಳು ಜರ್ಮನ್ನರು ಅಥವಾ ಅವರ ಮಿತ್ರರಾಷ್ಟ್ರಗಳಿಂದ ಸಂಭವನೀಯ ಅನಿರೀಕ್ಷಿತ ದಾಳಿಯನ್ನು ಎದುರಿಸಲು ಸಂಪೂರ್ಣ ಯುದ್ಧ ಸಿದ್ಧತೆಯಲ್ಲಿರಬೇಕು.
ನಾನು ಆದೇಶಿಸುತ್ತೇನೆ:
ಎ) ಜೂನ್ 22, 1941 ರ ರಾತ್ರಿಯಲ್ಲಿ, ರಾಜ್ಯದ ಗಡಿಯಲ್ಲಿ ಕೋಟೆಯ ಪ್ರದೇಶಗಳ ಗುಂಡಿನ ಸ್ಥಳಗಳನ್ನು ರಹಸ್ಯವಾಗಿ ಆಕ್ರಮಿಸಿಕೊಳ್ಳಿ;
ಬಿ) ಜೂನ್ 22, 1941 ರಂದು ಮುಂಜಾನೆ, ಮಿಲಿಟರಿ ವಾಯುಯಾನ ಸೇರಿದಂತೆ ಎಲ್ಲಾ ವಾಯುಯಾನವನ್ನು ಕ್ಷೇತ್ರ ವಾಯುನೆಲೆಗಳಿಗೆ ಹರಡಿ, ಅದನ್ನು ಎಚ್ಚರಿಕೆಯಿಂದ ಮರೆಮಾಚಲು;
ಸಿ) ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಿ. ಪಡೆಗಳು ಚದುರಿಹೋಗುತ್ತವೆ ಮತ್ತು ಮರೆಮಾಚುತ್ತವೆ;
ಡಿ) ನಿಯೋಜಿತ ಸಿಬ್ಬಂದಿಯಲ್ಲಿ ಹೆಚ್ಚುವರಿ ಹೆಚ್ಚಳವಿಲ್ಲದೆಯೇ ಯುದ್ಧದ ಸಿದ್ಧತೆಗೆ ವಾಯು ರಕ್ಷಣೆಯನ್ನು ತರಲು. ನಗರಗಳು ಮತ್ತು ವಸ್ತುಗಳನ್ನು ಕತ್ತಲೆಯಾಗಿಸಲು ಎಲ್ಲಾ ಕ್ರಮಗಳನ್ನು ತಯಾರಿಸಿ;
ಇ) ವಿಶೇಷ ಆದೇಶಗಳಿಲ್ಲದೆ ಯಾವುದೇ ಇತರ ಚಟುವಟಿಕೆಗಳನ್ನು ಕೈಗೊಳ್ಳಬೇಡಿ.
ಎನ್
ಇಲ್ಲಿ "ಕೋಟೆ ಪ್ರದೇಶಗಳ ಗುಂಡಿನ ಬಿಂದುಗಳನ್ನು" ಆಕ್ರಮಿಸಲು ಆದೇಶವನ್ನು ನೀಡಲಾಯಿತು. ಇದಕ್ಕೂ ಮೊದಲು, ವಿಶೇಷ ಆದೇಶದವರೆಗೆ ಫೋರ್ಫೀಲ್ಡ್ ಮತ್ತು ಗಡಿ ಕೋಟೆಗಳನ್ನು ಆಕ್ರಮಿಸಿಕೊಳ್ಳಲು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದರೆ, ಈಗಾಗಲೇ ಯುದ್ಧ ಎಚ್ಚರಿಕೆ ಸಂಖ್ಯೆ 2 ರಲ್ಲಿ ಬೆಳೆದ ಜಿಲ್ಲೆಗಳ ಪಡೆಗಳು ಗಡಿಯುದ್ದಕ್ಕೂ ಕೋಟೆಗಳನ್ನು ತ್ವರಿತವಾಗಿ ಆಕ್ರಮಿಸಿಕೊಳ್ಳಬಹುದು ಮತ್ತು ಸಂಪೂರ್ಣ ಶಸ್ತ್ರಸಜ್ಜಿತ ಶತ್ರುಗಳನ್ನು ಭೇಟಿ ಮಾಡಬಹುದು (ನಿಯಮಗಳ ಪ್ರಕಾರ, SD 45 ರಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಯುದ್ಧ ಸನ್ನದ್ಧತೆಯನ್ನು ಹೊಂದಿತ್ತು. ನಿಮಿಷಗಳು). ಈ ನಿರ್ದೇಶನವನ್ನು LVO, PribOVO, KOVO, OdVO ಗೆ ಕಳುಹಿಸಲಾಗಿದೆ ಮತ್ತು ಪ್ರತಿಯನ್ನು ನೌಕಾಪಡೆಗೆ ಕಳುಹಿಸಲಾಗಿದೆ.
ಜಿಲ್ಲೆಗಳಲ್ಲಿ ಏನಾಗುತ್ತಿದೆ?
ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆ
PribOVO ಪಡೆಗಳ ಸ್ಥಿತಿಯನ್ನು ಈಗಾಗಲೇ ಸಮೀಕ್ಷೆ ಸಾಮಗ್ರಿಗಳ ಮೂಲಕ ತೋರಿಸಲಾಗಿದೆ. ಅಲ್ಲಿ, ಸೈನ್ಯವನ್ನು ಹಿಂತೆಗೆದುಕೊಳ್ಳುವುದರೊಂದಿಗೆ ಅವರನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಯಿತು. ನೀವು ಇದಕ್ಕೆ P. ಅಫನಸ್ಯೆವ್ ಅವರ ಆತ್ಮಚರಿತ್ರೆಗಳನ್ನು ಸೇರಿಸಬಹುದು (PribOVO ಎಂಜಿನಿಯರಿಂಗ್ ಪಡೆಗಳ 1 ನೇ ವಿಭಾಗದ ಮಾಜಿ ಮುಖ್ಯಸ್ಥ):
ಅವರು ಚೆಕ್‌ಪಾಯಿಂಟ್‌ಗೆ ಬಂದಿದ್ದು ವ್ಯಾಯಾಮವನ್ನು ನಡೆಸಲು ಅಲ್ಲ, ಆದರೆ ಜರ್ಮನ್ನರೊಂದಿಗೆ ಸಂಭವನೀಯ ಯುದ್ಧದ ನಿರೀಕ್ಷೆಯಲ್ಲಿ, ಎಲ್ಲರಿಗೂ ಸ್ಪಷ್ಟವಾಗಿತ್ತು, ಆದರೆ ಯುದ್ಧವು ನಿಜವಾಗಿ ಪ್ರಾರಂಭವಾಗುತ್ತದೆಯೇ ಅಥವಾ ಎಲ್ಲವೂ ಖಾಸಗಿ ಗಡಿ ಕದನಗಳಿಗೆ ಮಾತ್ರ ಸೀಮಿತವಾಗಿದೆಯೇ ಎಂಬುದು ತಿಳಿದಿರಲಿಲ್ಲ. ಸ್ಪಷ್ಟ.
ಮೂರು ದಿನಗಳ ಕಾಲ ಜನರು ಅನಿಶ್ಚಿತತೆ ಮತ್ತು ನೋವಿನ ನಿರೀಕ್ಷೆಯಲ್ಲಿ ಸುತ್ತಾಡಿದರು.
ಎಲ್ಲಾ ತೋಡುಗಳಲ್ಲಿ, ಸಲಕರಣೆಗಳನ್ನು ಪೂರ್ಣಗೊಳಿಸಿ ದೀರ್ಘಕಾಲ ವಾಸಯೋಗ್ಯ ರೂಪಕ್ಕೆ ತಂದರು, ಸಂಘಟನೆಯ ಗಡಿಬಿಡಿಯು ಕಡಿಮೆಯಾಯಿತು, ಮತ್ತು ನಿರೀಕ್ಷೆಯ ಉದ್ವೇಗವು ಮಾತ್ರ ಚಿತ್ತವನ್ನು ಅನುಭವಿಸಿತು.
ಸೈನ್ಯ ಮತ್ತು ರಿಗಾ ಜೊತೆಗಿನ ಸಂವಹನವು ಅಡೆತಡೆಯಿಲ್ಲದೆ ಕೆಲಸ ಮಾಡಿತು, ಎಲ್ಲವೂ ಶಾಂತ ಮತ್ತು ಶಾಂತವಾಗಿತ್ತು. “ಹೇಗಿದ್ದೀಯಾ, ಕುಳಿತಿದ್ದೀಯಾ?” ಎಂದು ಯಾರೋ ಸೇನೆಯ ಪ್ರಧಾನ ಕಛೇರಿಯ ಕೆಲಸಗಾರರನ್ನು ಫೋನ್ ಮೂಲಕ ಕೇಳಿದರು. "ಮತ್ತು ನಾವು ಕುಳಿತುಕೊಳ್ಳುತ್ತೇವೆ," ಅಥವಾ ಅವರು ಅಪಾರ್ಟ್ಮೆಂಟ್ಗೆ ಬಂದು ಮರೆತುಹೋದ ಟವೆಲ್ ಅಥವಾ ಟೂತ್ ಬ್ರಷ್ ಅನ್ನು ಪಡೆದುಕೊಳ್ಳಲು ವಿನಂತಿಗಳೊಂದಿಗೆ ರಿಗಾವನ್ನು ಕರೆದರು.
ಸಾಮಾನ್ಯವಾಗಿ, ತರಬೇತಿ ಪ್ರವಾಸಗಳ ಸಮಯದಲ್ಲಿ ಎಲ್ಲವೂ ಒಂದೇ ಆಗಿರುತ್ತದೆ. ಎಲ್ಲಾ ಇಲಾಖೆಗಳು ತಯಾರಿ ನಡೆಸಿವೆ ಮತ್ತು ನಿರ್ವಹಣೆಯ ಆಗಮನಕ್ಕಾಗಿ ಕಾಯುತ್ತಿವೆ, ಅವರು ಆಟವನ್ನು ಚಲನೆಗೆ ತರುತ್ತಾರೆ, ಆದರೆ ಇದೀಗ ಆಲಸ್ಯ ಮತ್ತು ಬೇಸರದ ಕಾಯುವಿಕೆ ಇದೆ. 39
"ಇಡೀ ಮೂರು ದಿನಗಳವರೆಗೆ" ಜನರು "ನೋವಿನ ನಿರೀಕ್ಷೆಯಲ್ಲಿ" ಇದ್ದರು. ಎರಡನೇ ಪ್ರಶ್ನೆಗೆ PribOVO ಕಮಾಂಡರ್‌ಗಳ ಉತ್ತರಗಳನ್ನು ಮತ್ತೊಮ್ಮೆ ನೋಡಿ (ಮೇಲಿನ ಕೋಷ್ಟಕಗಳಲ್ಲಿನ ವಸ್ತು). ಜೂನ್ 18-19 ರಿಂದ, ಜಿಲ್ಲೆಯ ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಯಿತು ಮತ್ತು ಅವರು ಸೂಚಿಸಿದ ರಕ್ಷಣಾ ಪ್ರದೇಶಗಳಿಗೆ ಹಿಂತೆಗೆದುಕೊಳ್ಳಲಾಯಿತು. ಕೆಲವೆಡೆ ಗಣಿಗಾರಿಕೆ ನಡೆಸಲಾಗಿದೆ. ಜೂನ್ 21, ಜೂನ್ 20, ಜೂನ್ 19 - ಪಡೆಗಳು ಮೂರು ದಿನಗಳ ಕಾಲ ಯುದ್ಧ ಸಿದ್ಧತೆಯಲ್ಲಿದ್ದವು. ವಾಸ್ತವವಾಗಿ, ಇದನ್ನು PribOVO (15, 19, 20) ನ ನಿರ್ದೇಶನಗಳು ಮತ್ತು ಆದೇಶಗಳಿಂದ ನೋಡಬಹುದು.
ಜೊತೆಗೆ, F. ಕುಜ್ನೆಟ್ಸೊವ್ ಅವರ ಆದೇಶದಂತೆ, ಜೂನ್ 21 ರಂದು (14:30 ಸಮಯ), ಜಿಲ್ಲೆಯಲ್ಲಿ ಬ್ಲ್ಯಾಕೌಟ್ಗಳನ್ನು ಬಳಸಲು ಪ್ರಾರಂಭಿಸಿತು (29):
ಇಂದು ರಾತ್ರಿಯಿಂದ, ಮುಂದಿನ ಸೂಚನೆ ಬರುವವರೆಗೆ, ಗ್ಯಾರಿಸನ್‌ಗಳು ಮತ್ತು ಸೈನ್ಯದ ಸ್ಥಳಗಳಲ್ಲಿ ಬ್ಲ್ಯಾಕೌಟ್‌ಗಳನ್ನು ಪರಿಚಯಿಸಲಾಗುತ್ತದೆ. ವಾಹನಗಳಿಗೆ ಬ್ಲ್ಯಾಕೌಟ್ ಉಪಕರಣಗಳನ್ನು ಒದಗಿಸಿ. ಬ್ಲ್ಯಾಕೌಟ್ ಗುಣಮಟ್ಟದ ಮೇಲೆ ಎಚ್ಚರಿಕೆಯ ನಿಯಂತ್ರಣವನ್ನು ಆಯೋಜಿಸಿ. ಪಡೆಗಳ ಮರೆಮಾಚುವಿಕೆ ಮತ್ತು ವೈಮಾನಿಕ ಕಣ್ಗಾವಲು ತಂತ್ರಗಳ ಸ್ಥಿತಿಗೆ ವಿಶೇಷ ಗಮನ ಕೊಡಿ.
ಯಾವ ಆಧಾರದ ಮೇಲೆ F. ಕುಜ್ನೆಟ್ಸೊವ್ ಅಂತಹ ಆದೇಶವನ್ನು ನೀಡಿದರು?
PribOVO ನಲ್ಲಿ "ವಿಚಿತ್ರತೆಗಳು" ಸಹ ಇದ್ದವು. ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ತರುವುದರ ಜೊತೆಗೆ, ವಿರುದ್ಧ ಕ್ಷಣಗಳನ್ನು ಗಮನಿಸಲಾಯಿತು, ನಿರ್ದಿಷ್ಟವಾಗಿ, ಜೂನ್ 20 ರ ಸುಮಾರಿಗೆ, ಜಿಲ್ಲಾ ಕೇಂದ್ರದಿಂದ ಆಯೋಗವು 11 ನೇ ಸೈನ್ಯದ 16 ನೇ ರೈಫಲ್ ಕಾರ್ಪ್ಸ್ನ ಭಾರೀ ಫಿರಂಗಿ ರೆಜಿಮೆಂಟ್ಗೆ ಆಗಮಿಸಿತು. ಅದರ ನೇತೃತ್ವದ ಜನರಲ್, ಬಂದೂಕುಗಳಿಂದ ದೃಶ್ಯಗಳನ್ನು ತೆಗೆದುಹಾಕಲು ಮತ್ತು ಘಟಕದ ಸ್ಥಳದಿಂದ 300 ಕಿಲೋಮೀಟರ್ ದೂರದಲ್ಲಿರುವ ರಿಗಾದಲ್ಲಿನ ಜಿಲ್ಲಾ ಕಾರ್ಯಾಗಾರಕ್ಕೆ ತಪಾಸಣೆಗಾಗಿ ಹಸ್ತಾಂತರಿಸುವಂತೆ ಆದೇಶಿಸಿದರು ಮತ್ತು ಕಮಾಂಡ್ ಸಿಬ್ಬಂದಿಗೆ ಅವರ ಕುಟುಂಬಗಳನ್ನು ಭೇಟಿ ಮಾಡಲು ತಮ್ಮ ರಜೆಯ ದಿನದಂದು ಕೌನಾಸ್ಗೆ ಹೋಗಲು ಅವಕಾಶ ಮಾಡಿಕೊಟ್ಟರು. .
ಆದರೆ ಸಾಮಾನ್ಯವಾಗಿ, ಜಿಲ್ಲೆಯ ಪಡೆಗಳು ಎಚ್ಚರಿಕೆಯನ್ನು ನೀಡಲಾಯಿತು ಮತ್ತು ಅವರ ರಕ್ಷಣಾ ಪ್ರದೇಶಗಳನ್ನು ಆಕ್ರಮಿಸಿಕೊಂಡವು. ಬಾಲ್ಟಿಕ್ ರಾಜ್ಯಗಳಲ್ಲಿ ಮುನ್ನಡೆಯುತ್ತಿರುವ 4 ನೇ ಟ್ಯಾಂಕ್ ಗುಂಪಿನ 56 ನೇ ಯಾಂತ್ರೀಕೃತ ಕಾರ್ಪ್ಸ್‌ಗೆ ಕಮಾಂಡರ್ ಆಗಿದ್ದ E. ಮ್ಯಾನ್‌ಸ್ಟೈನ್ ಇದನ್ನು ಖಚಿತಪಡಿಸಿದ್ದಾರೆ:
ಶತ್ರುಗಳ ಸಾಮಾನ್ಯ ಅನಿಸಿಕೆ ಏನೆಂದರೆ, ಮುಂಚೂಣಿಯಲ್ಲಿರುವ ಅವರು ನಮ್ಮ ಆಕ್ರಮಣದಿಂದ ಆಶ್ಚರ್ಯಪಡಲಿಲ್ಲ, ಆದರೆ ಸೋವಿಯತ್ ಆಜ್ಞೆಯು ಅವನ ಮೇಲೆ ಎಣಿಸಲಿಲ್ಲ - ಅಥವಾ ಇನ್ನೂ ಎಣಿಸಲಿಲ್ಲ - ಆದ್ದರಿಂದ ದೊಡ್ಡ ಪಡೆಗಳನ್ನು ತ್ವರಿತವಾಗಿ ಮುಂದಕ್ಕೆ ಎಳೆಯಲು ಸಾಧ್ಯವಾಗಲಿಲ್ಲ. ಅವನ ಇತ್ಯರ್ಥಕ್ಕೆ.
ಮೊದಲಿಗೆ, ನಮ್ಮ ಪಡೆಗಳು ನೇರವಾಗಿ ಗಡಿಯಲ್ಲಿ ದುರ್ಬಲ ಪ್ರತಿರೋಧವನ್ನು ಎದುರಿಸಿದವು, ಸ್ಪಷ್ಟವಾಗಿ ಶತ್ರು ಮಿಲಿಟರಿ ಹೊರಠಾಣೆಗಳಿಂದ. ಆದರೆ ಅವರು ಶೀಘ್ರದಲ್ಲೇ ಕೋಟೆಯ ಪ್ರದೇಶದ ಮುಂದೆ ನಿಲ್ಲಿಸಿದರು, 8 ನೇ ಪೆಂಜರ್ ವಿಭಾಗವು ಮಧ್ಯಾಹ್ನ ಮೆಮೆಲ್ (ಕ್ಲೈಪೆಡಾ) ನ ಉತ್ತರಕ್ಕೆ ಶತ್ರು ಸ್ಥಾನಗಳನ್ನು ಭೇದಿಸಿದ ನಂತರವೇ ಅದನ್ನು ಜಯಿಸಲಾಯಿತು. 41
ಜರ್ಮನ್ ಜನರಲ್ ಸ್ಟಾಫ್ ಮುಖ್ಯಸ್ಥ ಎಫ್. ಹಾಲ್ಡರ್ ಅವರ ಡೈರಿಯಿಂದ (ವಿವರಣೆ: ಇದು PribOVO ಕಡೆಯಿಂದ):
ಜೂನ್ 20, 1941.
ಶತ್ರುಗಳ ಬಗ್ಗೆ ಮಾಹಿತಿ: ಕೆಲವು ಪ್ರದೇಶಗಳಲ್ಲಿ ರಷ್ಯನ್ನರ ಹೆಚ್ಚಿದ ಗಮನವನ್ನು ಗಮನಿಸಲಾಯಿತು. ಶತ್ರು 8 ನೇ ಆರ್ಮಿ ಕಾರ್ಪ್ಸ್ನ ಮುಂಭಾಗದಲ್ಲಿ ಸ್ಥಾನಗಳನ್ನು ತೆಗೆದುಕೊಳ್ಳುತ್ತಾನೆ). 42
ಯುಎಸ್ಎಸ್ಆರ್ ಪಡೆಗಳ ಸಾಂದ್ರತೆಯನ್ನು ನಿರ್ಣಯಿಸುವುದು, ಇದು ಯುದ್ಧದ ಸಮಯದಲ್ಲಿ ಬಹಿರಂಗವಾಯಿತು, ಇ. ಮ್ಯಾನ್ಸ್ಟೈನ್ ಸೋವಿಯತ್ ಮಿಲಿಟರಿ ರಚನೆಗಳ ಆಳವಾದ ಶ್ರೇಣಿಯನ್ನು ಗಮನಿಸಿದರು:
ನಮ್ಮ ಆರ್ಮಿ ಗ್ರೂಪ್ ನಾರ್ತ್ ಅನ್ನು ವಿರೋಧಿಸಿದ ವೊರೊಶಿಲೋವ್ ಅವರ ಆರ್ಮಿ ಗ್ರೂಪ್ ಗಡಿಯಲ್ಲಿ ಕೇವಲ 7 ವಿಭಾಗಗಳನ್ನು ಹೊಂದಿತ್ತು, ಆದರೂ ಇದು 29 ಪದಾತಿ ದಳಗಳು, 2 ಟಿಡಿಗಳು ಮತ್ತು 6 ಮೆಚ್‌ಗಳನ್ನು ಒಳಗೊಂಡಿದೆ. ಬ್ರಿಗೇಡ್‌ಗಳು (ವಾನ್ ಟಿಪ್ಪೆಲ್‌ಸ್ಕಿರ್ಚ್ ಪ್ರಕಾರ), ಹಿಂಭಾಗದಲ್ಲಿ, ಸಿಯೌಲಿಯಾ, ಕೊವ್ನೋ (ಕೌನಾಸ್) ಮತ್ತು ವಿಲ್ನಾ (ವಿಲ್ನಿಯಸ್) ಬಳಿ ಮತ್ತು ಭಾಗಶಃ ಪ್ಸ್ಕೋವ್-ಒಪೊಚ್ಕಾ ಪ್ರದೇಶದಲ್ಲಿ (ಆದ್ದರಿಂದ, ಸ್ಟಾಲಿನ್ ಸಾಲಿನಲ್ಲಿ).
ಇತರ ಎರಡೂ ಸೋವಿಯತ್ ಸೈನ್ಯದ ಗುಂಪುಗಳು (ಟಿಮೊಶೆಂಕೊ ಮತ್ತು ಬುಡಿಯೊನಿ) ಸಹ ಆಳವಾಗಿ ಎಚೆಲೋನ್ ಆಗಿದ್ದವು, ಆದರೂ ಅವುಗಳಲ್ಲಿ ಗಡಿ ವಲಯದಲ್ಲಿ ಕಾರ್ಯನಿರ್ವಹಿಸುವ ಘಟಕಗಳು ಹೆಚ್ಚು ಬಲಶಾಲಿಯಾಗಿದ್ದವು. 43
ಈ ಮಾಹಿತಿಯು ಯುಎಸ್ಎಸ್ಆರ್ನ ಪಶ್ಚಿಮ ಜಿಲ್ಲೆಗಳಲ್ಲಿ ಜನರಲ್ ಸ್ಟಾಫ್ (ಮೇ 1941) ನಿರ್ದೇಶನಗಳ ಆಧಾರದ ಮೇಲೆ ನಡೆಸಿದ ಮಿಲಿಟರಿ ಕ್ರಮಗಳೊಂದಿಗೆ ಸ್ಥಿರವಾಗಿದೆ. ಮೇ ಕವರ್ ಯೋಜನೆಗಳು ಹಳೆಯ ಗಡಿಯಲ್ಲಿ (ಸ್ಟಾಲಿನ್ ಲೈನ್) ಕೋಟೆಗಳವರೆಗೆ ಸ್ಥಾನಗಳ ಆಳವಾದ ಎಚೆಲೋನಿಂಗ್ಗಾಗಿ ಒದಗಿಸಲಾಗಿದೆ. ಇದನ್ನು ಜರ್ಮನ್ ಜನರಲ್‌ಗಳು ಗಮನಿಸಿದರು.
ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆ
ZapOVO ಜೂನ್ 22 ರಂದು 1:45 ಕ್ಕೆ ಪೀಪಲ್ಸ್ ಕಮಿಷರಿಯೇಟ್‌ನಿಂದ ನಿರ್ದೇಶನ ಸಂಖ್ಯೆ 1 ಅನ್ನು ಸ್ವೀಕರಿಸಿತು. ಜಿಲ್ಲೆಯ ಸೈನ್ಯದಲ್ಲಿ ಇದನ್ನು 2:25-2:35 (16) ನಲ್ಲಿ ಕಳುಹಿಸಲಾಗಿದೆ.
ಜುಲೈ 7, 1941 ರಂದು ವಿಚಾರಣೆಯ ಸಮಯದಲ್ಲಿ D. ಪಾವ್ಲೋವ್ (ZapOVO ನ ಕಮಾಂಡರ್) ಅವರ ಉತ್ತರಗಳ ಪ್ರಕಾರ, ಅವರು ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಕರೆತಂದರು ಮತ್ತು ಎಲ್ಲಾ ಕಮಾಂಡರ್ಗಳಿಗೆ ಮಾಹಿತಿ ನೀಡಿದರು. ವಾಯುಯಾನವನ್ನು ಸಹ ಎಚ್ಚರಗೊಳಿಸಲಾಯಿತು ಮತ್ತು ಚದುರಿಸಲಾಯಿತು (18):
ಸೈನ್ಯವನ್ನು ಯುದ್ಧ ಸ್ಥಿತಿಯಲ್ಲಿ ಇರಿಸಲು ಮತ್ತು ಎಲ್ಲಾ ಯುದ್ಧ-ಮಾದರಿಯ ರಚನೆಗಳನ್ನು ಮತ್ತು ಅಪೂರ್ಣವಾದ ಬಲವರ್ಧಿತ ಕಾಂಕ್ರೀಟ್ ಅನ್ನು ಸಹ ಆಕ್ರಮಿಸಲು ನಾನು ಕಮಾಂಡರ್‌ಗಳಿಗೆ ಪ್ರಸ್ತಾಪಿಸಿದೆ.
ನನ್ನ ಈ ಆದೇಶಕ್ಕೆ, ಕುಜ್ನೆಟ್ಸೊವ್ ಉತ್ತರಿಸಿದರು, ನಾನು ಹಿಂದೆ ನೀಡಿದ ಸೂಚನೆಗಳ ಪ್ರಕಾರ, ಅವರು ಪಡೆಗಳಿಗೆ ಕಾರ್ಟ್ರಿಜ್ಗಳನ್ನು ವಿತರಿಸಿದರು ಮತ್ತು ಈಗ ರಚನೆಗಳನ್ನು ಆಕ್ರಮಿಸಲು ಪ್ರಾರಂಭಿಸಿದರು.
10 ನೇ ಸೈನ್ಯದ ಕಮಾಂಡರ್, ಗೊಲುಬೆವ್, ಯುದ್ಧದ ಆಟದ ನಂತರ ಅವರ ಕಾರ್ಪ್ಸ್ ಪ್ರಧಾನ ಕಚೇರಿಯನ್ನು ಅವರು ಯೋಜನೆಯ ಪ್ರಕಾರ ಇರಬೇಕಾದ ಸ್ಥಳದಲ್ಲಿ ಸೈನ್ಯವನ್ನು ಮುನ್ನಡೆಸಲು ಬಿಡಲಾಗಿದೆ ಎಂದು ವರದಿ ಮಾಡಿದರು. ಗೊಲುಬೆವ್ ಅವರ ಸೈನ್ಯವನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಯಲ್ಲಿ ಇರಿಸಿಕೊಳ್ಳಲು ಮತ್ತು ನನ್ನ ಮುಂದಿನ ಆದೇಶಗಳಿಗಾಗಿ ಕಾಯುವಂತೆ ನಾನು ಎಚ್ಚರಿಸಿದೆ.
4 ನೇ ಸೈನ್ಯದ ಕಮಾಂಡರ್ ಕೊರೊಬ್ಕೋವ್ ತನ್ನ ಪಡೆಗಳು ಯುದ್ಧಕ್ಕೆ ಸಿದ್ಧವಾಗಿವೆ ಎಂದು ವರದಿ ಮಾಡಿದರು. ಬ್ರೆಸ್ಟ್ ಗ್ಯಾರಿಸನ್‌ನ ಯುದ್ಧ ಸನ್ನದ್ಧತೆಯನ್ನು ಪರಿಶೀಲಿಸುವುದಾಗಿ ಅವರು ಭರವಸೆ ನೀಡಿದರು. ಇದಕ್ಕೆ ನಾನು ಕೊರೊಬ್ಕೊವ್ಗೆ ಸೂಚಿಸಿದೆ, ಗ್ಯಾರಿಸನ್ ಯೋಜನೆಯ ಪ್ರಕಾರ ಇರಬೇಕಾದ ಸ್ಥಳದಲ್ಲಿರಬೇಕು ಮತ್ತು ಅವರು ತಕ್ಷಣವೇ ನನ್ನ ಆದೇಶವನ್ನು ಕೈಗೊಳ್ಳಲು ಪ್ರಾರಂಭಿಸುತ್ತಾರೆ ಎಂದು ಸೂಚಿಸಿದರು.
ನನ್ನ ಜಿಲ್ಲಾ ಕೇಂದ್ರಕ್ಕೆ ಬಂದ ಕೊಪೆಕ್ ಜಿಲ್ಲೆಯ ವಾಯುಪಡೆಯ ಕಮಾಂಡರ್ ಮತ್ತು ಅವರ ಉಪ ತಯೂರ್ಸ್ಕಿ, ವಾಯುಯಾನವನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಯಲ್ಲಿ ಇರಿಸಲಾಗಿದೆ ಮತ್ತು NKO ನ ಆದೇಶಕ್ಕೆ ಅನುಗುಣವಾಗಿ ವಾಯುನೆಲೆಗಳಲ್ಲಿ ಚದುರಿಸಲಾಗಿದೆ ಎಂದು ನನಗೆ ವರದಿ ಮಾಡಿದರು.
1. D. ಪಾವ್ಲೋವ್, ZapOVO ನ ಕಮಾಂಡರ್ 2. K. ಗೊಲುಬೆವ್, 10 ನೇ ಸೇನೆಯ ಕಮಾಂಡರ್ 3. V. ಕುಜ್ನೆಟ್ಸೊವ್, 3 ನೇ ಸೇನೆಯ ಕಮಾಂಡರ್
ಪದಗಳಲ್ಲಿ, ಎಲ್ಲವೂ ಸಿದ್ಧವಾಗಿದೆ, ವಾಯುಯಾನ ಮತ್ತು ಬ್ರೆಸ್ಟ್ ಕೋಟೆಯ ಗ್ಯಾರಿಸನ್ ಎರಡನ್ನೂ ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಗಿದೆ - "4 ನೇ ಸೈನ್ಯದ ಕಮಾಂಡರ್ ತನ್ನ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿದೆ ಎಂದು ವರದಿ ಮಾಡಿದೆ." ಇದರರ್ಥ ಬ್ರೆಸ್ಟ್‌ನಿಂದ ಎಲ್ಲಾ ಘಟಕಗಳನ್ನು ಹಿಂತೆಗೆದುಕೊಳ್ಳಲಾಗಿದೆ, ಕವರ್ ಯೋಜನೆಯಲ್ಲಿ ಒದಗಿಸಲಾದ ಘಟಕಗಳನ್ನು ಮಾತ್ರ ಬಿಟ್ಟುಬಿಡಲಾಗಿದೆ. 4 ನೇ ಸೈನ್ಯದ ಕಮಾಂಡರ್ ಬ್ರೆಸ್ಟ್ ಗ್ಯಾರಿಸನ್ನ ಯುದ್ಧ ಸನ್ನದ್ಧತೆಯನ್ನು ಪರಿಶೀಲಿಸುವುದಾಗಿ ಭರವಸೆ ನೀಡಿದರು.
ಅದೇ ವಿಚಾರಣೆಯ ಸಮಯದಲ್ಲಿ, D. ಪಾವ್ಲೋವ್ ಮಧ್ಯರಾತ್ರಿಯ ಸುಮಾರಿಗೆ S. ಟಿಮೊಶೆಂಕೊ (18) ರೊಂದಿಗೆ ಸಂಭಾಷಣೆ ನಡೆಯಿತು ಎಂದು ಸೂಚಿಸುತ್ತಾನೆ:
ನನ್ನ ವರದಿಗೆ, ಜನರ ಕಮಿಷರ್ ಉತ್ತರಿಸಿದರು: “ಶಾಂತವಾಗಿರಿ ಮತ್ತು ಭಯಪಡಬೇಡಿ, ಇಂದು ಬೆಳಿಗ್ಗೆ ನಿಮ್ಮ ಪ್ರಧಾನ ಕಚೇರಿಯನ್ನು ಒಟ್ಟುಗೂಡಿಸಿ, ಬಹುಶಃ ಅಹಿತಕರವಾದ ಏನಾದರೂ ಸಂಭವಿಸಬಹುದು, ಆದರೆ ಯಾವುದೇ ಪ್ರಚೋದನೆಗಾಗಿ ನೋಡಬೇಡಿ. ಪ್ರತ್ಯೇಕವಾದ ಪ್ರಚೋದನೆಗಳಿದ್ದರೆ, ಕರೆ ಮಾಡಿ.
ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ಸೈನ್ಯವನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಲು ಮತ್ತು ಗಡಿ ಕೋಟೆಗಳನ್ನು ಆಕ್ರಮಿಸಲು ನಿರ್ದೇಶನವನ್ನು ಕಳುಹಿಸುತ್ತದೆ ಮತ್ತು ZapOVO ನ ಕಮಾಂಡರ್‌ಗೆ "ಶಾಂತವಾಗಿರಿ... ಈ ಬೆಳಿಗ್ಗೆ ಪ್ರಧಾನ ಕಚೇರಿಯನ್ನು ಒಟ್ಟುಗೂಡಿಸಿ" ಎಂದು ಹೇಳುತ್ತದೆ. ಯಾರು ಸುಳ್ಳು ಹೇಳುತ್ತಿದ್ದಾರೆ, ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ಅಥವಾ ಡಿ. ಪಾವ್ಲೋವ್ ನಿರ್ದೇಶನ?
ಜರ್ಮನ್ನರಿಂದ ಕೆಲವು ಮಾಹಿತಿ ಇಲ್ಲಿದೆ. ಜೂನ್ 22, 1941 ರಂದು 8:00 ಕ್ಕೆ ಆರ್ಮಿ ಗ್ರೂಪ್ ಸೆಂಟರ್ನ ಕಾರ್ಯಾಚರಣೆ ವಿಭಾಗದ ವರದಿಯಿಂದ:
ಆಕ್ರಮಣವು ಯಶಸ್ವಿಯಾಗಿ ಮುಂದುವರಿಯುತ್ತದೆ. ಸಾಮಾನ್ಯವಾಗಿ, ದುರ್ಬಲ ಶತ್ರು ಪ್ರತಿರೋಧವಿದೆ. ಸ್ಪಷ್ಟವಾಗಿ, ಎಲ್ಲಾ ಪ್ರದೇಶಗಳಲ್ಲಿ ಶತ್ರುಗಳನ್ನು ಆಶ್ಚರ್ಯದಿಂದ ತೆಗೆದುಕೊಳ್ಳಲಾಯಿತು.
ನದಿಗೆ ಅಡ್ಡಲಾಗಿ ಸೇತುವೆಗಳು ಜ್ಯಾಪ್ ಬಗ್, ಕೊಡೆನ್ ಬಳಿ ಸೇತುವೆ, ರೈಲ್ವೆ ಬ್ರೆಸ್ಟ್ ಬಳಿಯ ಸೇತುವೆ ಮತ್ತು ಫ್ರೊನಾಲುವ್ ಪ್ರದೇಶದಲ್ಲಿನ ಸೇತುವೆಯನ್ನು ನಮ್ಮ ಪಡೆಗಳು ತೆಗೆದುಕೊಂಡವು. 6.00 ರ ಹೊತ್ತಿಗೆ ನಮ್ಮ ಮುಂಚೂಣಿ ಪಡೆಗಳು ಪಶ್ಚಿಮ ನದಿಯ ಪೂರ್ವಕ್ಕೆ 4 - 5 ಕಿಮೀ ದೂರದ ಸಾಮಾನ್ಯ ರೇಖೆಯನ್ನು ತಲುಪಿದವು. ಬಗ್ (ಗಡಿಯಿಂದ ಪೂರ್ವ). 44
ಬಿಯಾಲಿಸ್ಟಾಕ್ ಬಳಿ ಮುರಿದ ಸೋವಿಯತ್ ಉಪಕರಣಗಳು
ZapOVO ಕುರಿತು ಎಫ್. ಹಾಲ್ಡರ್ ಅವರ ದಿನಚರಿಯಿಂದ:
ಜೂನ್ 22, 1941.
ಬಗ್ ಮತ್ತು ಇತರ ನದಿಗಳಿಗೆ ಅಡ್ಡಲಾಗಿರುವ ಗಡಿ ಸೇತುವೆಗಳನ್ನು ನಮ್ಮ ಪಡೆಗಳು ಹೋರಾಟವಿಲ್ಲದೆ ಮತ್ತು ಸಂಪೂರ್ಣ ಸುರಕ್ಷತೆಯಲ್ಲಿ ಎಲ್ಲೆಡೆ ವಶಪಡಿಸಿಕೊಂಡವು. ಶತ್ರುಗಳಿಗೆ ನಮ್ಮ ಆಕ್ರಮಣದ ಸಂಪೂರ್ಣ ಆಶ್ಚರ್ಯವು ಬ್ಯಾರಕ್‌ಗಳ ವ್ಯವಸ್ಥೆಯಲ್ಲಿ ಘಟಕಗಳನ್ನು ಆಶ್ಚರ್ಯದಿಂದ ತೆಗೆದುಕೊಳ್ಳಲಾಗಿದೆ ಎಂಬ ಅಂಶದಿಂದ ಸಾಕ್ಷಿಯಾಗಿದೆ, ವಿಮಾನಗಳು ಏರ್‌ಫೀಲ್ಡ್‌ಗಳಲ್ಲಿ ನಿಂತಿದ್ದವು, ಟಾರ್ಪಾಲಿನ್‌ಗಳಿಂದ ಮುಚ್ಚಲ್ಪಟ್ಟವು ಮತ್ತು ಸುಧಾರಿತ ಘಟಕಗಳು ನಮ್ಮ ಸೈನ್ಯದಿಂದ ಹಠಾತ್ತನೆ ದಾಳಿ ಮಾಡಿದವು. ಏನು ಮಾಡಬೇಕೆಂದು ಆಜ್ಞೆ. 45
G. ಗುಡೇರಿಯನ್ ಅವರ ಆತ್ಮಚರಿತ್ರೆಯಿಂದ:
ರಷ್ಯನ್ನರ ಎಚ್ಚರಿಕೆಯ ಅವಲೋಕನವು ನಮ್ಮ ಉದ್ದೇಶಗಳ ಬಗ್ಗೆ ಅವರು ಏನನ್ನೂ ಅನುಮಾನಿಸುವುದಿಲ್ಲ ಎಂದು ನನಗೆ ಮನವರಿಕೆಯಾಯಿತು. ನಮ್ಮ ವೀಕ್ಷಣಾ ಸ್ಥಳಗಳಿಂದ ಗೋಚರಿಸುವ ಬ್ರೆಸ್ಟ್ ಕೋಟೆಯ ಅಂಗಳದಲ್ಲಿ, ಅವರು ಆರ್ಕೆಸ್ಟ್ರಾದ ಶಬ್ದಗಳಿಗೆ ಕಾವಲುಗಾರರನ್ನು ಬದಲಾಯಿಸುತ್ತಿದ್ದರು. ವೆಸ್ಟರ್ನ್ ಬಗ್‌ನ ಉದ್ದಕ್ಕೂ ಕರಾವಳಿ ಕೋಟೆಗಳನ್ನು ರಷ್ಯಾದ ಪಡೆಗಳು ಆಕ್ರಮಿಸಿಕೊಂಡಿಲ್ಲ ... ಆಶ್ಚರ್ಯದ ಕ್ಷಣವನ್ನು ಕಾಪಾಡಿಕೊಳ್ಳುವ ನಿರೀಕ್ಷೆಗಳು ಎಷ್ಟು ದೊಡ್ಡದಾಗಿದೆ ಎಂದರೆ, ಅಂತಹ ಸಂದರ್ಭಗಳಲ್ಲಿ, ಒದಗಿಸಿದಂತೆ ಒಂದು ಗಂಟೆ ಫಿರಂಗಿ ಸಿದ್ಧತೆಯನ್ನು ನಡೆಸುವುದು ಯೋಗ್ಯವಾಗಿದೆಯೇ ಎಂಬ ಪ್ರಶ್ನೆ ಉದ್ಭವಿಸಿತು. ಆದೇಶದ ಮೂಲಕ. 46
PribOVO ಗೆ ಹೋಲಿಸಿದರೆ ಪರಿಸ್ಥಿತಿಯು ಗಮನಾರ್ಹವಾಗಿ ವಿಭಿನ್ನವಾಗಿದೆ. ಡಿ. ಪಾವ್ಲೋವ್ ಅವರು ಜಿಲ್ಲೆಯ ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಿಲ್ಲ ಎಂದು ಅದು ತಿರುಗುತ್ತದೆ. ಪಡೆಗಳು ಆಶ್ಚರ್ಯದಿಂದ ತೆಗೆದುಕೊಂಡು "ಏನು ಮಾಡಬೇಕೆಂದು ಆಜ್ಞೆಯನ್ನು ಕೇಳಿದರು."
ZapOVO ನ ಸಂವಹನ ಮುಖ್ಯಸ್ಥ A. Grigoriev ತನಿಖೆಯಲ್ಲಿ (27):
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಮಂಜುಗಡ್ಡೆಯ ಮೇಲೆ 79, ಸಂಪುಟ 4, ನೀವು ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದ್ದೀರಿ:
"ಮಿನ್ಸ್ಕ್‌ನಿಂದ ಹೊರಟು, ಸಂವಹನ ರೆಜಿಮೆಂಟ್‌ನ ಕಮಾಂಡರ್ ರಾಸಾಯನಿಕ ಯುದ್ಧ ವಿಭಾಗವು NZ ನಿಂದ ಯುದ್ಧ ಅನಿಲ ಮುಖವಾಡಗಳನ್ನು ತೆಗೆದುಕೊಳ್ಳಲು ಅನುಮತಿಸಲಿಲ್ಲ ಎಂದು ನನಗೆ ವರದಿ ಮಾಡಿದೆ. ಜಿಲ್ಲೆಯ ಫಿರಂಗಿ ವಿಭಾಗವು ಅವನನ್ನು NZ ನಿಂದ ಕಾರ್ಟ್ರಿಡ್ಜ್‌ಗಳನ್ನು ತೆಗೆದುಕೊಳ್ಳಲು ಅನುಮತಿಸಲಿಲ್ಲ, ಮತ್ತು ರೆಜಿಮೆಂಟ್ ಪ್ರತಿ ಸೈನಿಕನಿಗೆ 15 ತುಂಡು ಕಾರ್ಟ್ರಿಡ್ಜ್‌ಗಳ ಗಾರ್ಡ್ ರೂಢಿಯನ್ನು ಮಾತ್ರ ಹೊಂದಿದೆ ಮತ್ತು NZ ನಿಂದ ಫೀಲ್ಡ್ ಕಿಚನ್‌ಗಳನ್ನು ತೆಗೆದುಕೊಳ್ಳಲು ಸರಬರಾಜು ವಿಭಾಗವು ಅವರಿಗೆ ಅನುಮತಿಸಲಿಲ್ಲ. ಹೀಗಾಗಿ, ಜೂನ್ 18 ರ ಮಧ್ಯಾಹ್ನ, ಪ್ರಧಾನ ಕಛೇರಿಯ ಸಂತೃಪ್ತ ಇಲಾಖೆಗಳು ಯುದ್ಧವು ಹತ್ತಿರದಲ್ಲಿದೆ ಎಂದು ಕೇಂದ್ರೀಕರಿಸಲಿಲ್ಲ ... ಮತ್ತು ಜೂನ್ 18 ರ ಜನರಲ್ ಸ್ಟಾಫ್ ಮುಖ್ಯಸ್ಥರಿಂದ ಟೆಲಿಗ್ರಾಮ್ ನಂತರ, ಜಿಲ್ಲಾ ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಗಿಲ್ಲ. ."
ಪ್ರತಿವಾದಿ. ಇದೆಲ್ಲ ಸತ್ಯ.
"ಮತ್ತು ಜೂನ್ 18 ರ ಜನರಲ್ ಸ್ಟಾಫ್ ನಿರ್ದೇಶನದ ನಂತರವೂ, ಪಾವ್ಲೋವ್ ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ತರಲಿಲ್ಲ." ಇಲ್ಲಿ ದಿನಾಂಕವು ಮತ್ತೆ ಬರುತ್ತದೆ - ಜೂನ್ 18. ಜೂನ್ 18 ರ ಜನರಲ್ ಸ್ಟಾಫ್ನ ಕುಖ್ಯಾತ ನಿರ್ದೇಶನದ ಬಗ್ಗೆ ಅನೇಕ ಪ್ರತಿಗಳನ್ನು ಮುರಿಯಲಾಗಿದೆ, ಇದು ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಆದೇಶಿಸಿತು. ಈ ನಿರ್ದೇಶನ ಕಂಡುಬಂದಿಲ್ಲ. ಕೆಲವು ಇತಿಹಾಸಕಾರರು ಅದು ಅಸ್ತಿತ್ವದಲ್ಲಿದೆ ಎಂದು ನಂಬುತ್ತಾರೆ, ಇತರರು ಅದು ಇರಲಿಲ್ಲ ಎಂದು ನಂಬುತ್ತಾರೆ. ಆದರೆ ಜನರಲ್ ಸ್ಟಾಫ್‌ನಿಂದ ಅಂತಹ ಟೆಲಿಗ್ರಾಮ್ ಬಂದಿದೆ ಎಂದು ಜಿಲ್ಲಾ ಸಂವಹನ ಮುಖ್ಯಸ್ಥರು ಹೇಳುತ್ತಾರೆ. ಮತ್ತು ಅದರ ಅಸ್ತಿತ್ವದ ಪರೋಕ್ಷ ಸೂಚನೆಗಳಿವೆ: PribOVO, OdVO ನ ಪಡೆಗಳನ್ನು 18 ರಿಂದ ಯುದ್ಧ ಸನ್ನದ್ಧತೆಗೆ ತರುವುದು, ಜೂನ್ 19 ರಿಂದ ನೌಕಾಪಡೆಯನ್ನು ಯುದ್ಧ ಸನ್ನದ್ಧತೆ ಸಂಖ್ಯೆ 2 ಗೆ ತರುವುದು.
ZapOVO ನಲ್ಲಿ, ಜೂನ್ 18 ರ ನಂತರ, ಒಂದೇ ಒಂದು ಗಡಿ ವಿಭಾಗವನ್ನು ಬೆಳೆಸಲಾಗಿಲ್ಲ ಮತ್ತು ಗಡಿಯಲ್ಲಿನ ರಕ್ಷಣಾ ರೇಖೆಗಳಿಗೆ ತರಲಾಯಿತು.
ಹೆಚ್ಚಿನ ಗಡಿ ವಿಭಾಗಗಳು ಚಳಿಗಾಲದ ಕ್ವಾರ್ಟರ್ಸ್‌ನಲ್ಲಿ ಉಳಿದಿವೆ. ಹಿಂತೆಗೆದುಕೊಳ್ಳುವಾಗ, ಎಚ್ಚರಿಕೆ ಸಂಖ್ಯೆ 2 ಅನ್ನು ಎದುರಿಸಲು ಅವರಿಗೆ ಸ್ವಯಂಚಾಲಿತವಾಗಿ ಎಚ್ಚರಿಕೆ ನೀಡಬೇಕು. ZapOVO ನಲ್ಲಿನ ಎರಡನೇ ಹಂತದ ಆಳವಾದ ವಿಭಾಗಗಳು ಮುಂದುವರಿದವು, ಆದರೆ ಯುದ್ಧದ ಸನ್ನದ್ಧತೆಯ ಮೇಲೆ ಇರಿಸಲಾಗಿಲ್ಲ (ಮೇಲಿನ ZapOVO ನಲ್ಲಿ A. ಪೊಕ್ರೊವ್ಸ್ಕಿಯ ಎರಡನೇ ಪ್ರಶ್ನೆಯಿಂದ ವಸ್ತುಗಳು).
ಕವರ್ ಯೋಜನೆಯ ಪ್ರಕಾರ, ಬ್ರೆಸ್ಟ್ ಕೋಟೆಯಲ್ಲಿ ಫಿರಂಗಿ ವಿಭಾಗದೊಂದಿಗೆ ಒಂದು ಬೆಟಾಲಿಯನ್ ಇರಬೇಕು (4 ನೇ ಸೇನೆಯ ಮಾಜಿ ಮುಖ್ಯಸ್ಥ ಎಲ್. ಸ್ಯಾಂಡಲೋವ್ ಅವರ ಆತ್ಮಚರಿತ್ರೆಗಳು). ದಾಳಿಯ ಸಮಯದಲ್ಲಿ, ಎರಡು ರೈಫಲ್ ವಿಭಾಗಗಳು (6 ನೇ ಮತ್ತು 42 ನೇ) ಮತ್ತು ಒಂದು ಟ್ಯಾಂಕ್ ವಿಭಾಗ (22 ನೇ) ಚಳಿಗಾಲದ ಕ್ವಾರ್ಟರ್ಸ್ನಲ್ಲಿ ನೆಲೆಗೊಂಡಿವೆ. ಚದುರಿಹೋಗದ ಮತ್ತು ಎಚ್ಚರಿಸದ ವಿಭಾಗಗಳು ಸರಳವಾಗಿ ನಾಶವಾದವು.
ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆಯ ಹಲವಾರು ಕಮಾಂಡರ್‌ಗಳ ತನಿಖೆಯ ಸಮಯದಲ್ಲಿ ಇದು ಹೇಗೆ ಮತ್ತು ಏಕೆ ಸಂಭವಿಸಿತು ಎಂಬುದನ್ನು ಸ್ಪಷ್ಟಪಡಿಸಲಾಯಿತು. ಜುಲೈ 22, 1941 (27) ದಿನಾಂಕದ USSR ನ ಸುಪ್ರೀಂ ಕೋರ್ಟ್‌ನ ಮಿಲಿಟರಿ ಕೊಲಿಜಿಯಂನ ಮುಚ್ಚಿದ ನ್ಯಾಯಾಲಯದ ಅಧಿವೇಶನದ ಪ್ರೋಟೋಕಾಲ್‌ನಿಂದ:
ಪ್ರತಿವಾದಿ ಪಾವ್ಲೋವ್. ನನ್ನ ವಿರುದ್ಧ ಮಾಡಿರುವ ಆರೋಪ ಅರ್ಥವಾಗುವಂತಹದ್ದಾಗಿದೆ. ಸೋವಿಯತ್ ವಿರೋಧಿ ಮಿಲಿಟರಿ ಪಿತೂರಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುವುದಿಲ್ಲ. ನಾನು ಸೋವಿಯತ್ ವಿರೋಧಿ ಪಿತೂರಿ ಸಂಘಟನೆಯ ಸದಸ್ಯನಾಗಿರಲಿಲ್ಲ.
4 ನೇ ಸೈನ್ಯದ ಕಮಾಂಡರ್ ಕೊರೊಬ್ಕೊವ್ ಬ್ರೆಸ್ಟ್‌ನಿಂದ ಸೈನ್ಯವನ್ನು ಸ್ಥಳಾಂತರಿಸುವ ನನ್ನ ಆದೇಶವನ್ನು ಪೂರೈಸಿದ್ದಾರೆಯೇ ಎಂದು ಪರಿಶೀಲಿಸಲು ನನಗೆ ಸಮಯವಿಲ್ಲ ಎಂಬ ಅಂಶಕ್ಕೆ ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುತ್ತೇನೆ. ಜೂನ್ ಆರಂಭದಲ್ಲಿ, ಬ್ರೆಸ್ಟ್‌ನಿಂದ ಶಿಬಿರಗಳಿಗೆ ಘಟಕಗಳನ್ನು ಹಿಂತೆಗೆದುಕೊಳ್ಳಲು ನಾನು ಆದೇಶವನ್ನು ನೀಡಿದ್ದೇನೆ. ಕೊರೊಬ್ಕೋವ್ ನನ್ನ ಆದೇಶವನ್ನು ನಿರ್ವಹಿಸಲಿಲ್ಲ, ಇದರ ಪರಿಣಾಮವಾಗಿ ನಗರವನ್ನು ತೊರೆದ ನಂತರ ಮೂರು ವಿಭಾಗಗಳನ್ನು ಶತ್ರುಗಳು ಸೋಲಿಸಿದರು
ಪ್ರತಿವಾದಿ ಕೊರೊಬ್ಕೋವ್. ಬ್ರೆಸ್ಟ್‌ನಿಂದ ಘಟಕಗಳನ್ನು ಹಿಂತೆಗೆದುಕೊಳ್ಳಲು ಯಾರೂ ಆದೇಶವನ್ನು ನೀಡಲಿಲ್ಲ. ಅಂತಹ ಆದೇಶವನ್ನು ನಾನು ವೈಯಕ್ತಿಕವಾಗಿ ನೋಡಿಲ್ಲ.
ದಾಳಿಯ ನಂತರ ಬ್ರೆಸ್ಟ್ ಕೋಟೆ
ಪ್ರತಿವಾದಿ ಪಾವ್ಲೋವ್. ಜೂನ್‌ನಲ್ಲಿ, ನನ್ನ ಆದೇಶದ ಮೇರೆಗೆ, 28 ನೇ ರೈಫಲ್ ಕಾರ್ಪ್ಸ್‌ನ ಕಮಾಂಡರ್ ಪೊಪೊವ್ ಅವರನ್ನು ಜೂನ್ 15 ರೊಳಗೆ ಬ್ರೆಸ್ಟ್‌ನಿಂದ ಶಿಬಿರಗಳಿಗೆ ಎಲ್ಲಾ ಪಡೆಗಳನ್ನು ಸ್ಥಳಾಂತರಿಸುವ ಕಾರ್ಯದೊಂದಿಗೆ ಕಳುಹಿಸಲಾಯಿತು.
ಪ್ರತಿವಾದಿ ಕೊರೊಬ್ಕೋವ್. ಈ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಇದರರ್ಥ ಕಮಾಂಡರ್ ಆದೇಶಗಳನ್ನು ಅನುಸರಿಸದಿದ್ದಕ್ಕಾಗಿ ಪೊಪೊವ್ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಹೊಂದಿರಬೇಕು.
ಒಬ್ಬರನ್ನೊಬ್ಬರು ದೂಷಿಸುತ್ತಾರೆ. D. ಪಾವ್ಲೋವ್ ಅವರು ಕೋಟೆಯಿಂದ ಸೈನ್ಯವನ್ನು ಹಿಂತೆಗೆದುಕೊಳ್ಳಲು ಆದೇಶವನ್ನು ನೀಡಿದರು ಮತ್ತು ಅದನ್ನು ಯಾರು ನಿರ್ವಹಿಸಲಿಲ್ಲ ಎಂಬುದು ತಿಳಿದಿಲ್ಲ. ಆದರೆ ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಗಮನಿಸಬಹುದು: ಕೋಟೆಯಿಂದ ಸೈನ್ಯವನ್ನು ಹಿಂತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಕಮಾಂಡರ್ಗೆ ತಿಳಿದಿತ್ತು. ಮತ್ತು ಅವರು ಸೈನ್ಯವನ್ನು ಹಿಂತೆಗೆದುಕೊಳ್ಳುವ ದಿನಾಂಕವನ್ನು ಜೂನ್ 15 ಎಂದು ಹೆಸರಿಸುತ್ತಾರೆ. ಜೂನ್ 13 ರಂದು, ಸೈನ್ಯದ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸಲು ZapOVO ನಿರ್ದೇಶನವನ್ನು ಸ್ವೀಕರಿಸಿದೆ ಎಂದು ನಾನು ನಿಮಗೆ ನೆನಪಿಸುತ್ತೇನೆ. ವಾಸ್ತವವಾಗಿ, ಡಿ. ಪಾವ್ಲೋವ್ ಜಿಲ್ಲಾ ಪಡೆಗಳನ್ನು ಚದುರಿಸಲು ಆದೇಶವಿದೆ ಎಂದು ದೃಢಪಡಿಸಿದರು, ಅದನ್ನು ಕೈಗೊಳ್ಳಲಾಗಲಿಲ್ಲ. ಆದರೆ ಪಾಶ್ಚಿಮಾತ್ಯ ವಿಶೇಷ ಮಿಲಿಟರಿ ಜಿಲ್ಲೆಯ ಇತಿಹಾಸದಲ್ಲಿ ಇದು ಕೇವಲ ಒಂದು ಸಣ್ಣ ಸಂಚಿಕೆಯಾಗಿದೆ.
ಹಿಂದಿನ ಜಿಲ್ಲಾ ಕಮಾಂಡರ್‌ನ ಮಾತುಗಳಿಗೆ ವಿರುದ್ಧವಾಗಿ ಈ ಜಿಲ್ಲೆಯ ಬಹುತೇಕ ಎಲ್ಲಾ ಪಡೆಗಳು ಬ್ಯಾರಕ್‌ಗಳಲ್ಲಿವೆ. ಬಹುಶಃ ಜಿಲ್ಲೆಯ ಎಲ್ಲಾ ಸೇನಾ ಕಮಾಂಡರ್‌ಗಳು ಅವನಿಗೆ ಸುಳ್ಳು ಹೇಳಿದ್ದಾರೆಯೇ? ಇದು ಸಾಧ್ಯವೇ? ಪರಿಣಾಮವಾಗಿ, ಪಶ್ಚಿಮ ಜಿಲ್ಲೆಯ ಪಡೆಗಳಿಗೆ ಯುದ್ಧದ ಪ್ರಾರಂಭವು ಸಂಪೂರ್ಣ ಆಶ್ಚರ್ಯಕರವಾಗಿದೆ. ಜೂನ್ 1941 ರಿಂದ ಏಪ್ರಿಲ್ 1945 ರವರೆಗೆ ಎಸ್. ಅವನ ವಿಭಾಗವೇ ಬ್ರೆಸ್ಟ್ ಕೋಟೆಯ ಪ್ರದೇಶದಲ್ಲಿ ರಕ್ಷಿಸಬೇಕಾಗಿತ್ತು:
ವಿಭಾಗವು ಅದಕ್ಕೆ ಅತ್ಯಂತ ಪ್ರತಿಕೂಲವಾದ ಪರಿಸ್ಥಿತಿಗಳಲ್ಲಿ ಯುದ್ಧವನ್ನು ಪ್ರವೇಶಿಸಿತು: ಇದ್ದಕ್ಕಿದ್ದಂತೆ, ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳಿಂದ ಶತ್ರುಗಳಿಂದ ಚಂಡಮಾರುತದ ಬೆಂಕಿಯು ಮಲಗಿದ್ದ ಜನರ ಮೇಲೆ ಮಳೆಯಾಯಿತು ಮತ್ತು ಅದೇ ಸಮಯದಲ್ಲಿ ವಾಯು ಬಾಂಬ್ ದಾಳಿ ಪ್ರಾರಂಭವಾಯಿತು. ಯುಆರ್‌ನಲ್ಲಿ ಕೆಲಸ ಮಾಡುತ್ತಿರುವ ಬೆಟಾಲಿಯನ್‌ಗಳನ್ನು ಮೆಷಿನ್ ಗನ್‌ಗಳು ಮತ್ತು ಮಾರ್ಟರ್‌ಗಳೊಂದಿಗೆ ಟೆಂಟ್‌ಗಳಲ್ಲಿ ಪಾಯಿಂಟ್-ಬ್ಲಾಂಕ್‌ನಲ್ಲಿ ಚಿತ್ರೀಕರಿಸಲಾಯಿತು. ಆರ್ಟಿಲರಿ ಗೋದಾಮುಗಳು, ಗ್ಯಾಸೋಲಿನ್ ಗೋದಾಮುಗಳು, ಉಪಕರಣಗಳು ಮತ್ತು ಆಹಾರದೊಂದಿಗೆ ಗೋದಾಮುಗಳು 10 ನಿಮಿಷಗಳಲ್ಲಿ ವಿಮಾನದಿಂದ ನಾಶವಾದವು ...
ಕನಿಷ್ಠ ಹತ್ತು ಗಂಟೆ ಮುಂಚಿತವಾಗಿ ವಿಭಾಗವನ್ನು ಎಚ್ಚರಿಸಿದ್ದರೆ, ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗುತ್ತಿತ್ತು. 47
ಪರಿಣಾಮವಾಗಿ, ವಿಭಾಗವು ತನ್ನ ವಲಯದಲ್ಲಿ ತಿರುಗಲು ಮತ್ತು ಹೋರಾಟವನ್ನು ತೆಗೆದುಕೊಳ್ಳಲು ಸಮಯವಿಲ್ಲದೆ ತ್ವರಿತವಾಗಿ ಸೋಲಿಸಲ್ಪಟ್ಟಿತು. S. ಗುರೋವ್ ನೀಡಿದ ಯುದ್ಧದ ಆರಂಭದ ವಿವರಣೆಯು ಬ್ರೆಸ್ಟ್ ಕೋಟೆಯ ರಕ್ಷಣೆಯ ಬಗ್ಗೆ ಹಲವಾರು ಚಲನಚಿತ್ರಗಳನ್ನು ಸಂಪೂರ್ಣವಾಗಿ ಪ್ರತಿಧ್ವನಿಸುತ್ತದೆ. ಬ್ಯಾರಕ್‌ಗಳ ಶೆಲ್ ದಾಳಿ, ವಿವಸ್ತ್ರಗೊಳ್ಳದ ಸೈನಿಕರು ಓಡಿಹೋಗುವುದು ಮತ್ತು ಕೈಗೆ ಬಂದ ಎಲ್ಲದರೊಂದಿಗೆ ಜರ್ಮನ್ನರನ್ನು ಸ್ವಾಗತಿಸುವುದು - ಇದು ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆಯ ಬಗ್ಗೆ.
ಪಿ. ಲ್ಯಾಪಿನ್ (10 ನೇ ಸೇನೆಯ ಮಾಜಿ ಮುಖ್ಯಸ್ಥ) ಅವರ ಆತ್ಮಚರಿತ್ರೆಗಳಿಂದ:
ZapOVO ಪ್ರಧಾನ ಕಛೇರಿಯ ಎಲ್ಲಾ ಆದೇಶಗಳು ಅಧೀನ ಅಧಿಕಾರಿಗಳ ಮನಸ್ಸಿನಲ್ಲಿ ಸಂತೃಪ್ತ ವಾತಾವರಣವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿವೆ. ನಾವು ಅಭಿವೃದ್ಧಿಪಡಿಸಿದ ರಾಜ್ಯ ಗಡಿ ರಕ್ಷಣಾ ಯೋಜನೆಯ ಅನುಮೋದನೆಯೊಂದಿಗೆ “ಬ್ಯಾಗ್‌ಪೈಪ್‌ಗಳು”, ಒಂದು ಕಡೆ, ನಿರ್ಣಾಯಕ ಕ್ರಮಗಳಿಗೆ ಶತ್ರುಗಳ ಸ್ಪಷ್ಟ ಸಿದ್ಧತೆ, ಗುಪ್ತಚರ ಸಂಸ್ಥೆಗಳ ಮೂಲಕ ನಮಗೆ ವಿವರವಾಗಿ ತಿಳಿಸಲಾಯಿತು, ಮತ್ತೊಂದೆಡೆ, ನಮ್ಮನ್ನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಳಿಸಿತು. ಮತ್ತು ಉದಯೋನ್ಮುಖ ಪರಿಸ್ಥಿತಿಗೆ ಗಂಭೀರ ಪ್ರಾಮುಖ್ಯತೆಯನ್ನು ಲಗತ್ತಿಸದಂತೆ ನಮ್ಮನ್ನು ಹೊಂದಿಸಿ. 48
ಜುಲೈ 22 ರಂದು ನಡೆದ ವಿಚಾರಣೆಯಲ್ಲಿ, ZapOVO A. Grigoriev ನ ಸಂವಹನ ಮುಖ್ಯಸ್ಥರು ಜಿಲ್ಲೆಯ ಯುದ್ಧ-ಪೂರ್ವ ಸ್ಥಿತಿಯನ್ನು ಈ ಕೆಳಗಿನಂತೆ ವಿವರಿಸಿದ್ದಾರೆ (27):
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಯುದ್ಧ ಪ್ರಾರಂಭವಾಗುವ ಮೊದಲು ಜಿಲ್ಲಾ ಕೇಂದ್ರದಲ್ಲಿನ ಪರಿಸ್ಥಿತಿಯ ಬಗ್ಗೆ ಸಾಕ್ಷಿ ಹೇಳುತ್ತಾ, ನೀವು ಹೇಳುತ್ತೀರಿ:
"ಜೂನ್ 22 ರಂದು ಪ್ರಾರಂಭವಾದ ಯುದ್ಧವು ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆಯನ್ನು ಆಶ್ಚರ್ಯದಿಂದ ತೆಗೆದುಕೊಂಡಿತು. ಪ್ರಧಾನ ಕಛೇರಿಯಾದ್ಯಂತ ಆಳ್ವಿಕೆ ನಡೆಸಿದ ಶಾಂತಿಯುತ ಮನಸ್ಥಿತಿಯು ಖಂಡಿತವಾಗಿಯೂ ಸೈನ್ಯಕ್ಕೆ ಹರಡಿತು. ಜರ್ಮನಿಯ ದಾಳಿಯಿಂದ ವಿಮಾನವು ನೆಲದ ಮೇಲೆ ಸಿಕ್ಕಿಬಿದ್ದಿದೆ ಎಂಬ ಅಂಶವನ್ನು ಈ "ತೃಪ್ತಿ" ಮಾತ್ರ ವಿವರಿಸುತ್ತದೆ. ಸೈನ್ಯದ ಪ್ರಧಾನ ಕಛೇರಿಯು ಚಳಿಗಾಲದ ಕ್ವಾರ್ಟರ್ಸ್‌ನಲ್ಲಿತ್ತು ಮತ್ತು ನಾಶವಾಯಿತು, ಮತ್ತು ಅಂತಿಮವಾಗಿ, ಸೈನ್ಯದ ಒಂದು ಭಾಗವನ್ನು (ಬ್ರೆಸ್ಟ್ ಗ್ಯಾರಿಸನ್) ಅವರ ಚಳಿಗಾಲದ ಕ್ವಾರ್ಟರ್ಸ್‌ನಲ್ಲಿ ಬಾಂಬ್ ದಾಳಿ ಮಾಡಲಾಯಿತು” (ld. 76, ಸಂಪುಟ 4).
ಈ ಹೇಳಿಕೆಗಳು ನಿಜವೇ?
ಪ್ರತಿವಾದಿ. ಹೌದು.
D. ಪಾವ್ಲೋವ್ ಅವರ ಚಟುವಟಿಕೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳಿದ್ದವು. ಇಂದಿಗೂ, ಅವರ ವಿಚಾರಣೆಯ ಪ್ರೋಟೋಕಾಲ್‌ಗಳಲ್ಲಿ ಒಂದನ್ನು (ಜೂನ್ 21, 1941 ರಂದು) ವರ್ಗೀಕರಿಸಲಾಗಿದೆ. ಪುಸ್ತಕದಲ್ಲಿ, ನಾನು ಎರಡು ವಿಚಾರಣೆಯ ಪ್ರೋಟೋಕಾಲ್‌ಗಳನ್ನು ಪೋಸ್ಟ್ ಮಾಡಿದ್ದೇನೆ, ಮೊದಲನೆಯದು ಜುಲೈ 7 (ಉದ್ಧರಣಗಳು) (18) ಮತ್ತು ಜುಲೈ 22, 1941 ರಂದು ಯುಎಸ್‌ಎಸ್‌ಆರ್‌ನ ಸುಪ್ರೀಂ ಕೋರ್ಟ್‌ನ ಮಿಲಿಟರಿ ಕೊಲಿಜಿಯಂನ ಮುಚ್ಚಿದ ನ್ಯಾಯಾಲಯದ ಅಧಿವೇಶನದ ಪ್ರೋಟೋಕಾಲ್ (27) . ನಾನು ಅದನ್ನು ಓದಲು ಶಿಫಾರಸು ಮಾಡುತ್ತೇವೆ. ವಸ್ತುವು ತುಂಬಾ ಆಸಕ್ತಿದಾಯಕವಾಗಿದೆ. ಹಲವಾರು ಕಮಾಂಡರ್‌ಗಳ ಜಗಳವನ್ನು ಹಾಸ್ಯಮಯವೆಂದು ಪರಿಗಣಿಸಬಹುದು, ಅವರ ಕ್ರಿಯೆಗಳನ್ನು ಒಳಗೊಂಡಂತೆ ಸಂಭವಿಸಿದ ದೊಡ್ಡ ದುರಂತಕ್ಕಾಗಿ ಅಲ್ಲ.
PribOVO ಮತ್ತು ZapOVO ಅನ್ನು ಹೋಲಿಸಿದಾಗ, ಸೈನ್ಯದ ಸಿದ್ಧತೆಯಲ್ಲಿ ಗಮನಾರ್ಹ ವ್ಯತ್ಯಾಸಗಳು ಗಮನಾರ್ಹವಾಗಿದೆ. ಏಕೀಕೃತ ನಿರ್ವಹಣಾ ವ್ಯವಸ್ಥೆಯ ಚೌಕಟ್ಟಿನೊಳಗೆ ಇದು ಸಾಧ್ಯವೇ?
ವೆಸ್ಟರ್ನ್ ಫ್ರಂಟ್‌ನಲ್ಲಿ ಜೂನ್ 22-ಜುಲೈ 8, 1941 ರಂದು ಹೋರಾಟ
ಜಿಲ್ಲಾ ಕಮಾಂಡರ್ ಕೆಲಸದಲ್ಲಿ ಸಾಮಾನ್ಯವಾಗಿ "ವೈಫಲ್ಯ" ಇದೆ ಎಂದು ನಾವು ಹೇಳಬಹುದು. ಇದಲ್ಲದೆ, ವೈಫಲ್ಯವು ಮುಖ್ಯ ದಾಳಿಯ ದಿಕ್ಕಿನಲ್ಲಿ ಸಂಭವಿಸಿದೆ, ಅಂದರೆ ಅದು ದೊಡ್ಡ ಅಪಾಯವನ್ನುಂಟುಮಾಡುತ್ತದೆ. ಈ ವೈಫಲ್ಯವು ನೆರೆಯ ರಂಗಗಳನ್ನು ಕಠಿಣ ಪರಿಸ್ಥಿತಿಯಲ್ಲಿ ಇರಿಸಿತು.
ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆ
KOVO ಸಹ ಸನ್ನದ್ಧತೆಯನ್ನು ಎದುರಿಸಲು ಸೈನ್ಯವನ್ನು ಕರೆತರುವ ನಿರ್ದೇಶನ ಸಂಖ್ಯೆ. M. ಪುರ್ಕೇವ್ (ಕೈವ್ ಸ್ಪೆಷಲ್ ಮಿಲಿಟರಿ ಡಿಸ್ಟ್ರಿಕ್ಟ್‌ನ ಮಾಜಿ ಮುಖ್ಯಸ್ಥ ಮುಖ್ಯಸ್ಥ) ರವರ ಸಮೀಕ್ಷೆ ವಸ್ತುಗಳಿಂದ:
ಜೂನ್ 22 ರಂದು 1 ಗಂಟೆಯಿಂದ 2 ಗಂಟೆಗಳ ಅವಧಿಯಲ್ಲಿ, ಜಿಲ್ಲಾ ಪಡೆಗಳ ಕಮಾಂಡರ್ ಜನರಲ್ ಸ್ಟಾಫ್‌ನಿಂದ ಆದೇಶವನ್ನು ಪಡೆದರು, ಇದು ಜರ್ಮನ್ನರು ರಾಜ್ಯ ಗಡಿಯನ್ನು ದಾಟಿದ ಸಂದರ್ಭದಲ್ಲಿ ಸೈನ್ಯವನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿತು. ಅವರು ಎಲ್ಲಾ ಪಡೆಗಳು ಮತ್ತು ವಿಧಾನಗಳೊಂದಿಗೆ ಹಿಮ್ಮೆಟ್ಟಿಸಬೇಕು ಮತ್ತು ಮುಂದಿನ ಆದೇಶದವರೆಗೆ ಗಡಿಗಳನ್ನು ದಾಟಬಾರದು ...
ರಕ್ಷಣಾ ಯೋಜನೆಯ ಪ್ರಕಾರ, ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆಯ ಕವರಿಂಗ್ ಪಡೆಗಳು ಜೂನ್ 22, 1941 ರಂದು ಬೆಳಿಗ್ಗೆ 4 ರಿಂದ 6 ರವರೆಗೆ ರಾಜ್ಯದ ಗಡಿ, ರಕ್ಷಣಾ ರೇಖೆಗಳನ್ನು ತಲುಪಲು ಪ್ರಾರಂಭಿಸಿದವು.
ಗಡಿಯಲ್ಲಿ ಯುದ್ಧ ಪ್ರಾರಂಭವಾಗುವ ಮೊದಲು, 5, 4 ಪಡೆಗಳು (ಡಾಕ್ಯುಮೆಂಟ್‌ನಲ್ಲಿ ಸಂಖ್ಯೆಯನ್ನು ದಾಟಿದೆ ಮತ್ತು 26 ಅನ್ನು ಮೇಲೆ ಬರೆಯಲಾಗಿದೆ) ಮತ್ತು 12 ಸೈನ್ಯಗಳು ಯೋಜನೆಯ ಪ್ರಕಾರ ತಮ್ಮ ರಕ್ಷಣಾತ್ಮಕ ರೇಖೆಗಳನ್ನು ಬಿಟ್ಟು ಆಕ್ರಮಿಸಿಕೊಳ್ಳುವಲ್ಲಿ ಯಶಸ್ವಿಯಾದವು. ಗಡಿಯ ಬಳಿ ರಾವಾ ರಷ್ಯಾದ ದಿಕ್ಕಿನಲ್ಲಿ 6 ನೇ ಸೇನೆಯ ಕವರಿಂಗ್ ಪಡೆಗಳು ಮುಂಬರುವ ಯುದ್ಧಗಳಿಗೆ ಪ್ರವೇಶಿಸಿದವು. 49
KOVO ಪಡೆಗಳು 4 ರಿಂದ 6 ಗಂಟೆಯವರೆಗೆ ಗಡಿಗೆ ತಡವಾಗಿ ಚಲಿಸಲು ಪ್ರಾರಂಭಿಸಿದವು. ಗಡಿ ಕೋಟೆಗಳಿಗೆ ಈ ತಡವಾದ ಮುನ್ನಡೆಯು ಹಲವಾರು ದಿಕ್ಕುಗಳಲ್ಲಿ ಪ್ರತಿ ಯುದ್ಧಕ್ಕೆ ಕಾರಣವಾಯಿತು.
1. KOVO ನ M. Kirpanos ಕಮಾಂಡರ್ 2. M. Purkaev ಆಫ್ ಸ್ಟಾಫ್ ಆಫ್ KOVO 3. P. ನೊವಿಚ್ಕೋವ್ 62 ನೇ ಪದಾತಿ ದಳದ ವಿಭಾಗದ ಮುಖ್ಯಸ್ಥ
ಕೈವ್ ಜಿಲ್ಲೆಯ ಪ್ರಧಾನ ಕಛೇರಿಯು ಜೂನ್ 21 ರಂದು ಟೆರ್ನೋಪಿಲ್‌ನಲ್ಲಿರುವ ಹೊಸ ಕಮಾಂಡ್ ಪೋಸ್ಟ್‌ಗೆ ಸ್ಥಳಾಂತರಗೊಂಡಿತು. M. ಪುರ್ಕೇವ್:
...ನಾನು TERNOPOL ಗೆ ಅವಸರವಾಗಿ ಹೋದೆ, ಅಲ್ಲಿ ನಾನು 6/22/41 ರಂದು ಬೆಳಿಗ್ಗೆ ಸುಮಾರು 3 ಗಂಟೆಗೆ ಬಂದೆ.
ನನ್ನ ಆಗಮನದ ವೇಳೆಗೆ, ಜಿಲ್ಲಾ ಪಡೆಗಳ ಕಮಾಂಡರ್ ಜನರಲ್ ಕಿರ್ಪಾನೋಸ್ ಅವರು ಈಗಾಗಲೇ ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲು ಜನರಲ್ ಸ್ಟಾಫ್ನಿಂದ ಆದೇಶವನ್ನು ಸ್ವೀಕರಿಸಿದ್ದರು, ಆದರೆ ಅವರು ಯಾರಿಗೂ ಯಾವುದೇ ಆದೇಶವನ್ನು ನೀಡಲಿಲ್ಲ.
ಜರ್ಮನ್ನರ ನಿರೀಕ್ಷಿತ ದಾಳಿಗೆ ಸಂಬಂಧಿಸಿದಂತೆ ಜನರಲ್ ಸ್ಟಾಫ್ನ ಆದೇಶದ ಬಗ್ಗೆ ಜನರಲ್ ಕಿರ್ಪಾನೋಸ್ ಅವರಿಂದ ಸೂಚನೆಗಳನ್ನು ಸ್ವೀಕರಿಸಿದ ನಂತರ, ನಾನು ತಕ್ಷಣವೇ ಎಲ್ಲಾ ಸೇನಾ ಕಮಾಂಡರ್ಗಳನ್ನು ವೈಯಕ್ತಿಕವಾಗಿ ಬೌಡೋಟ್ನ ಕಚೇರಿಗೆ ಕರೆದಿದ್ದೇನೆ. ಮತ್ತು 3 ರಿಂದ 4 ಗಂಟೆಗಳ ಅವಧಿಯಲ್ಲಿ, ಅವರು ವೈಯಕ್ತಿಕವಾಗಿ ಎಲ್ಲರಿಗೂ ಸೈನ್ಯವನ್ನು ಪೂರ್ಣ ಯುದ್ಧ ಸನ್ನದ್ಧತೆಗೆ ತರಲು ಮತ್ತು ಯೋಜನೆಯ ಪ್ರಕಾರ ರಕ್ಷಣೆಯನ್ನು ತೆಗೆದುಕೊಳ್ಳಲು ಆದೇಶವನ್ನು ನೀಡಿದರು. ಜರ್ಮನ್ನರು ರಾಜ್ಯದ ಗಡಿಯನ್ನು ದಾಟಿದಾಗ, ಎಲ್ಲಾ ಪಡೆಗಳು ಮತ್ತು ವಿಧಾನಗಳೊಂದಿಗೆ ಪ್ರತಿಬಿಂಬಿಸುವಾಗ, ಗಡಿಯನ್ನು ತಾವೇ ದಾಟಬೇಡಿ. ಮುಂದಿನ ಸೂಚನೆ ಬರುವವರೆಗೂ ನಮ್ಮ ವಿಮಾನಗಳು ಗಡಿಯ ಮೇಲೆ ಹಾರುವುದಿಲ್ಲ. 50
ಜಿಲ್ಲಾ ಕಮಾಂಡರ್, ಎಂ. ಕಿರ್ಪಾನೋಸ್, ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನಿಂದ ನಿರ್ದೇಶನವನ್ನು ಸ್ವೀಕರಿಸಿದ ನಂತರ, ಜೂನ್ 22 ರಂದು 3 ಗಂಟೆಗೆ M. ಪುರ್ಕೇವ್ ಬರುವವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಏಕೆ? ಪ್ರಧಾನ ಕಛೇರಿಗೆ ಆಗಮಿಸಿದ ನಂತರ, ನಂತರದವರು ಸೈನ್ಯದ ಕಮಾಂಡರ್‌ಗಳನ್ನು ಕರೆಯಲು ಪ್ರಾರಂಭಿಸಿದರು ಮತ್ತು ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ತರಲು ಆದೇಶವನ್ನು ಪ್ರಸಾರ ಮಾಡಿದರು. ಸೈನ್ಯದ ಕಮಾಂಡರ್ಗಳು ಪ್ರತಿಯಾಗಿ, ಸನ್ನದ್ಧತೆಯನ್ನು ಎದುರಿಸಲು ಅವರಿಗೆ ವಹಿಸಿಕೊಟ್ಟ ಘಟಕಗಳನ್ನು ತಂದರು. ಇದರ ಪರಿಣಾಮವಾಗಿ, ಯುದ್ಧ ಸನ್ನದ್ಧತೆಗೆ ಘಟಕಗಳನ್ನು ತರುವ ಪ್ರಕ್ರಿಯೆಯು ಬಹಳ ವಿಳಂಬವಾಯಿತು ಮತ್ತು ಕೆಲವು ವಿಭಾಗಗಳು ತಮ್ಮ ಸ್ಥಾನಗಳನ್ನು ತೆಗೆದುಕೊಳ್ಳಲು ಸಮಯ ಹೊಂದಿಲ್ಲ.
ಜಿ. ಶೆರ್ಸ್ಟ್ಯುಕ್ (45 ನೇ ಪದಾತಿ ದಳದ ಮಾಜಿ ಕಮಾಂಡರ್):
ನಾನು ಮೇಲೆ ಸೂಚಿಸಿದಂತೆ, ಸ್ಕ್ ಕಮಾಂಡರ್ ಆದೇಶ. SD ಯ ಭಾಗಗಳನ್ನು ತರುವ ಬಗ್ಗೆ. ಯುದ್ಧದ ಸನ್ನದ್ಧತೆಗೆ ಮತ್ತು ಅವರನ್ನು ಅವರ ಗ್ಯಾರಿಸನ್‌ಗಳಲ್ಲಿ ಬಿಟ್ಟು, ನಾನು ಜೂನ್ 22, 1941 ರಂದು ಒಂಬತ್ತು ಗಂಟೆಗೆ ಲ್ಯುಬೊಮ್ಲ್ ನಗರದಲ್ಲಿ ವಿಭಾಗದ ಮುಖ್ಯಸ್ಥ ಕರ್ನಲ್ ಚುಮಾಕೋವ್ ಮೂಲಕ ದೂರವಾಣಿ ಮೂಲಕ ಸ್ವೀಕರಿಸಿದೆ. 51
45 ನೇ ಪದಾತಿಸೈನ್ಯದ ತುಕಡಿಯನ್ನು ಜೂನ್ 22 ರಂದು ಒಂಬತ್ತು ಗಂಟೆಗೆ ಮಾತ್ರ ಯುದ್ಧ ಸನ್ನದ್ಧತೆಗೆ ತರಲಾಯಿತು, ಗಡಿಯಲ್ಲಿ ಹೋರಾಟವು ಪೂರ್ಣ ಸ್ವಿಂಗ್ ಆಗಿತ್ತು! ಕೆಲವು KOVO ಘಟಕಗಳನ್ನು ಜೂನ್ 23 ರಂದು ಸಹ ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಯಿತು.
P. ನೋವಿಚ್ಕೋವ್ (5 ನೇ ಸೇನೆಯ 62 ನೇ ಪದಾತಿ ದಳದ ಸಿಬ್ಬಂದಿಯ ಮಾಜಿ ಮುಖ್ಯಸ್ಥ):
ಈಗಾಗಲೇ ಸೂಚಿಸಿದಂತೆ, ವಿಭಾಗದ ಭಾಗಗಳು ಕೇಂದ್ರೀಕರಣದ ಪ್ರದೇಶಗಳಲ್ಲಿ ನೆಲೆಗೊಂಡಿವೆ.
3.00 ಕ್ಕೆ, ಶಟರ್ 15 ರ ಆದೇಶದ ಪ್ರಕಾರ, ಆದೇಶವು ಪ್ಯಾಕೇಜ್ ಮತ್ತು ನಕ್ಷೆಗಳನ್ನು ತೆರೆಯುವ ಬಗ್ಗೆ ಪತ್ರವನ್ನು ಸೂಚಿಸಿತು, ಅಲ್ಲಿ ರಕ್ಷಣಾ ಉದ್ಯೋಗದ ರೇಖೆಯನ್ನು ಮೊದಲೇ ನಡೆಸಲಾಯಿತು ವಿಚಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯತ್ಯಾಸಗಳಿಲ್ಲ.
3.30 22.6 ಕ್ಕೆ ನಾವು ವಿಭಾಗದ ಪಟ್ಟಿಯ ಎರಡು ಬಿಂದುಗಳಲ್ಲಿ ಅವೆನ್ಯೂವನ್ನು ದಾಟುವ ಬಗ್ಗೆ ಗಡಿ ಪಡೆಗಳಿಂದ ಮೊದಲ ಡೇಟಾವನ್ನು ಸ್ವೀಕರಿಸಿದ್ದೇವೆ.
4.00 ಕ್ಕೆ, ಸಂಪೂರ್ಣ ಗಡಿಯುದ್ದಕ್ಕೂ ಅವೆನ್ಯೂವನ್ನು ದಾಟುವ ಬಗ್ಗೆ ಗಡಿ ಪಡೆಗಳು ಮತ್ತು ಶಟರ್ 15 ರಿಂದ ಡೇಟಾವನ್ನು ಸ್ವೀಕರಿಸಲಾಯಿತು.
ಈ ಸಮಯದಲ್ಲಿ, ಗಡಿ ಹೊರಠಾಣೆಗಳು ಭೀಕರ ಯುದ್ಧಗಳನ್ನು ನಡೆಸಿದವು ಮತ್ತು ವಿಶೇಷವಾಗಿ ಅವರು ಆಕ್ರಮಿಸಿಕೊಂಡಿರುವ ಬಂಕರ್‌ಗಳಿಂದ ವಿರೋಧಿಸಿದವು.
1 ನೇ ಹಂತದ ರೆಜಿಮೆಂಟ್‌ಗಳು 5.00-6.00 ಕ್ಕೆ ರಕ್ಷಣಾ ರೇಖೆಯನ್ನು ಆಕ್ರಮಿಸಲು ರಾಜ್ಯ ಗಡಿಗೆ ಮುನ್ನಡೆದವು ಮತ್ತು 10.00-11.00 ರ ಹೊತ್ತಿಗೆ ತಮ್ಮ ವಲಯಗಳನ್ನು ಆಕ್ರಮಿಸಿಕೊಂಡವು ಮತ್ತು ಗಡಿ ಹೊರಠಾಣೆಗಳೊಂದಿಗೆ ಈ ದಿನ Pr-ku ಗೆ ಸಾಧ್ಯವಾಗಲಿಲ್ಲ ನದಿ ದಾಟಲು. ಜ್ಯಾಪ್ ಬಗ್. ಇಡೀ ಮುಂಭಾಗದಲ್ಲಿ.
ನೀವು ನೋಡುವಂತೆ, ಹೋರಾಟವು 4.00 ಕ್ಕೆ ಪ್ರಾರಂಭವಾಯಿತು ... ಆದಾಗ್ಯೂ, ಕೆಲವು ಕಾರಣಗಳಿಗಾಗಿ, 10-12.00 ರವರೆಗೆ ನಾವು ವಿಮಾನವನ್ನು ತೆರೆಯದಂತೆ ಫೀಲ್ಡ್ ಪಡೆಗಳು ಮತ್ತು ವಿಮಾನ ವಿರೋಧಿ ಶಸ್ತ್ರಾಸ್ತ್ರಗಳಿಗೆ ಅಗ್ನಿಶಾಮಕ ಶಟರ್‌ನಿಂದ ಆದೇಶವನ್ನು ಸ್ವೀಕರಿಸಿದ್ದೇವೆ ಮತ್ತು ಇದು ಒಂದು ಎಂದು ಎಚ್ಚರಿಸಿದೆ ಪ್ರಚೋದನೆ.
120 ಎಂಎಂ ಗಾರೆಗಳಿಗೆ ಗಣಿಗಳನ್ನು ಹೊರತುಪಡಿಸಿ ಮದ್ದುಗುಂಡುಗಳ ಕೊರತೆಯಿಲ್ಲ ಎಂದು ನಾನೂ ಹೇಳಬೇಕು. 52
62 ನೇ ರೈಫಲ್ ವಿಭಾಗವು ರಕ್ಷಣಾ ವಲಯಗಳನ್ನು ಬೆಳಿಗ್ಗೆ 10-11 ಗಂಟೆಗೆ (ಅಲಾರಾಂ ನಂತರ 7-8 ಗಂಟೆಗಳ ನಂತರ) ಆಕ್ರಮಿಸಿಕೊಂಡಿದೆ. ದಾಳಿಯ ಹಿಂದಿನ ರಾತ್ರಿಯಲ್ಲಿ ಅವರು ಇದನ್ನು ಮಾಡಿರಬೇಕು (ನಿರ್ದೇಶನ #1). ನಿಯಮಗಳ ಪ್ರಕಾರ, ಗಡಿ ಘಟಕಗಳಿಗೆ ಸ್ಥಾನಗಳನ್ನು ಆಕ್ರಮಿಸಲು 2-3 ಗಂಟೆಗಳ ಕಾಲ ನೀಡಲಾಯಿತು. KOVO ಪ್ರಧಾನ ಕಛೇರಿ ಮತ್ತು ಸೇನೆಗಳ ಎಲ್ಲಾ ಕ್ರಿಯೆಗಳಲ್ಲಿ ಕೆಲವು ರೀತಿಯ ನಿಧಾನತೆ ಇದೆ.
72 ನೇ ಮೌಂಟೇನ್ ರೈಫಲ್ ವಿಭಾಗದ ಮಾಜಿ ಕಮಾಂಡರ್, ಪಿ. ಅಬ್ರಮಿಡ್ಜ್, ಯುದ್ಧದ ಪ್ರಾರಂಭದ ಮೊದಲು ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸುವ ಬಗ್ಗೆ ಮಾತನಾಡುತ್ತಾರೆ:
ಜೂನ್ 20, 1941 ರಂದು, ನಾನು ಜನರಲ್ ಸ್ಟಾಫ್‌ನಿಂದ ಈ ಕೆಳಗಿನ ಎನ್‌ಕ್ರಿಪ್ಟ್ ಮಾಡಿದ ಸಂದೇಶವನ್ನು ಸ್ವೀಕರಿಸಿದ್ದೇನೆ: “ಗಡಿಯಲ್ಲಿಯೇ ಇರುವ ನಿಮ್ಮ ರಚನೆಯ ಎಲ್ಲಾ ಘಟಕಗಳು ಮತ್ತು ಘಟಕಗಳನ್ನು ಹಲವಾರು ಕಿಲೋಮೀಟರ್ ಹಿಂದಕ್ಕೆ ಹಿಂತೆಗೆದುಕೊಳ್ಳಬೇಕು, ಅಂದರೆ, ಸಿದ್ಧಪಡಿಸಿದ ಸ್ಥಾನಗಳ ಸಾಲಿಗೆ. ರಾಜ್ಯ ಗಡಿಯನ್ನು ಉಲ್ಲಂಘಿಸುವವರೆಗೆ ಜರ್ಮನ್ ಘಟಕಗಳಿಂದ ಯಾವುದೇ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸಬೇಡಿ. ವಿಭಾಗದ ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇಡಬೇಕು. ಜೂನ್ 21, 1941 ರಂದು 24 ಗಂಟೆಗಳ ಒಳಗೆ ಮರಣದಂಡನೆಯನ್ನು ನೀಡಲಾಗುವುದು. 53
"ಜೂನ್ 21 ರಂದು 24 ಗಂಟೆಗಳ ಒಳಗೆ" ಯುನಿಟ್‌ಗಳನ್ನು ಯುದ್ಧ ಸನ್ನದ್ಧತೆಗೆ ತರುವ ಕುರಿತು ವರದಿ ಮಾಡಿ! ಪಡೆಗಳ ಸನ್ನದ್ಧತೆಯ ಸಮಯವನ್ನು ನಿಖರವಾಗಿ ಸೂಚಿಸಲಾಗುತ್ತದೆ.
ಸಾಮಾನ್ಯವಾಗಿ, KOVO ಪಡೆಗಳನ್ನು ಕನಿಷ್ಠ ಯುದ್ಧ ಸನ್ನದ್ಧತೆಗೆ ತರಲಾಯಿತು, ಆದರೂ ಇದು ಬಹಳ ನಿಧಾನವಾಗಿ ಸಂಭವಿಸಿತು ಮತ್ತು ಎಲ್ಲಾ ಘಟಕಗಳಲ್ಲಿ ಅಲ್ಲ. ಕೆಲವು ವಿಭಾಗಗಳು ಕವರ್ ಯೋಜನೆಗಳ ಪ್ರಕಾರ ತಮ್ಮ ವಲಯಗಳನ್ನು ತಲುಪಲು ಸಮಯವನ್ನು ಹೊಂದಿರಲಿಲ್ಲ, ಅದು ಅವರ ಯುದ್ಧ ಸಾಮರ್ಥ್ಯಗಳನ್ನು ಕಡಿಮೆ ಮಾಡಿತು.
ಸೈನ್ಯದಲ್ಲಿನ ಪರಿಸ್ಥಿತಿಯನ್ನು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡುವುದು ಅವಶ್ಯಕ.
ಒಡೆಸ್ಸಾ ಮಿಲಿಟರಿ ಜಿಲ್ಲೆ
ಜೂನ್ 21, 1941 ರ ಸಂಜೆ ಒಡೆಸ್ಸಾ ಮಿಲಿಟರಿ ಜಿಲ್ಲೆಯ ಕಮಾಂಡರ್ ಜಿಲ್ಲೆಯ ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ತರಲು ಆದೇಶವನ್ನು ನೀಡಿದರು. ಗಡಿ ಕಾವಲುಗಾರರೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಲು ಮತ್ತು ಗಡಿ ಕೋಟೆಗಳನ್ನು ಆಕ್ರಮಿಸಲು ಆದೇಶಿಸಲಾಯಿತು. ಅಂತಹ ಆದೇಶವನ್ನು ನೀಡಲು ಸಿಬ್ಬಂದಿಯ ಮುಖ್ಯಸ್ಥ ಎಂ. ಜಖರೋವ್ ಜಿಲ್ಲಾ ಕಮಾಂಡರ್ ವೈ ಚೆರೆವಿಚೆಂಕೊಗೆ ಮನವರಿಕೆ ಮಾಡಿದರು ಎಂಬ ಅಭಿಪ್ರಾಯವಿದೆ. ಆದಾಗ್ಯೂ, Y. ಚೆರೆವಿಚೆಂಕೊ ಅವರ ಆತ್ಮಚರಿತ್ರೆಯಲ್ಲಿ ಪೀಪಲ್ಸ್ ಕಮಿಷರ್ S. ಟಿಮೊಶೆಂಕೊ ಅವರೊಂದಿಗಿನ ಸಂಭಾಷಣೆಯನ್ನು ಸೂಚಿಸುತ್ತಾರೆ, ಅದರ ನಂತರ ಸೈನ್ಯವನ್ನು ಪೂರ್ಣ ಯುದ್ಧ ಸನ್ನದ್ಧತೆಗೆ ತರಲು ಆದೇಶವನ್ನು ನೀಡಲಾಯಿತು. ಹೆಚ್ಚುವರಿಯಾಗಿ, ಜಿಲ್ಲಾ ಕಮಾಂಡರ್ ಎಂ. ಜಖರೋವ್ ಅವರ ಜಿಲ್ಲಾ ಮುಖ್ಯಸ್ಥರ ಉಪಕ್ರಮ ಮತ್ತು ದಕ್ಷತೆಯನ್ನು ಗಮನಿಸಿದರು:
ಪರಿಸ್ಥಿತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ನಂತರ ಮತ್ತು ಪೀಪಲ್ಸ್ ಕಮಿಷರ್‌ನೊಂದಿಗಿನ ಸಂಭಾಷಣೆಯ ವಿಷಯಗಳನ್ನು ತಿಳಿಸಿದ ನಂತರ, ನಾನು ಜಖರೋವ್‌ಗೆ ಎಲ್ಲಾ ಗಡಿ ಪಡೆಗಳನ್ನು ಜಾಗರೂಕತೆಯಿಂದ ಸಂಗ್ರಹಿಸಲು ಆದೇಶಿಸಿದೆ ಮತ್ತು ಜಿಲ್ಲೆಯ ಪಡೆಗಳು ಯೋಜನೆಯ ಪ್ರಕಾರ ರಕ್ಷಣಾತ್ಮಕ ಮಾರ್ಗಗಳನ್ನು ತೆಗೆದುಕೊಳ್ಳಲು ಮತ್ತು ಶತ್ರುಗಳನ್ನು ಎದುರಿಸಲು ಸಿದ್ಧರಾಗಿರಿ. ಬೆಂಕಿ. M.V. ಜಖರೋವ್ ಅಸಾಧಾರಣ ದಕ್ಷತೆ ಮತ್ತು ಉಪಕ್ರಮವನ್ನು ತೋರಿಸಿದರು.
ಕವರಿಂಗ್ ಘಟಕಗಳು ತಮ್ಮ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳಲು ಮತ್ತು ಗಡಿ ಬೇರ್ಪಡುವಿಕೆಗಳೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಲು ಆದೇಶಿಸಲಾಯಿತು. ಇವೆಲ್ಲವೂ ನಂತರ ತೆರೆದ ಘಟನೆಗಳಲ್ಲಿ ಒಡೆಸ್ಸಾ ಮಿಲಿಟರಿ ಜಿಲ್ಲೆಯ ಘಟಕಗಳು ಮತ್ತು ರಚನೆಗಳ ಸಂಘಟಿತ ನಡವಳಿಕೆಯನ್ನು ಖಾತ್ರಿಪಡಿಸಿತು. 54
1. Y. ಚೆರೆವಿಚೆಂಕೊ, OdVO ನ ಕಮಾಂಡರ್ 2. M. ಜಖರೋವ್, OdVO ನ ಸಿಬ್ಬಂದಿ ಮುಖ್ಯಸ್ಥ 3. F. Michugin, OdVO ನ ವಾಯುಪಡೆಯ ಕಮಾಂಡರ್ 4. A. Pokryshkin 1941 ರಲ್ಲಿ, 55 ನೇ ಏರ್ನಲ್ಲಿ ಜೂನಿಯರ್ ಪೈಲಟ್ ರೆಜಿಮೆಂಟ್
OdVO Y. Cherevichenko ಕಮಾಂಡರ್ ಮತ್ತು ZapOVO ಕಮಾಂಡರ್ D. ಪಾವ್ಲೋವ್ ಇಬ್ಬರೂ ಜೂನ್ 21 ರ ಸಂಜೆ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ S. ಟಿಮೊಶೆಂಕೊ ಅವರೊಂದಿಗೆ ಮಾತನಾಡಿದರು. ಮೊದಲನೆಯದು, ಸಂಭಾಷಣೆಯ ನಂತರ, ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲು ಆದೇಶಿಸಿತು (ಸಂಭಾಷಣೆ ಏನು?), ಮತ್ತು ಎರಡನೆಯವರಿಗೆ "ಜೂನ್ 22 ರ ಬೆಳಿಗ್ಗೆ ಸೇನಾ ಪ್ರಧಾನ ಕಛೇರಿಯನ್ನು ಸಂಗ್ರಹಿಸಲು" ಎಂದು ತಿಳಿಸಲಾಯಿತು. ಪಡೆಗಳು ಈಗಾಗಲೇ ನಿರ್ದೇಶನ ಸಂಖ್ಯೆ 1 ಅನ್ನು ಪಡೆದಿದ್ದರೂ ಸಹ ಇದು. ಅವುಗಳಲ್ಲಿ ಯಾವುದು "ಸಾಕಷ್ಟು ಹೇಳುತ್ತಿಲ್ಲ"?
Y. ಚೆರೆವಿಚೆಂಕೊ, M. ಜಖರೋವ್, ಯುದ್ಧಕ್ಕೆ ಕೆಲವು ದಿನಗಳ ಮೊದಲು, ವಾಯುಪಡೆಯನ್ನು ಜನನಿಬಿಡ ಪ್ರದೇಶಗಳಿಂದ ಎಚ್ಚರದಿಂದ ಹಿಂತೆಗೆದುಕೊಳ್ಳಬೇಕು ಮತ್ತು ಕ್ಷೇತ್ರ ವಾಯುನೆಲೆಗಳಿಗೆ ಚದುರಿಸಬೇಕೆಂದು ಒತ್ತಾಯಿಸಿದರು:
ನನ್ನ ಆದೇಶಕ್ಕೂ ಮುಂಚೆಯೇ, ಸನ್ನಿಹಿತ ಅಪಾಯದ ಬಗ್ಗೆ ಕಪ್ಪು ಸಮುದ್ರದ ನೌಕಾಪಡೆಯ ಆಜ್ಞೆಯಿಂದ ಕಲಿತ ಅವರು, ಏಕಕಾಲದಲ್ಲಿ ಜಿಲ್ಲಾ ವಾಯುಪಡೆಯ ಕಮಾಂಡರ್, ಮೇಜರ್ ಜನರಲ್ ಎಫ್.ಜಿ. ಮಿಚಿಗಿನ್ ಅವರಿಗೆ ಯುದ್ಧದ ಸಿದ್ಧತೆಯನ್ನು ಹೆಚ್ಚಿಸುವ ಆದೇಶವನ್ನು ಹೊರಡಿಸಿದರು, ಸೈನ್ಯವನ್ನು ಹಿಂತೆಗೆದುಕೊಳ್ಳುವಂತೆ ಕಾರ್ಪ್ಸ್ ಕಮಾಂಡರ್ಗಳಿಗೆ ಆದೇಶಿಸಿದರು. ಜನವಸತಿ ಪ್ರದೇಶಗಳಿಂದ ಎಚ್ಚರಿಕೆ ವಹಿಸಲಾಗಿದೆ. 55
OdVO ವಾಯುಪಡೆಯ ಕಮಾಂಡರ್ F. ಮಿಚುಗಿನ್. ಆದ್ದರಿಂದ, OdVO ಮುಖ್ಯಸ್ಥ ಜನರಲ್ M. ಜಖರೋವ್ ಅವರ ಒತ್ತಾಯದ ಮೇರೆಗೆ, OdVO ವಾಯುಯಾನವು ಕ್ಷೇತ್ರ ವಾಯುನೆಲೆಗಳ ನಡುವೆ ಹರಡಿತು. F. Michugin ಇದನ್ನು ವಿರೋಧಿಸಿದರು, ಆದರೆ ಲಿಖಿತ ಆದೇಶವನ್ನು ಸ್ವೀಕರಿಸಿದ ನಂತರ ಅವರು ಪಾಲಿಸಬೇಕೆಂದು ಒತ್ತಾಯಿಸಲಾಯಿತು. ಯುದ್ಧ ಪ್ರಾರಂಭವಾಗುವ ಕೆಲವು ದಿನಗಳ ಮೊದಲು, ವಿಮಾನಗಳನ್ನು ಫೀಲ್ಡ್ ಏರ್‌ಫೀಲ್ಡ್‌ಗಳಿಗೆ ಸ್ಥಳಾಂತರಿಸಲಾಯಿತು ಮತ್ತು ಮರೆಮಾಚಲಾಯಿತು.
ಯುದ್ಧದ ಮೊದಲು ಒಡ್ವೊ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿದ ಭವಿಷ್ಯದ ಏರ್ ಮಾರ್ಷಲ್ A. ಪೊಕ್ರಿಶ್ಕಿನ್, ಯುದ್ಧಕ್ಕೆ ಹಲವಾರು ದಿನಗಳ ಮೊದಲು ಅವರು ವಿಮಾನವನ್ನು ಪರ್ಯಾಯ ವಾಯುನೆಲೆಗಳಿಗೆ ಸಾಗಿಸುತ್ತಿದ್ದರು ಎಂದು ನೆನಪಿಸಿಕೊಳ್ಳುತ್ತಾರೆ. ಜೂನ್ 22 ರ ಬೆಳಿಗ್ಗೆ, ಜರ್ಮನ್ ವಾಯುಯಾನವು ತನ್ನ ರೆಜಿಮೆಂಟ್‌ನ ಶಾಶ್ವತ ವಾಯುನೆಲೆಗೆ ಬಾಂಬ್ ಹಾಕಿದಾಗ, ಏರ್‌ಫೀಲ್ಡ್‌ನಲ್ಲಿರುವ ಏಕೈಕ ವಿಮಾನವು ಅಲ್ಲಿ ನಾಶವಾಯಿತು, ಅದು ಸ್ಥಗಿತದಿಂದಾಗಿ ಹಿಂದಿನ ದಿನ ಪರ್ಯಾಯ ಏರ್‌ಫೀಲ್ಡ್‌ಗೆ ಹಾರಲು ಸಮಯವಿರಲಿಲ್ಲ.
ಪರಿಣಾಮವಾಗಿ, ಜರ್ಮನ್ ದಾಳಿಯ ಸಮಯದಲ್ಲಿ, OdVO ವಾಯುಪಡೆಯ ವಾಯುಯಾನವು ಕ್ಷೇತ್ರ ವಾಯುನೆಲೆಗಳಲ್ಲಿತ್ತು, ಶತ್ರುಗಳ ಮೊದಲ ಮುಷ್ಕರವನ್ನು ತಪ್ಪಿಸಿ ಅದರ ಉಪಕರಣಗಳನ್ನು ಸಂರಕ್ಷಿಸಿತು. ತರುವಾಯ, OdVO ಏರ್ ಫೋರ್ಸ್ ಬೇಸ್‌ನಲ್ಲಿ ಸದರ್ನ್ ಫ್ರಂಟ್ ಏರ್ ಫೋರ್ಸ್ ಅನ್ನು ರಚಿಸಲಾಯಿತು.
ಯುದ್ಧದ ಆರಂಭದಲ್ಲಿ ವಾಯುಯಾನದ ನಷ್ಟಕ್ಕೆ ಗುಂಡು ಹಾರಿಸದ ಮುಂಚೂಣಿಯ ಮಿಲಿಟರಿ ಜಿಲ್ಲೆಯ ವಾಯುಪಡೆಯ ಕೆಲವೇ ಕಮಾಂಡರ್‌ಗಳಲ್ಲಿ ಎಫ್.ಮಿಚುಗಿನ್ ಒಬ್ಬರು!
ಒಡೆಸ್ಸಾ ಮಿಲಿಟರಿ ಜಿಲ್ಲೆಯ ಪಡೆಗಳು ಯುದ್ಧದ ಆರಂಭವನ್ನು ಯುದ್ಧ ಸನ್ನದ್ಧತೆಯಲ್ಲಿ ಭೇಟಿಯಾದವು. ಇದು ಅವರಿಗೆ ಸೋಲನ್ನು ತಪ್ಪಿಸಲು ಮತ್ತು ಸಂಘಟಿತ ರೀತಿಯಲ್ಲಿ ಯುದ್ಧವನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿತು.
 
5. "ಕಾಕತಾಳೀಯ ಅಥವಾ ಇದು ಶತ್ರುಗಳ ಕೆಲಸ"
ಜೂನ್ 22 - ಜುಲೈ 8, 1941 ರ ಗಡಿ ಯುದ್ಧದಲ್ಲಿ, ವೆಸ್ಟರ್ನ್ ಫ್ರಂಟ್ (ಜಾಪೊವೊವೊದಿಂದ ರೂಪುಗೊಂಡ) ಪಡೆಗಳು ಗಂಭೀರ ನಷ್ಟವನ್ನು ಅನುಭವಿಸಿದವು ಮತ್ತು ವಾಸ್ತವಿಕವಾಗಿ ಸೋಲಿಸಲ್ಪಟ್ಟವು: ಹೆಚ್ಚಿನ ಮುಂಭಾಗದ ಪಡೆಗಳು (ಪುರುಷರು ಮತ್ತು ಉಪಕರಣಗಳು) ನಾಶವಾದವು ಅಥವಾ ವಶಪಡಿಸಿಕೊಂಡವು. ಆದ್ದರಿಂದ, ZapOVO ಗೆ ಸಂಬಂಧಿಸಿದ ನೆನಪುಗಳು ಹತ್ತಿರದ ಗಮನಕ್ಕೆ ಅರ್ಹವಾಗಿವೆ.
ನಾನು ಇದರ ಬಗ್ಗೆ ಸಮಗ್ರ ಪುರಾವೆಗಳನ್ನು ಒದಗಿಸುವುದಿಲ್ಲ, ಇದು ಸಾಕಷ್ಟು ಜಾಗವನ್ನು ತೆಗೆದುಕೊಳ್ಳುತ್ತದೆ. ಆದರೆ ಮುಂದಿನ ಭವಿಷ್ಯಕ್ಕಾಗಿ, ಎಸ್. ಚೆಕುನೋವ್ ಪ್ರಕಟಿಸಿದ ಜನರಲ್ ಪೊಕ್ರೊವ್ಸ್ಕಿಯ ಆಯೋಗದ ವಸ್ತುಗಳನ್ನು ವಿವಿಧ ದಿಕ್ಕುಗಳಲ್ಲಿ ರೂಪಿಸಲು ನಾನು ಯೋಜಿಸುತ್ತೇನೆ. ಇದು ಓದುಗರಿಗೆ ಸಂಪೂರ್ಣ ಶ್ರೇಣಿಯ ಸಮಸ್ಯೆಗಳನ್ನು ಒಳಗೊಳ್ಳಲು ಹೆಚ್ಚು ಆರಾಮದಾಯಕವಾಗಿಸುತ್ತದೆ.
ನಾನು ZapOVO ಗೆ ಸಂಬಂಧಿಸಿದ ಹಲವಾರು ಪುರಾವೆಗಳನ್ನು ಉಲ್ಲೇಖಿಸಲು ಬಯಸುತ್ತೇನೆ, ವಿಶೇಷವಾಗಿ 4 ನೇ ಸೈನ್ಯಕ್ಕೆ, ಇದು ಜರ್ಮನ್ ಪಡೆಗಳ ಮುಖ್ಯ ದಾಳಿಯ ದಿಕ್ಕಿನಲ್ಲಿ - ಬ್ರೆಸ್ಟ್ ದಿಕ್ಕಿನಲ್ಲಿದೆ.
ಹಲವಾರು ಪುರಾವೆಗಳ ಆಧಾರದ ಮೇಲೆ, ಪಡೆಗಳ ಯುದ್ಧ ಸಿದ್ಧತೆ ಮತ್ತು ಸಲಕರಣೆಗಳಲ್ಲಿ ಒಂದು ನಿರ್ದಿಷ್ಟ ಇಳಿಕೆಯನ್ನು ಗಮನಿಸಬಹುದು. ಕರ್ನಲ್ A. ಕಿಸ್ಲಿಟ್ಸಿನ್ ಅವರ ಆತ್ಮಚರಿತ್ರೆಗಳ ಪ್ರಕಾರ (4 ನೇ ಸೇನೆಯ 22 ನೇ ಟ್ಯಾಂಕ್ ವಿಭಾಗದ ಮಾಜಿ ಮುಖ್ಯಸ್ಥ - ಬ್ರೆಸ್ಟ್‌ನಲ್ಲಿ ನೆಲೆಗೊಂಡಿದ್ದ ಅದೇ ವಿಭಾಗ):
ಯುದ್ಧಕ್ಕೆ ಎರಡು ವಾರಗಳ ಮೊದಲು (ಅಂದಾಜು), ಟ್ಯಾಂಕ್‌ಗಳಿಂದ ಮದ್ದುಗುಂಡುಗಳನ್ನು ತೆಗೆದುಹಾಕಲು ಮತ್ತು NZ ಗೋದಾಮಿನಲ್ಲಿ ಈ ಮದ್ದುಗುಂಡುಗಳನ್ನು ಸಂಗ್ರಹಿಸಲು 4 ನೇ ಸೈನ್ಯದ ಪ್ರಧಾನ ಕಚೇರಿಯಿಂದ ಉನ್ನತ ರಹಸ್ಯ ಸೂಚನೆ ಮತ್ತು ಆದೇಶವನ್ನು ಸ್ವೀಕರಿಸಲಾಯಿತು. ನಾನು ಈ ದಾಖಲೆಗಳನ್ನು ವಿಭಾಗದ ಕಮಾಂಡರ್ ಮೇಜರ್ ಜನರಲ್ ವಿಕ್ಟರ್ ಪಾವ್ಲೋವಿಚ್ ಪುಗಾನೋವ್ ಅವರಿಗೆ ವರದಿ ಮಾಡಿದ್ದೇನೆ ಮತ್ತು ಟ್ಯಾಂಕ್‌ಗಳಿಂದ ಮದ್ದುಗುಂಡುಗಳನ್ನು ತೆಗೆದುಹಾಕಿ ಮತ್ತು ಬಗ್ ನದಿಯ ದಡದಲ್ಲಿರುವ NZ ಗೋದಾಮಿನಲ್ಲಿ ಸಂಗ್ರಹಿಸುವ ಅನುಚಿತತೆಯ ಬಗ್ಗೆ ತಕ್ಷಣವೇ ಸೈನ್ಯದ ಕಮಾಂಡರ್‌ಗೆ ಬರೆಯಲು ಕೇಳಿದೆ. ಇದರರ್ಥ, ನನ್ನ ಅಭಿಪ್ರಾಯದಲ್ಲಿ, ವಿಭಾಗದ ಯುದ್ಧ ಸನ್ನದ್ಧತೆಯ ನಿರ್ಮೂಲನೆ. 57
ಕವರ್ ಯೋಜನೆಗಳ ಪ್ರಕಾರ 22 ನೇ ಟ್ಯಾಂಕ್ ವಿಭಾಗವನ್ನು ಬ್ರೆಸ್ಟ್‌ನಿಂದ ಅದರ ರಕ್ಷಣಾ ವಲಯಕ್ಕೆ ಹಿಂತೆಗೆದುಕೊಳ್ಳಲಾಗಿಲ್ಲ, ಆದರೆ ಅದರ ಮದ್ದುಗುಂಡುಗಳನ್ನು ಸಹ ಹಿಂತೆಗೆದುಕೊಳ್ಳಲಾಯಿತು. ವಿಭಾಗವು ಗಡಿಯ ಸಮೀಪದಲ್ಲಿದೆ ಎಂದು ಒತ್ತಿಹೇಳುವುದು ಯೋಗ್ಯವಾಗಿದೆ, ಅಂದರೆ ಅದು ದಾಳಿಗೆ ಹೆಚ್ಚು ದುರ್ಬಲವಾಗಿರುತ್ತದೆ. 4 ನೇ ಸೈನ್ಯದ ಪ್ರಧಾನ ಕಛೇರಿಯ ಕ್ರಮಗಳು, ಎ. ಕಿಸ್ಲಿಟ್ಸಿನ್ ಪ್ರಕಾರ, "ವಿಭಾಗದ ಯುದ್ಧ ಸನ್ನದ್ಧತೆಯನ್ನು" ತೆಗೆದುಹಾಕಲು ಕಾರಣವಾಯಿತು.
ಆದರೆ 3 ನೇ ಸೇನೆಯಲ್ಲಿ ಪರಿಸ್ಥಿತಿ. ಕರ್ನಲ್ N.M. ಕಲಾಂಚುಕ್ ಅವರ ಆತ್ಮಚರಿತ್ರೆಗಳಿಂದ (3 ನೇ ಸೇನೆಯ 29 ನೇ ಟ್ಯಾಂಕ್ ವಿಭಾಗದ ಮಾಜಿ ಮುಖ್ಯಸ್ಥ):
ಯುದ್ಧವು ಹತ್ತಿರದಲ್ಲಿದೆ, ಅದು ಅನಿವಾರ್ಯ ಎಂದು ಎಲ್ಲರಿಗೂ ತಿಳಿದಿತ್ತು. ಆದರೆ ಯುದ್ಧದ ಸಂದರ್ಭದಲ್ಲಿ ಏಕಾಗ್ರತೆ ಪ್ರದೇಶಗಳು, ವೀಕ್ಷಣೆ ಮತ್ತು ಕಮಾಂಡ್ ಪೋಸ್ಟ್‌ಗಳನ್ನು ಸಜ್ಜುಗೊಳಿಸಲು ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ತರಲು ಯಾವುದೇ ಕ್ರಮಗಳನ್ನು ನಿಷೇಧಿಸಲಾಗಿದೆ, ನಕ್ಷೆಗಳಲ್ಲಿ ವಿವರಿಸಿರುವ ರಕ್ಷಣಾತ್ಮಕ ರೇಖೆಗಳಲ್ಲಿ ರಕ್ಷಣಾತ್ಮಕ ರಚನೆಗಳನ್ನು ನಮೂದಿಸಬಾರದು. ಒಮ್ಮೆ ಸಭೆಯಲ್ಲಿ, "ಕೆಂಪು ಪ್ಯಾಕೇಜುಗಳು" ಪೂರ್ಣಗೊಂಡಾಗ, ನಾನು 3 ನೇ ಸೇನೆಯ ಮುಖ್ಯಸ್ಥ ಮೇಜರ್ ಜನರಲ್ ಕೊಂಡ್ರಾಟೀವ್ ಅವರನ್ನು 0.5 ವರೆಗಿನ ಕಾರ್ಟ್ರಿಜ್ಗಳೊಂದಿಗೆ ಚಿಪ್ಪುಗಳು ಮತ್ತು ಡಿಸ್ಕ್ಗಳೊಂದಿಗೆ ಟ್ಯಾಂಕ್ಗಳಲ್ಲಿ ಮದ್ದುಗುಂಡುಗಳ ಹೊರೆಗೆ ಪೂರಕವಾಗಿ ಅನುಮತಿಸುವಂತೆ ನಾನು ನಿರಂತರವಾಗಿ ಕೇಳಿದೆ. ಮದ್ದುಗುಂಡುಗಳ ಸುತ್ತುಗಳು, ಸೂಚನೆಗಳ ಪ್ರಕಾರ 0.25 ಸುತ್ತು ಮದ್ದುಗುಂಡುಗಳನ್ನು ಸಂಗ್ರಹಿಸಲಾಗಿದೆ. ಮತ್ತು ನಾನು ಹೆಚ್ಚುವರಿಯಾಗಿ ನಿರಾಕರಿಸಲ್ಪಟ್ಟಿದ್ದೇನೆ, ಈ ಸಮಸ್ಯೆಯ ಬಗ್ಗೆ ನನ್ನನ್ನು ಮತ್ತೆ ಸಂಪರ್ಕಿಸದಂತೆ ಎಚ್ಚರಿಕೆಯನ್ನು ನಾನು ಸ್ವೀಕರಿಸಿದೆ. 58
ಸ್ವಲ್ಪ ತಿಳಿದಿರುವ ಸಂಗತಿ: ಬ್ರೆಸ್ಟ್‌ನಲ್ಲಿ ಮಿಲಿಟರಿ ಉಪಕರಣಗಳ ಪ್ರದರ್ಶನವನ್ನು ಯೋಜಿಸಲಾಗಿದೆ. ಅದೇ A. ಕಿಸ್ಲಿಟ್ಸಿನ್ ಅವರ ಆತ್ಮಚರಿತ್ರೆಗಳಿಂದ:
ಸೋವಿಯತ್ ಸೈನ್ಯದೊಂದಿಗೆ ಸೇವೆಯಲ್ಲಿರುವ ಉಪಕರಣಗಳು ಮತ್ತು ಶಸ್ತ್ರಾಸ್ತ್ರಗಳ ತಾಂತ್ರಿಕ ಪ್ರದರ್ಶನ. ಅದರ ಉಪಕರಣಗಳು ಜೂನ್ 21 ರಂದು ಪೂರ್ಣಗೊಂಡಿತು, ಮತ್ತು ಜೂನ್ 22 ರಂದು 6 ಗಂಟೆಗೆ, 4 ನೇ ಸೇನೆಯ ಸಂಪೂರ್ಣ ಅಧಿಕಾರಿ ದಳವು ಅದರ ತಪಾಸಣೆಗೆ ಹಾಜರಾಗಬೇಕಿತ್ತು. ಪ್ರದರ್ಶನವು ಎಲ್ಲಾ ರೀತಿಯ ಯುದ್ಧ, ವಿಶೇಷ ಮತ್ತು ಸಾರಿಗೆ ವಾಹನಗಳು, ಫಿರಂಗಿ ಮತ್ತು ಗಾರೆ ವ್ಯವಸ್ಥೆಗಳು, ಚಿಪ್ಪುಗಳು, ಗಣಿಗಳು ಮತ್ತು ಕಾರ್ಟ್ರಿಜ್ಗಳು, ಮಿಲಿಟರಿ ಎಂಜಿನಿಯರಿಂಗ್ ಮತ್ತು ಯುದ್ಧತಂತ್ರದ, ತಾಂತ್ರಿಕ ಮತ್ತು ಯುದ್ಧ ಗುಣಲಕ್ಷಣಗಳ ಸಂಪೂರ್ಣ ವಿವರಣೆಯೊಂದಿಗೆ ಮಿಲಿಟರಿ-ತಾಂತ್ರಿಕ ಉಪಕರಣಗಳ ಮೇಲೆ ಕೇಂದ್ರೀಕರಿಸಿದೆ. ಇಡೀ ಪ್ರದರ್ಶನವು ಶತ್ರುಗಳಿಗೆ ಹೋಯಿತು. ಪ್ರದರ್ಶನದ ಉದ್ಘಾಟನೆಯು ಯುದ್ಧದ ಮೊದಲ ದಿನದಂದು ಕಾಕತಾಳೀಯವಾಗಿದೆಯೇ ಅಥವಾ ಶತ್ರುಗಳ ಕೆಲಸವೇ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಇನ್ನೂ ಕಷ್ಟ.
ಅಂದರೆ, ಜರ್ಮನ್ ದಾಳಿಯ ಸಮಯದಲ್ಲಿ, ಬ್ರೆಸ್ಟ್‌ನಲ್ಲಿ ಮಿಲಿಟರಿ ಪ್ರದರ್ಶನವು ನಡೆಯಬೇಕಿತ್ತು (ಜೂನ್ 22 ರಂದು 6:00 ಕ್ಕೆ ಪ್ರಾರಂಭವಾಗುತ್ತದೆ)! ನಾನು ಹೇಗೆ ಅರ್ಥಮಾಡಿಕೊಳ್ಳಬಹುದು?
ಬ್ರೆಸ್ಟ್ ಫಿರಂಗಿ ಶ್ರೇಣಿಗೆ ಸಂಬಂಧಿಸಿದ ಜರ್ಮನ್ ಛಾಯಾಚಿತ್ರಗಳು. ಫೋಟೋ 76-ಎಂಎಂ Z-K ವಿಮಾನ ವಿರೋಧಿ ಬಂದೂಕುಗಳನ್ನು ತೋರಿಸುತ್ತದೆ. ಫೋಟೋ ಅಡಿಯಲ್ಲಿ ಜರ್ಮನ್ 1 ಫೋಟೋದಲ್ಲಿ ಒಂದು ಶಾಸನವಿದೆ: ರಸ್. ಗೆಸ್ಚುಟ್ಜ್ಸ್ಟಾಫೆಲ್ ಬೀ ಬ್ರೆಸ್ಟ್ - ಲಿಟೊವ್ಸ್ಕ್ ಬೆಲಾರಸ್ (ಅನುವಾದ - ಬ್ರೆಸ್ಟ್ ಬಳಿ ರಷ್ಯಾದ ಫಿರಂಗಿ - ಲಿಟೊವ್ಸ್ಕ್ ಬೆಲಾರಸ್), 2 ಫೋಟೋಗಳು: ರಸ್. Geschütz beladen auf Wagen bei Brest – Litowsk Be (ಅನುವಾದ – ರಷ್ಯಾದ ಫಿರಂಗಿಯನ್ನು ಬ್ರೆಸ್ಟ್‌ನಲ್ಲಿ ಗಾಡಿಗೆ ಲೋಡ್ ಮಾಡಲಾಗಿದೆ – Litowsk Be)
ಇದಲ್ಲದೆ, "4 ನೇ ಸೈನ್ಯದ ಸಂಪೂರ್ಣ ಅಧಿಕಾರಿ ಕಾರ್ಪ್ಸ್" ಪ್ರದರ್ಶನದಲ್ಲಿ ಇರಬೇಕಿತ್ತು. ಆ ಕ್ಷಣದಲ್ಲಿ ಇತರ ಜಿಲ್ಲೆಗಳು ಅಲರ್ಟ್ ಆಗಿದ್ದವು ಎಂಬ ಅಂಶವನ್ನು ಗಣನೆಗೆ ತೆಗೆದುಕೊಂಡರೆ, ಒಂದು ಪ್ರಮುಖ ದಾಳಿಯ ದಿಕ್ಕಿನಲ್ಲಿ ಗಡಿ ಕೋಟೆ ಪ್ರದೇಶದಲ್ಲಿ ಪ್ರದರ್ಶನವನ್ನು ಆಯೋಜಿಸುವುದು ಸಾಮಾನ್ಯವಲ್ಲದ ಸಂಗತಿಯಾಗಿದೆ! ಮತ್ತು ಅಂತಹ ಪ್ರದರ್ಶನದ ಸಂಘಟನೆಯ ಬಗ್ಗೆ ಜಿಲ್ಲಾ ಕಮಾಂಡರ್ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ.
4 ನೇ ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ತರಲಾಗಿಲ್ಲ ಮತ್ತು ಅದಕ್ಕೆ ಪ್ರತಿಕೂಲವಾದ ಪರಿಸ್ಥಿತಿಗಳಲ್ಲಿ ಯುದ್ಧವನ್ನು ಪ್ರವೇಶಿಸಿತು ಎಂದು ಹೇಳಬಹುದು.
ಜೂನ್ 1941 ರಿಂದ ಏಪ್ರಿಲ್ 1945 ರವರೆಗೆ, ಎಸ್.
ಏಪ್ರಿಲ್‌ನಲ್ಲಿ, ಯೂನಿಟ್ ಕಮಾಂಡರ್‌ಗಳು, ಬೆಟಾಲಿಯನ್ ಕಮಾಂಡರ್‌ಗಳು ಮತ್ತು ಕಮಾಂಡರ್‌ಗಳು ತಮ್ಮ ಸೆಕ್ಟರ್‌ಗಳು ಮತ್ತು ರಕ್ಷಣಾ ಪ್ರದೇಶಗಳೊಂದಿಗೆ ಪರಿಚಿತರಾಗಿದ್ದರು ...
ಯುಆರ್ ಬೆಂಕಿಯನ್ನು ಗಣನೆಗೆ ತೆಗೆದುಕೊಂಡು ಅಗ್ನಿಶಾಮಕ ವ್ಯವಸ್ಥೆಯನ್ನು ನಿರ್ಮಿಸಲು ನಮಗೆ ಸಾಧ್ಯವಾಗಲಿಲ್ಲ, ಏಕೆಂದರೆ... ಯುಆರ್ ಪ್ರಧಾನ ಕಛೇರಿಯು ಕೋಟೆಯ ಅಗ್ನಿಶಾಮಕ ವ್ಯವಸ್ಥೆಯನ್ನು ನೀಡಲು ನಿರಾಕರಿಸಿತು. ಜಿಲ್ಲೆ, ಅವರು ಜಿಲ್ಲಾ ಕೇಂದ್ರದಿಂದ ಆದೇಶವನ್ನು ಹೊಂದಿದ್ದಾರೆ ಎಂಬ ಅಂಶವನ್ನು ಉಲ್ಲೇಖಿಸಿ ಉರ್ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುವುದನ್ನು ನಿರ್ದಿಷ್ಟವಾಗಿ ನಿಷೇಧಿಸಲಾಗಿದೆ.
ಅಸೆಂಬ್ಲಿ ನಿಲ್ದಾಣದಲ್ಲಿದ್ದ ZAD ಅನ್ನು ಹೊರತುಪಡಿಸಿ ಫಿರಂಗಿ ವಿಭಾಗದಲ್ಲಿತ್ತು. ಕೃಪ್ಕಿ." 59
ವಿಭಾಗವು ಅದರ "ಅಗ್ನಿಶಾಮಕ ವ್ಯವಸ್ಥೆ" ತಿಳಿಯದೆ SD ಅನ್ನು ರಕ್ಷಿಸಬೇಕಾಗಿತ್ತು. ZapOVO ನಲ್ಲಿ S. ಗುರೋವ್ ಅವರ ಆತ್ಮಚರಿತ್ರೆಗಳ ಪ್ರಕಾರ, ಹೆಚ್ಚಿನ ವಿಮಾನ ವಿರೋಧಿ ಫಿರಂಗಿಗಳು ತರಬೇತಿ ಶಿಬಿರಗಳಲ್ಲಿವೆ. ಶತ್ರು ವಾಯುಯಾನಕ್ಕೆ ಇದು ಉತ್ತಮ ಸಹಾಯವಾಗಿತ್ತು.
ಮತ್ತಷ್ಟು S. Gurov ವರದಿಗಳು:
ಇಂದು ವಿಭಾಗ ಪ್ರಧಾನ ಕಛೇರಿ, ಅಂದರೆ. 21.06., ಹೊಸ ಸ್ಥಳಕ್ಕೆ, 31 ನೇ LAP ನ ಪ್ರಧಾನ ಕಛೇರಿಗೆ ಸ್ಥಳಾಂತರಗೊಂಡಿತು ಮತ್ತು 6.00 22.06 ರೊಳಗೆ ಘಟಕದ ಕಮಾಂಡರ್‌ಗಳು, ಸಿಬ್ಬಂದಿ ಮುಖ್ಯಸ್ಥರು ಇರಬೇಕು. ಬ್ರೆಸ್ಟ್ ಫಿರಂಗಿ ಶ್ರೇಣಿಯಲ್ಲಿ ತರಬೇತಿಗಾಗಿ ಆಗಮಿಸಿ...
ತಾಂತ್ರಿಕ ಪ್ರದರ್ಶನದ ಬಗ್ಗೆ ಯಾವುದೇ ಸಂದೇಶವಿಲ್ಲ, ಆದರೆ ಬ್ರೆಸ್ಟ್ ತರಬೇತಿ ಮೈದಾನದಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳ ಆಗಮನವು ಪ್ರಮುಖವಾಗಿದೆ. ಇದು 4 ನೇ ಸೈನ್ಯವನ್ನು ಪರಿಣಾಮಕಾರಿಯಾಗಿ ಶಿರಚ್ಛೇದ ಮಾಡಿತು ಮತ್ತು ಮುನ್ನಡೆಸಲು ಕಷ್ಟವಾಯಿತು. ಇದು ಮತ್ತೆ ಸೈನ್ಯದ ಯುದ್ಧ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡಿತು. ಸಮೀಕ್ಷೆಯ ಕೊನೆಯಲ್ಲಿ, S. ಗುರೋವ್ ಸೇರಿಸಲಾಗಿದೆ:
ನಾನು ಈ ಕೆಳಗಿನವುಗಳನ್ನು ಸೇರಿಸುತ್ತೇನೆ:
a) 22.06 ಕ್ಕೆ 6.00 ಕ್ಕೆ, ಸೇನಾ ಪ್ರಧಾನ ಕಛೇರಿಯ ಆದೇಶದ ಮೇರೆಗೆ, ಎಲ್ಲಾ ಘಟಕದ ಕಮಾಂಡರ್ಗಳು ಮತ್ತು ಕಮಾಂಡರ್ಗಳು. ಪ್ರಧಾನ ಕಛೇರಿಯು ಬ್ರೆಸ್ಟ್ ಫಿರಂಗಿ ಶ್ರೇಣಿಯಲ್ಲಿರಬೇಕಿತ್ತು.
b) 22.06 ರಂದು 10.00 ಗಂಟೆಗೆ ಜಿಲ್ಲಾ ಕೇಂದ್ರಕ್ಕೆ, ಸಾಂಸ್ಥಿಕ ವಿಭಾಗಕ್ಕೆ, ಜನಸಮೂಹ ಯೋಜನೆಯೊಂದಿಗೆ ನನ್ನನ್ನು ಕರೆಯಲಾಯಿತು.
ಸಿ) ವಿಮಾನ ವಿರೋಧಿ ವಿಭಾಗವನ್ನು ಸಂಗ್ರಹಣೆಗಾಗಿ ಗಡಿಯಿಂದ ತೆಗೆದುಹಾಕಲಾಗಿದೆ - ಕಲೆ. ಕೃಪ್ಕಿ.
ಡಿ) ಆರಂಭ ಮೇ ತಿಂಗಳಿನಿಂದ ಪ್ರಾರಂಭವಾಗುವ ಸೇನಾ ಫಿರಂಗಿಗಳು, ವಿಭಾಗದ ಫಿರಂಗಿಗಳನ್ನು ಬ್ರೆಸ್ಟ್ ಅರೋಗೇಶನ್ ರೇಂಜ್‌ಗೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿದರು. ಫಿರಂಗಿ ಇಲ್ಲದೆ ಗಡಿಯಲ್ಲಿ ವಿಭಾಗವನ್ನು ಬಿಡುವುದು ಅಸಾಧ್ಯವೆಂದು ನಮ್ಮ ಆಕ್ಷೇಪಣೆಗಳಿಗೆ ಪ್ರತಿಕ್ರಿಯೆಯಾಗಿ, ಅವರು ಸೇನಾ ಕಮಾಂಡರ್ ಶ್ರೀ ಕೊರೊಬ್ಕೊವ್ ಅವರಿಗೆ ವರದಿ ಮಾಡಿದರು, ಜೂನ್ 21 ರಂದು, ಕಾರ್ಯಾಚರಣೆಯ ಆಟದ ನಂತರ, ವೈಯಕ್ತಿಕವಾಗಿ ನನ್ನ ಜವಾಬ್ದಾರಿಯಡಿಯಲ್ಲಿ, ಜೂನ್ 23 ರ ಬೆಳಿಗ್ಗೆ ಫಿರಂಗಿ ತರಬೇತಿ ಮೈದಾನದಲ್ಲಿರುತ್ತದೆ.
ಇ) ಜೂನ್ 21 ರಂದು ವಿಭಾಗದ ಪ್ರಧಾನ ಕಛೇರಿಯನ್ನು ಹೊಸ ಸ್ಥಳಕ್ಕೆ ವರ್ಗಾಯಿಸುವುದು. ಪ್ರಧಾನ ಕಛೇರಿಯ ಕಾರ್ಯಾಚರಣೆಯ ಕೆಲಸವನ್ನು ಅಡ್ಡಿಪಡಿಸಿತು.
ಎಫ್) ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ಆದೇಶದ ಅಸಾಧಾರಣ ಪ್ರಾಮುಖ್ಯತೆಯ ಹೆಚ್ಚಿನ ವಿಳಂಬದೊಂದಿಗೆ ಆಗಮನ.
06/22/41 ಗೆ ಸಂಬಂಧಿಸಿದ ಮೇಲಿನ ಎಲ್ಲಾ ಸಂಗತಿಗಳು ಕೇವಲ ಕಾಕತಾಳೀಯ ಎಂದು ನನಗೆ ಇನ್ನೂ ಅನುಮಾನವಿದೆ. ಕನಿಷ್ಠ ಹತ್ತು ಗಂಟೆ ಮುಂಚಿತವಾಗಿ ವಿಭಾಗವನ್ನು ಎಚ್ಚರಿಸಿದ್ದರೆ, ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗುತ್ತಿತ್ತು. 60
4 ನೇ ಸೇನೆಯ ಘಟಕದ ಕಮಾಂಡರ್‌ಗಳು ಮತ್ತು ಸಿಬ್ಬಂದಿ ಮುಖ್ಯಸ್ಥರು ಜೂನ್ 22 ರಂದು 6:00 ಕ್ಕೆ ಬ್ರೆಸ್ಟ್ ತರಬೇತಿ ಮೈದಾನಕ್ಕೆ ವರದಿ ಮಾಡಬೇಕೆಂದು A. ಕಿಸ್ಲಿಟ್ಸಿನ್ ಅವರ ಮಾತುಗಳನ್ನು ಎಸ್. ವಾಸ್ತವವಾಗಿ, 4 ನೇ ಸೈನ್ಯದ ಇತರ ಘಟಕಗಳಂತೆ 49 ನೇ ಪದಾತಿಸೈನ್ಯ ವಿಭಾಗವನ್ನು ಯುದ್ಧಕ್ಕೆ ಪ್ರವೇಶಿಸಲು ಅನುಮತಿಸಲಾಗಿಲ್ಲ: "ವಿಭಾಗಕ್ಕೆ ಕನಿಷ್ಠ ಹತ್ತು ಗಂಟೆಗಳ ಮುಂಚಿತವಾಗಿ ಎಚ್ಚರಿಕೆ ನೀಡಿದ್ದರೆ, ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತಿತ್ತು." ಇದರ ಜೊತೆಗೆ, ಜಿಲ್ಲೆಯ ಫಿರಂಗಿಗಳ ಗಮನಾರ್ಹ ಭಾಗವು ಯುದ್ಧದಲ್ಲಿ ಭಾಗವಹಿಸದೆ ಶತ್ರುಗಳ ವಶವಾಯಿತು.
10 ನೇ ಸೈನ್ಯದ ಪರಿಸ್ಥಿತಿ. P. ಲ್ಯಾಪಿನ್ (10 ನೇ ಸೇನೆಯ ಮಾಜಿ ಮುಖ್ಯಸ್ಥ) ತನ್ನ ಆತ್ಮಚರಿತ್ರೆಯಲ್ಲಿ ಪಡೆಗಳು 4-15 ಕಿಮೀ ದೂರದಲ್ಲಿರುವ ಕೋಟೆ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳಬೇಕಾಗಿತ್ತು ಎಂದು ಬರೆಯುತ್ತಾರೆ. ಅಲ್ಪಾವಧಿಯಲ್ಲಿ ಪಡೆಗಳು ರಕ್ಷಣಾ ರೇಖೆಯನ್ನು ಹೇಗೆ ಆಕ್ರಮಿಸಿಕೊಳ್ಳಬಹುದು ಎಂಬುದು ಸ್ಪಷ್ಟವಾಗಿಲ್ಲ.
ಕೋಟೆಯ ಪ್ರದೇಶಗಳು ಕೇವಲ 1-2 ಬೆಟಾಲಿಯನ್ಗಳನ್ನು ಹೊಂದಿದ್ದವು ಮತ್ತು ಈಗಾಗಲೇ ನಿರ್ಮಿಸಲಾದ ರಚನೆಗಳನ್ನು ರಕ್ಷಿಸಲು ಸಾಕಷ್ಟು ಶಕ್ತಿಯನ್ನು ಹೊಂದಿರಲಿಲ್ಲ ಮತ್ತು ಅವುಗಳಲ್ಲಿ ರಕ್ಷಣಾತ್ಮಕ ಯುದ್ಧವನ್ನು ನಡೆಸಲಿಲ್ಲ. ಜಿಲ್ಲಾ ಕೇಂದ್ರದಿಂದ ಈ ವಿಷಯದ ಬಗ್ಗೆ ಸ್ಪಷ್ಟೀಕರಣವನ್ನು ಪಡೆಯಲು ನಮ್ಮ ನಿರಂತರ ಪ್ರಯತ್ನಗಳು ವಿಫಲವಾಗಿವೆ. 61
ಬಹುಶಃ ವಿಚಿತ್ರವಾದ ಸಂದೇಶವನ್ನು ಲೆಫ್ಟಿನೆಂಟ್ ಕರ್ನಲ್ ಎನ್. ಕೊವಾಲೆಂಕೊ (4 ನೇ ಸೈನ್ಯದ 49 ನೇ ಪದಾತಿ ದಳದ 212 ನೇ ಪದಾತಿದಳದ ರೆಜಿಮೆಂಟ್‌ನ ಮಾಜಿ ಕಮಾಂಡರ್) ನೀಡಿದ್ದಾರೆ, ಇದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ:
ದಾಳಿ ಪ್ರಾರಂಭವಾಗುವ ಸುಮಾರು 2-3 ವಾರಗಳ ಮೊದಲು ... ರೈಫಲ್ ಘಟಕಗಳಿಗೆ ಟೆಲಿಗ್ರಾಮ್ ಬಂದಿತು, ಜರ್ಮನ್ ವಾಯುಯಾನ ಸ್ಕ್ವಾಡ್ರನ್‌ಗಳು ಕೆಲವು ಪ್ರದೇಶಗಳ ಮೇಲೆ (ಗೇಟ್‌ಗಳಲ್ಲಿ) ಹಾರುತ್ತವೆ ಮತ್ತು ಅವುಗಳ ಮೇಲೆ ಗುಂಡು ಹಾರಿಸಬಾರದು. ಈ ಸಮಯದಲ್ಲಿ ಒಂದು ದಿನದ ರಜೆಯಂದು, ನಾನು ವೈಯಕ್ತಿಕವಾಗಿ ಸುಮಾರು 15 ಜರ್ಮನ್ ಪೈಲಟ್‌ಗಳನ್ನು ಆಫೀಸರ್ಸ್ ಹೌಸ್‌ನಲ್ಲಿ ನೋಡಿದೆ, ಅವರು [ಆಗ] ನಗರದಾದ್ಯಂತ ಮುಕ್ತವಾಗಿ ನಡೆದರು ಮತ್ತು ಶೆಲ್ ದಾಳಿಗೆ ನಮ್ಮ ಗುರಿಗಳನ್ನು ಅಧ್ಯಯನ ಮಾಡಿದರು; ಈ ಪರಿಸ್ಥಿತಿಯು ಬಿಯಾಲಿಸ್ಟಾಕ್‌ನಲ್ಲಿ ಮಾತ್ರವಲ್ಲದೆ ಪಶ್ಚಿಮ ಬೆಲಾರಸ್‌ನ ಇತರ ನಗರಗಳಲ್ಲಿಯೂ ಇತ್ತು. 62
ಸಾಮಾನ್ಯವಾಗಿ, ಇಲ್ಲಿ ಯಾವುದರ ಬಗ್ಗೆಯೂ ಕಾಮೆಂಟ್ ಮಾಡುವುದು ಕಷ್ಟ. ಎನ್. ಕೋವಾಲೆಂಕೊ ದೇಶದ್ರೋಹದ ಅಂಶಗಳನ್ನು ಸೂಚಿಸುತ್ತಾರೆ. ನಾನು ಉದ್ದೇಶಪೂರ್ವಕವಾಗಿ ತುಂಬಾ ಮೃದುವಾಗಿ ಅರ್ಥ. ಹೆಚ್ಚು ಗಂಭೀರವಾದ ತೀರ್ಮಾನಗಳಿಗಾಗಿ, ಯುದ್ಧಕ್ಕಾಗಿ ZapOVO ತಯಾರಿಕೆಗೆ ಸಂಬಂಧಿಸಿದ ಸಮಸ್ಯೆಗಳ ಸಂಪೂರ್ಣ ಸ್ಪೆಕ್ಟ್ರಮ್ನಲ್ಲಿ ವಸ್ತುಗಳ ವಿವರವಾದ ಅಧ್ಯಯನದ ಅಗತ್ಯವಿದೆ. ಆದರೆ ಯಾವುದೇ ಸಂದರ್ಭದಲ್ಲಿ, ZapOVO ನಲ್ಲಿನ ಪರಿಸ್ಥಿತಿಯು ಇತರ ಜಿಲ್ಲೆಗಳಿಗಿಂತ ಗಮನಾರ್ಹವಾಗಿ ಭಿನ್ನವಾಗಿತ್ತು.
ಪ್ರಶ್ನೆ: ಬ್ರೆಸ್ಟ್‌ನಲ್ಲಿ ಸಲಕರಣೆಗಳ ಪ್ರದರ್ಶನಕ್ಕಾಗಿ, ಬ್ರೆಸ್ಟ್ ತರಬೇತಿ ಮೈದಾನದಲ್ಲಿ 4 ನೇ ಸೇನೆಯ ಅಧಿಕಾರಿಗಳ ಸಭೆಗಾಗಿ ಮತ್ತು ಪಶ್ಚಿಮ ಬೆಲಾರಸ್ ನಗರಗಳಲ್ಲಿ ವಸ್ತುಗಳನ್ನು ಅಧ್ಯಯನ ಮಾಡಲು ಜರ್ಮನ್ ಪೈಲಟ್‌ಗಳಿಗೆ ಅನುಮತಿಗಾಗಿ I. ಸ್ಟಾಲಿನ್ ಆದೇಶವನ್ನು ನೀಡಬಹುದೇ? ಇದು ಅಸಂಬದ್ಧವೆಂದು ನನಗೆ ತಿಳಿದಿದೆ, ಆದರೆ ಇನ್ನೂ. ಅದೇ ಸಮಯದಲ್ಲಿ, PribOVO, OdVO ಮತ್ತು ಭಾಗಶಃ KOVO (ನೌಕಾಪಡೆಯ ಬಗ್ಗೆ ಮರೆಯಬೇಡಿ) ನಲ್ಲಿರುವ ಪಡೆಗಳನ್ನು ಏಕೆ ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳುವುದು ಯೋಗ್ಯವಾಗಿದೆ. ಈ ರೀತಿಯ.
ಅವರ ಸಮೀಕ್ಷೆಯ ವಸ್ತುಗಳಿಂದ ಕೆಲವು ಆಯ್ದ ಭಾಗಗಳನ್ನು ನೆನಪಿಸಿಕೊಳ್ಳುವುದು ಸೂಕ್ತವಾಗಿದೆ:
S. ಗುರೋವ್: "06/22/41 ಗೆ ಸಂಬಂಧಿಸಿದ ಮೇಲಿನ ಎಲ್ಲಾ ಸಂಗತಿಗಳು ಕೇವಲ ಕಾಕತಾಳೀಯ ಎಂದು ನಾನು ಇನ್ನೂ ಅನುಮಾನಿಸುತ್ತೇನೆ."
A. ಕಿಸ್ಲಿಟ್ಸಿನ್: "ಪ್ರದರ್ಶನದ ಉದ್ಘಾಟನೆಯು ಯುದ್ಧದ ಮೊದಲ ದಿನದೊಂದಿಗೆ ಕಾಕತಾಳೀಯವಾಗಿದೆಯೇ ಅಥವಾ ಅದು ಶತ್ರುಗಳ ಕೆಲಸವೇ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಇನ್ನೂ ಕಷ್ಟ."
ZapOVO ಗೆ ಏನಾಯಿತು?
 
6. ವಾಯುಯಾನದ ಬಗ್ಗೆ ಕೆಲವು ಪದಗಳು
ಯುದ್ಧದ ಮೊದಲ ದಿನಗಳಲ್ಲಿ, ಪಶ್ಚಿಮ ಜಿಲ್ಲೆಗಳಲ್ಲಿ ವಾಯುಯಾನವು ಭಾರಿ ನಷ್ಟವನ್ನು ಅನುಭವಿಸಿತು. PribOVO ನಲ್ಲಿಯೂ ಸಹ. ಜಿಲ್ಲೆಯ ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಯಿತು, ಆದರೆ ವಾಯುಯಾನವು ಹೇಗೆ ಸಂಭವಿಸಿತು? ಈ ಪ್ರಶ್ನೆಯು ಮುಕ್ತವಾಗಿಯೇ ಉಳಿದಿದೆ. ನಾನು ವಾಯುಯಾನದಲ್ಲಿ ಹೆಚ್ಚಿನ ದಾಖಲೆಗಳನ್ನು ಕಂಡುಹಿಡಿಯಲಿಲ್ಲ. ಅವುಗಳಲ್ಲಿ ಒಂದನ್ನು ನಾನು ನಿಮಗೆ ನೀಡುತ್ತೇನೆ. ಜೂನ್ 21 ರಂದು 8:00 ಗಂಟೆಗೆ, ZapOVO ನ ವಾಯು ವಿಭಾಗ ಮತ್ತು ರೆಜಿಮೆಂಟ್‌ಗಳು ಟೆಲಿಗ್ರಾಮ್ ಸಂಖ್ಯೆ 217 (21) ಅನ್ನು ಸ್ವೀಕರಿಸಿದವು:
ಡೀಕ್ರಿಪ್ಟ್ ಮಾಡಿದ ಟೆಲಿಗ್ರಾಮ್ ಸಂಖ್ಯೆ 217
ಲಿಡಾದಿಂದ ಸಲ್ಲಿಸಲಾಗಿದೆ 4-08 21.6.41 ಸ್ವೀಕರಿಸಲಾಗಿದೆ 8-00 21.6.41
OSHS ಅನ್ನು ನಮೂದಿಸಲಾಗಿದೆ 8-05 21.6.41 ಡೀಕ್ರಿಫರ್ಡ್ 8-15 21.6.41
ವಿಳಾಸ: AD ಕಮಾಂಡರ್‌ಗಳು, ವಾಯು ಆಧಾರಿತ ಪ್ರದೇಶಗಳ ಮುಖ್ಯಸ್ಥರು, ವೈಯಕ್ತಿಕ ವಾಯು ರಕ್ಷಣಾ ಕೇಂದ್ರಗಳ ಕಮಾಂಡರ್‌ಗಳು.
ಏರ್ ಫೋರ್ಸ್ ಕಮಾಂಡರ್ ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಲು ಆದೇಶಿಸಿದರು, ಅಗತ್ಯವಿರುವ ಪ್ರಮಾಣದ ಮದ್ದುಗುಂಡುಗಳನ್ನು ಪೂರೈಸಬೇಕು ಮತ್ತು ವಾಯುನೆಲೆಗಳು, ಮೆಟೀರಿಯಲ್ ಮತ್ತು ಸಾರಿಗೆಯನ್ನು ಮರೆಮಾಚಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 6/21/41 ರಂದು ಮರಣದಂಡನೆಯನ್ನು ವರದಿ ಮಾಡಿ, ನಾನು 6/21/41 ಅನ್ನು ಪುನರಾವರ್ತಿಸುತ್ತೇನೆ. 18:00 ರ ಹೊತ್ತಿಗೆ.
ವಿಮಾನ ನಿಲ್ದಾಣಗಳಲ್ಲಿ ಸೋವಿಯತ್ ವಿಮಾನಗಳು ಪತನಗೊಂಡವು. ಜೂನ್ 1941
ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಲು ಮತ್ತು ಜೂನ್ 21 ರಂದು 18:00 ರೊಳಗೆ ವರದಿ ಮಾಡಲು ಆದೇಶಿಸಲಾಯಿತು! ನೀವು ಯಾವುದಕ್ಕಾಗಿ ತಯಾರಿ ಮಾಡುತ್ತಿದ್ದೀರಿ? "ವಿಮಾನ ನಿಲ್ದಾಣಗಳು, ಮೆಟೀರಿಯಲ್ ಮತ್ತು ಸಾರಿಗೆಯನ್ನು ಮರೆಮಾಚಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ" ಮತ್ತೊಮ್ಮೆ ಆದೇಶಿಸಲಾಗಿದೆ.
ತನಿಖೆಯ ಸಮಯದಲ್ಲಿ, ವಿಮಾನಯಾನ ಮತ್ತು ಅದರ ಮರೆಮಾಚುವಿಕೆಯ ಸ್ಥಳಾಂತರದ ಕುರಿತು ZapOVO ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನಿಂದ ಆದೇಶವನ್ನು ಸ್ವೀಕರಿಸಿದೆ ಎಂದು D. ಪಾವ್ಲೋವ್ ದೃಢಪಡಿಸಿದರು (27):
ಅಧ್ಯಕ್ಷ. ಜುಲೈ 9, 1941 ಮಂಜುಗಡ್ಡೆಯ ಮೇಲೆ. ಸಂಪುಟ 1 ರ 59 ನೀವು ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದ್ದೀರಿ:
“ವಾಯುಯಾನಕ್ಕೆ ಸಂಬಂಧಿಸಿದಂತೆ. ಫೀಲ್ಡ್ ಏರ್‌ಫೀಲ್ಡ್‌ಗಳಿಗೆ ವಾಯುಯಾನದ ಪ್ರಸರಣದ ಮಾತನ್ನು ನಾನು ಸಂಪೂರ್ಣವಾಗಿ ನಂಬಿದ್ದೇನೆ ಮತ್ತು ಏರ್‌ಫೀಲ್ಡ್‌ಗಳಲ್ಲಿ ವೈಯಕ್ತಿಕ ವಿಮಾನಗಳಿಗೆ, ಏರ್ ಫೋರ್ಸ್ ಕಮಾಂಡರ್ ಕೊಪ್ಟ್ಸ್ ಮತ್ತು ಅವರ ಉಪ ತಯಾರ್ಸ್ಕಿಯ ವರದಿಯ ನಿಖರತೆಯನ್ನು ನಾನು ಪರಿಶೀಲಿಸಲಿಲ್ಲ. ವಾಯುಯಾನವನ್ನು ಗಡಿಯ ಸಮೀಪವಿರುವ ಕ್ಷೇತ್ರ ವಾಯುನೆಲೆಗಳಲ್ಲಿ, ನಮ್ಮ ದಾಳಿಯ ಸಂದರ್ಭದಲ್ಲಿ ತರಬೇತಿಗಾಗಿ ಉದ್ದೇಶಿಸಲಾದ ಏರ್‌ಫೀಲ್ಡ್‌ಗಳಲ್ಲಿ ಇರಿಸಲಾಗಿದೆ ಎಂದು ನಾನು ಕ್ರಿಮಿನಲ್ ತಪ್ಪನ್ನು ಮಾಡಿದ್ದೇನೆ, ಆದರೆ ರಕ್ಷಣೆಗಾಗಿ ಅಲ್ಲ.
ನೀವು ಈ ಹೇಳಿಕೆಗಳನ್ನು ದೃಢೀಕರಿಸುತ್ತೀರಾ?
ಪ್ರತಿವಾದಿ ಪಾವ್ಲೋವ್. ಇದು ಸಂಪೂರ್ಣವಾಗಿ ಸರಿಯಾಗಿದೆ. ಯುದ್ಧದ ಆರಂಭದಲ್ಲಿ, ಕೊಪೆಟ್ಸ್ ಮತ್ತು ತಯೂರ್ಸ್ಕಿ ಅವರು ವಾಯುಯಾನದ ಕೇಂದ್ರೀಕೃತ ನಿಯೋಜನೆಯ ಕುರಿತು ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ನ ಆದೇಶವನ್ನು ಪೂರೈಸಿದ್ದಾರೆ ಎಂದು ನನಗೆ ವರದಿ ಮಾಡಿದರು. ಆದರೆ ಅವರ ವರದಿಯ ನಿಖರತೆಯನ್ನು ನಾನು ಭೌತಿಕವಾಗಿ ಪರಿಶೀಲಿಸಲು ಸಾಧ್ಯವಾಗಲಿಲ್ಲ. ಮೊದಲ ಬಾಂಬ್ ದಾಳಿಯ ನಂತರ, ವಾಯು ವಿಭಾಗವು ನಾಶವಾಯಿತು.
ಯುದ್ಧ ಸನ್ನದ್ಧತೆಯ ಮೇಲೆ ವಾಯುಯಾನವನ್ನು ಹಾಕಲು ಆದೇಶವಿತ್ತು. D. ಪಾವ್ಲೋವ್ ಇದನ್ನು ಒಪ್ಪಿಕೊಳ್ಳುತ್ತಾರೆ. ZapOVO ಏರ್ ಫೋರ್ಸ್ನ ಕಮಾಂಡರ್ ಮತ್ತು ಅವರ ಉಪ ವರದಿ (ಡಿ. ಪಾವ್ಲೋವ್ ಪ್ರಕಾರ) ವಾಯುಯಾನವನ್ನು ಸಿದ್ಧಪಡಿಸಲಾಗಿದೆ. ಆದರೆ, ಆದಾಗ್ಯೂ, ವಾಯು ವಿಭಾಗಗಳು ನಾಶವಾದವು. ಏಕೆ? ಅವರನ್ನು ನಿಜವಾಗಿಯೂ ಯುದ್ಧ ಸನ್ನದ್ಧತೆಗೆ ಒಳಪಡಿಸಿದ್ದರೆ, ಸೋಲು ಅಸಾಧ್ಯವಾಗಿತ್ತು. ಒಡೆಸ್ಸಾ ಮಿಲಿಟರಿ ಜಿಲ್ಲೆಯ ವಾಯುಪಡೆಯ ಉದಾಹರಣೆಯು ಇದನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ.
ಯುದ್ಧದ ಮೊದಲು ವಾಯುಯಾನ ಘಟಕಗಳು ನಿರಂತರ ತರಬೇತಿಯನ್ನು ಪಡೆದಿವೆ ಎಂದು ಹೇಳಬೇಕು. ಲೆಫ್ಟಿನೆಂಟ್ ಜನರಲ್ ಎಸ್. ಡೊಲ್ಗುಶಿನ್ ಅವರ ಆತ್ಮಚರಿತ್ರೆಗಳಿಂದ (1941 ರಲ್ಲಿ, 180 ನೇ ಏರ್ ರೆಜಿಮೆಂಟ್‌ನಲ್ಲಿ ಫೈಟರ್ ಪೈಲಟ್):
ನಾವು ಯುದ್ಧಕ್ಕೆ ಸಂಪೂರ್ಣವಾಗಿ ತಯಾರಿ ನಡೆಸುತ್ತಿದ್ದೇವೆ ಎಂದು ತೋರುತ್ತದೆ. ಆದರೆ ಅವರು ಅದಕ್ಕೆ ಸಿದ್ಧರಿರಲಿಲ್ಲ.
1941 ರ ಚಳಿಗಾಲದ ಸಮಯದಲ್ಲಿ, ನಾವು ಎತ್ತರದ ವಿಮಾನಗಳನ್ನು ಕರಗತ ಮಾಡಿಕೊಂಡೆವು, ಕೋನ್ ಮತ್ತು ನೆಲದ ಮೇಲೆ ಸಾಕಷ್ಟು ಚಿತ್ರೀಕರಣ ಮಾಡಿದೆವು ಮತ್ತು ರಾತ್ರಿಯಲ್ಲಿ ಹಾರಲು ಪ್ರಾರಂಭಿಸಿದೆವು. ಮೇ ಹತ್ತನೇ ತಾರೀಖಿನಂದು, ನಮ್ಮ ರೆಜಿಮೆಂಟ್ ಅನ್ನು ಲಿಡಾದಿಂದ ನೋವಿ ಡ್ವೋರ್ ಏರ್‌ಫೀಲ್ಡ್‌ಗೆ ವರ್ಗಾಯಿಸಲಾಯಿತು, ಇದು ಗ್ರೋಡ್ನೊದ ಪಶ್ಚಿಮದಲ್ಲಿದೆ ... ಸ್ಪಷ್ಟ ಹವಾಮಾನದಲ್ಲಿ, ಎರಡು ಸಾವಿರ ಮೀಟರ್ ಎತ್ತರದಿಂದ ನಾವು ವಿವಿಧ ವಾಹನಗಳಿಂದ ತುಂಬಿದ ಜರ್ಮನ್ ಏರ್‌ಫೀಲ್ಡ್ ಅನ್ನು ನೋಡಿದ್ದೇವೆ. ನಾವು ರೇಖಾಚಿತ್ರವನ್ನು ರಚಿಸಿದ್ದೇವೆ ಮತ್ತು ಅದನ್ನು ಪ್ರಧಾನ ಕಚೇರಿಗೆ ಕಳುಹಿಸಿದ್ದೇವೆ. 63
ಪೈಲಟ್‌ಗಳು ರಾತ್ರಿಯಲ್ಲಿ ಹಾರಾಟವನ್ನು ಕರಗತ ಮಾಡಿಕೊಂಡಿದ್ದಾರೆ ಎಂದು ಅದು ತಿರುಗುತ್ತದೆ. ರಾತ್ರಿಯಲ್ಲಿ (18) ಹಾರಲು ಅಸಮರ್ಥತೆಯಿಂದಾಗಿ ಜಿಲ್ಲೆಯ ವಾಯುಯಾನವು ಜರ್ಮನ್ನರನ್ನು ವಿರೋಧಿಸಲು ಸಾಧ್ಯವಾಗಲಿಲ್ಲ ಎಂದು ಡಿ ಪಾವ್ಲೋವ್ ತನಿಖೆಯಲ್ಲಿ ಹೇಳಿದರು.
ಅಂದರೆ, ವಾಯುಯಾನವು ಯುದ್ಧಕ್ಕೆ ತಯಾರಿ ನಡೆಸುತ್ತಿದೆ ಮತ್ತು ಟೆಲಿಗ್ರಾಮ್ ಪ್ರಕಾರ, ಜೂನ್ 21 ರ ಸಂಜೆಯೊಳಗೆ ಯುದ್ಧ ಸನ್ನದ್ಧತೆಯನ್ನು (ಕನಿಷ್ಠ ಜಪೋವೊವೊದ ವಾಯುಪಡೆ) ಹಾಕಬೇಕಿತ್ತು. ಆದರೆ ಜೂನ್ 21 ರ ಸಂಜೆ, S. ಡೊಲ್ಗುಶಿನ್ ನೆನಪಿಸಿಕೊಳ್ಳುವಂತೆ:
ಮತ್ತು ಜೂನ್ 21 ರಂದು, ಸಂಜೆ ಆರು ಗಂಟೆಗೆ, ವಿಮಾನಗಳನ್ನು ಮುಗಿಸಿದ ನಂತರ, ನಾವು ಆದೇಶವನ್ನು ಸ್ವೀಕರಿಸಿದ್ದೇವೆ: ವಿಮಾನದಿಂದ ಫಿರಂಗಿಗಳು, ಮೆಷಿನ್ ಗನ್ಗಳು ಮತ್ತು ಮದ್ದುಗುಂಡುಗಳ ಪೆಟ್ಟಿಗೆಗಳನ್ನು ತೆಗೆದುಹಾಕಿ ಮತ್ತು ಎಲ್ಲವನ್ನೂ ಗೋದಾಮಿನಲ್ಲಿ ಸಂಗ್ರಹಿಸಲು.
ಆಗ ಎಲ್ಲರೂ ಗೊಂದಲಕ್ಕೊಳಗಾದರು, ವಿಷಯ ಏನೆಂದು ಕಂಡುಹಿಡಿಯಲು ಪ್ರಯತ್ನಿಸಿದರು, ಆದರೆ ಅವರು ನಮಗೆ ವಿವರಿಸಿದರು: ಇದು ಜಿಲ್ಲಾ ಪಡೆಗಳ ಕಮಾಂಡರ್ನಿಂದ ಬಂದ ಆದೇಶ, ಮತ್ತು ಆದೇಶಗಳನ್ನು ಸೈನ್ಯದಲ್ಲಿ ಚರ್ಚಿಸಲಾಗಿಲ್ಲ. ಮತ್ತು ಬೆಳಿಗ್ಗೆ ಎರಡು ಗಂಟೆಗೆ ಎಚ್ಚರಿಕೆಯನ್ನು ಘೋಷಿಸಲಾಯಿತು, ಮತ್ತು ನಾವು ವಿಮಾನಗಳಿಗೆ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಪ್ರಾರಂಭಿಸಿದ್ದೇವೆ. ಮತ್ತು ಆ ಸಮಯದಲ್ಲಿ ಜರ್ಮನ್ನರು ಏರ್ಫೀಲ್ಡ್ನಲ್ಲಿ ಕಾಣಿಸಿಕೊಂಡರು, ಗುಂಡು ಹಾರಿಸಿದರು, ಬಾಂಬ್ಗಳನ್ನು ಬೀಳಿಸಲು ಪ್ರಾರಂಭಿಸಿದರು ... ಎಲ್ಲವೂ ಬೆಂಕಿಯಲ್ಲಿತ್ತು, ಆದರೆ ನಮ್ಮ ಎರಡು ವಿಮಾನಗಳು ಗ್ರೋಡ್ನೋ ಮೇಲೆ ಯುದ್ಧದಲ್ಲಿ ತೊಡಗಿಸಿಕೊಳ್ಳಲು ನಿರ್ವಹಿಸುತ್ತಿದ್ದವು. ಅದೇ ದಿನ ನಾವು ಮತ್ತೊಂದು ಏರ್‌ಫೀಲ್ಡ್‌ಗೆ ಹಾರಿದೆವು, ಅಲ್ಲಿ 127ನೇ ಫೈಟರ್ ಏವಿಯೇಷನ್ ರೆಜಿಮೆಂಟ್ ನೆಲೆಸಿತ್ತು... 64
ಏರ್ ರೆಜಿಮೆಂಟ್ ಅನ್ನು ನಿಶ್ಯಸ್ತ್ರಗೊಳಿಸಲಾಯಿತು. ಆಯುಧಗಳನ್ನು ವಿಮಾನದಿಂದ ತೆಗೆದುಹಾಕಲಾಯಿತು ಅಥವಾ ಸಿಬ್ಬಂದಿಗೆ ವಿಶ್ರಾಂತಿ ನೀಡಲಾಯಿತು. ಏಕೆ, ಯುದ್ಧ ಸನ್ನದ್ಧತೆಯ ಮೇಲೆ ವಾಯುಪಡೆಯನ್ನು ಹಾಕಲು ಆದೇಶವಿದ್ದರೆ? ಮತ್ತು ಇದೆಲ್ಲವೂ ಯುದ್ಧದ ಮುನ್ನಾದಿನದಂದು ಸಂಭವಿಸಿತು.
ನೀನಾ ಕೊಪೆಕ್ ಅವರ ಟಿಪ್ಪಣಿಗಳಲ್ಲಿ (ವಾಯುಪಡೆಯ ಕಮಾಂಡರ್ ZapOVO I. ಕೊಪೆಕ್ ಅವರ ಪತ್ನಿ) ಪೈಲಟ್-ಇನ್ಸ್‌ಪೆಕ್ಟರ್ ಎಫ್. ಒಲಿನಿಕೋವ್ ಅವರೊಂದಿಗೆ ಮಾತನಾಡಿರುವ ಪದಗಳಿವೆ:
ಯುದ್ಧದ ಮುನ್ನಾದಿನದಂದು, ಮಾಸ್ಕೋದಿಂದ ಕೆಲವು ರೀತಿಯ ಮೆರವಣಿಗೆಗಾಗಿ ವಿಮಾನಗಳನ್ನು ಸಿದ್ಧಪಡಿಸಲು ಆದೇಶವು ಬಂದಿತು, ಅಂದರೆ, ತಾತ್ಕಾಲಿಕವಾಗಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದುಹಾಕಲು, ಮತ್ತು ಆದ್ದರಿಂದ ಫ್ಯಾಸಿಸ್ಟ್ ದಾಳಿಯ ಸಮಯದಲ್ಲಿ ಅವುಗಳನ್ನು ನಿಶ್ಯಸ್ತ್ರಗೊಳಿಸಲಾಯಿತು. ಬಹುಶಃ ಇವಾನ್ ಸಾವಿಗೆ ಇದು ಒಂದು ಕಾರಣ. 66
ಇವುಗಳು ಇತರ ನೆನಪುಗಳು ಮತ್ತು ದಾಖಲೆಗಳ ವಿರುದ್ಧ ಪರಿಶೀಲಿಸಬೇಕಾದ ನೆನಪುಗಳಾಗಿವೆ. ಆದರೆ PribOVO, ZapOVO ಮತ್ತು KOVO ನ ವಾಯುಪಡೆಗಳು ಗಮನಾರ್ಹ ನಷ್ಟವನ್ನು ಅನುಭವಿಸಿದವು ಎಂಬುದು ಸತ್ಯ. ಇಲ್ಲಿ ಅಪವಾದವೆಂದರೆ OdVO ಏರ್ ಫೋರ್ಸ್. ಜಿಲ್ಲೆಗಳ ನೆಲದ ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ತಂದಾಗ, ಈ ಜಿಲ್ಲೆಗಳ ವಾಯುಯಾನವನ್ನು ಯುದ್ಧ ಸನ್ನದ್ಧತೆಗೆ ತರಲಿಲ್ಲ ಎಂದು ಕಲ್ಪಿಸಿಕೊಳ್ಳುವುದು ಅಸಾಧ್ಯ.
ಅದೇ ಸಮಯದಲ್ಲಿ, ಯುದ್ಧ ಸನ್ನದ್ಧತೆಯ ಮೇಲೆ ಘಟಕಗಳನ್ನು ಹಾಕಲು ಜಿಲ್ಲೆಗಳಿಗೆ ಆದೇಶಗಳನ್ನು ನೀಡಲಾಗುತ್ತದೆ. ಸಾಕ್ಷ್ಯಚಿತ್ರ ಸಾಕ್ಷ್ಯವಿದೆ. ಆದರೆ ಅದೇ ಸಮಯದಲ್ಲಿ, ವಿಮಾನದಿಂದ ಶಸ್ತ್ರಾಸ್ತ್ರಗಳನ್ನು ತೆಗೆಯುವುದು ಮತ್ತು ಜೂನ್ 21 ರಂದು ಸಿಬ್ಬಂದಿಯನ್ನು ವಜಾಗೊಳಿಸುವ ಬಗ್ಗೆ ಮಾತನಾಡುವ ಹಲವಾರು ನೆನಪುಗಳಿವೆ. ಅಂತಹ ಪುರಾವೆಗಳನ್ನು ಸಂಗ್ರಹಿಸಿ ವ್ಯವಸ್ಥಿತಗೊಳಿಸಬೇಕಾಗಿದೆ. ಪಶ್ಚಿಮ ಜಿಲ್ಲೆಗಳ ವಾಯುಪಡೆಯಲ್ಲಿ ಯುದ್ಧದ ಮುನ್ನಾದಿನದಂದು ಏನು ನಡೆಯುತ್ತಿದೆ ಎಂಬುದರ ಕುರಿತು ಸಾಧ್ಯವಾದಷ್ಟು ವಿವರವಾದ ಚಿತ್ರವನ್ನು ಒದಗಿಸಲು ಇದು ನಮಗೆ ಅನುಮತಿಸುತ್ತದೆ.
ಯುದ್ಧದ ಆರಂಭದಲ್ಲಿ, ಜಿಲ್ಲೆಗಳ ವಾಯುಪಡೆಗಳ ಸೋಲಿನೊಂದಿಗೆ, NKVD ಯ ವಿಶೇಷ ವಿಭಾಗವು ವಾಯುಪಡೆಯ ಉನ್ನತ ಕಮಾಂಡ್ ನಡುವೆ "ಏವಿಯೇಟರ್‌ಗಳ ವ್ಯವಹಾರ" ಎಂದು ಕರೆಯಲ್ಪಡುವ ಹತ್ಯಾಕಾಂಡವನ್ನು ನಡೆಸಿತು. ಫೆಬ್ರವರಿ 23, 1942 ರಂದು ಕುಯಿಬಿಶೇವ್ನಲ್ಲಿ ವಾಯುಪಡೆಯ ಜನರಲ್ಗಳ ಮರಣದಂಡನೆ ಈ ಪ್ರಕರಣದ ಸತ್ಯಗಳಲ್ಲಿ ಒಂದಾಗಿದೆ. ಅವುಗಳಲ್ಲಿ:
– ಮೇಜರ್ ಜನರಲ್ A. Ionov, PribOVO ವಾಯುಪಡೆಯ ಕಮಾಂಡರ್;
– ಮೇಜರ್ ಜನರಲ್ A. Tayursky, ZapOVO ವಾಯುಪಡೆಯ ಉಪ ಕಮಾಂಡರ್ (ಜಿಲ್ಲಾ ವಾಯುಪಡೆಯ ಕಮಾಂಡರ್, ಮೇಜರ್ ಜನರಲ್ I. ಕೊಪೆಟ್ಸ್, ಸ್ವತಃ ಗುಂಡು ಹಾರಿಸಿಕೊಂಡರು);
– ಲೆಫ್ಟಿನೆಂಟ್ ಜನರಲ್ E. Ptukhin, KOVO ವಾಯುಪಡೆಯ ಕಮಾಂಡರ್.
1. I. ಕೊಪೆಟ್ಸ್, ವಾಯುಪಡೆಯ ಕಮಾಂಡರ್, ಜಪೋವೊ 2. A. ಅಯೋನೊವ್, ವಾಯುಪಡೆಯ ಕಮಾಂಡರ್, PribOVo 3. E. Ptukhin, ವಾಯುಪಡೆಯ ಕಮಾಂಡರ್, KOVO 4. A. Tayursky, ವಾಯುಪಡೆಯ ಉಪ ಕಮಾಂಡರ್ ಫೋರ್ಸ್, ಜಪೋವೊ
ಮರಣದಂಡನೆಗೆ ಒಳಗಾದವರೆಲ್ಲರೂ ಘಟಕಗಳನ್ನು ಯುದ್ಧ ಸನ್ನದ್ಧತೆ ಮತ್ತು ವಿಧ್ವಂಸಕತೆಗೆ ತರಲು ಆದೇಶಗಳನ್ನು ಅನುಸರಿಸಲು ವಿಫಲರಾಗಿದ್ದಾರೆ ಎಂದು ಆರೋಪಿಸಲಾಯಿತು. ಇದಲ್ಲದೆ, ಅವುಗಳಲ್ಲಿ OdVO ಏರ್ ಫೋರ್ಸ್ನ ಕಮಾಂಡರ್ ಇಲ್ಲ - F. Michugin.
ವಾಯುಪಡೆಗೆ ಸಂಬಂಧಿಸಿದಂತೆ ಹಲವು ಪ್ರಶ್ನೆಗಳು ಮತ್ತು ಸೂಕ್ಷ್ಮ ವ್ಯತ್ಯಾಸಗಳಿವೆ.
 
7. ಗಡಿ ಯುದ್ಧದ ಫಲಿತಾಂಶಗಳು
ಪಾಶ್ಚಿಮಾತ್ಯ ಮಿಲಿಟರಿ ಜಿಲ್ಲೆಗಳು ವಿಭಿನ್ನವಾಗಿ ಯುದ್ಧಕ್ಕೆ ಸಿದ್ಧವಾಗಿದ್ದವು ಎಂದು ಹೇಳಬಹುದು. ಇದು ಅವರ ಯುದ್ಧ ಸಾಮರ್ಥ್ಯಗಳ ಮೇಲೆ ನೇರವಾಗಿ ಪರಿಣಾಮ ಬೀರಿತು. ಈ ಸಾಮಾನ್ಯ ತೀರ್ಮಾನವು ಹಲವಾರು ಜರ್ಮನ್ ಇತಿಹಾಸಕಾರರ ಅಭಿಪ್ರಾಯದಿಂದ ದೃಢೀಕರಿಸಲ್ಪಟ್ಟಿದೆ. ವಾನ್ ಬಟ್ಲರ್ (ಮಾಜಿ ಜರ್ಮನ್ ಜನರಲ್) "ವಿಶ್ವ ಸಮರ 1939-1945" ಪುಸ್ತಕದಲ್ಲಿ ಬರೆದಿದ್ದಾರೆ:
ಇಂದು ರಷ್ಯಾದಲ್ಲಿ ಗಡಿ ಕದನಗಳನ್ನು ವಿಮರ್ಶಾತ್ಮಕವಾಗಿ ನಿರ್ಣಯಿಸುವುದು, ಆರ್ಮಿ ಗ್ರೂಪ್ ಸೆಂಟರ್ ಮಾತ್ರ ಅಂತಹ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಯಿತು ಎಂಬ ತೀರ್ಮಾನಕ್ಕೆ ಬರಬಹುದು, ಇದು ಕಾರ್ಯಾಚರಣೆಯ ದೃಷ್ಟಿಕೋನದಿಂದ ಸಹ ಉತ್ತಮವಾಗಿದೆ. ಈ ದಿಕ್ಕಿನಲ್ಲಿ ಮಾತ್ರ ಜರ್ಮನ್ನರು ನಿಜವಾದ ದೊಡ್ಡ ಶತ್ರು ಪಡೆಗಳನ್ನು ಸೋಲಿಸಲು ಮತ್ತು ಕಾರ್ಯಾಚರಣೆಯ ಜಾಗವನ್ನು ಪಡೆಯಲು ನಿರ್ವಹಿಸುತ್ತಿದ್ದರು. ಮುಂಭಾಗದ ಇತರ ವಲಯಗಳಲ್ಲಿ, ರಷ್ಯನ್ನರು ಎಲ್ಲೆಡೆ ಸೋಲಿಸಲ್ಪಟ್ಟರು, ಆದರೆ ಜರ್ಮನ್ನರು ದೊಡ್ಡ ಶತ್ರು ಪಡೆಗಳನ್ನು ಸುತ್ತುವರಿಯಲು ಅಥವಾ ಯಾಂತ್ರಿಕೃತ ರಚನೆಗಳಿಗೆ ಸಾಕಷ್ಟು ಕುಶಲ ಸ್ವಾತಂತ್ರ್ಯವನ್ನು ಒದಗಿಸಲು ಸಾಧ್ಯವಾಗಲಿಲ್ಲ.
"ಉತ್ತರ" ಮತ್ತು "ದಕ್ಷಿಣ" ಸೈನ್ಯದ ಗುಂಪುಗಳು ನಿಯಮದಂತೆ, ಕುಶಲ ರಕ್ಷಣೆಯನ್ನು ಕೌಶಲ್ಯದಿಂದ ಬಳಸಿದ ಶತ್ರುಗಳನ್ನು ಹಿಂದಕ್ಕೆ ತಳ್ಳಿದವು ಮತ್ತು ಅವರ ಮುಂಭಾಗಗಳಲ್ಲಿ ನಿರ್ಣಾಯಕ ಹೊಡೆತಗಳನ್ನು ನೀಡಲು ಯಾವುದೇ ಅವಕಾಶಗಳಿಲ್ಲ. 67
1. 1941 ರಲ್ಲಿ ಕೆ. ಟಿಪ್ಪೆಲ್ಸ್ಕಿರ್ಚ್, 30 ನೇ ಪದಾತಿ ದಳದ ವಿಭಾಗದ ಕಮಾಂಡರ್ 2. ಇ. ಮ್ಯಾನ್‌ಸ್ಟೈನ್ 1941 ರ ಬೇಸಿಗೆಯಲ್ಲಿ, 56 ನೇ ಮೋಟಾರೈಸ್ಡ್ ಕಾರ್ಪ್ಸ್‌ನ ಕಮಾಂಡರ್ 3. ಡಬ್ಲ್ಯೂ. ವಾನ್ ಲೀಬ್, ಆರ್ಮಿ ಗ್ರೂಪ್ ನಾರ್ತ್‌ನ ಕಮಾಂಡರ್
ಇದು ಜುಲೈ 1941 ರ ಮಧ್ಯದಲ್ಲಿ ನಡೆದ ಯುದ್ಧದ ವಾನ್ ಬಟ್ಲರ್ ಅವರ ಅವಲೋಕನವಾಗಿದೆ.
ಇನ್ನೊಬ್ಬ ಜರ್ಮನ್ ಸಂಶೋಧಕ ಕೆ. ಟಿಪ್ಪೆಲ್‌ಸ್ಕಿರ್ಚ್ (ಮಾಜಿ ಜನರಲ್ ಕೂಡ) ತನ್ನ "ಹಿಸ್ಟರಿ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್" ಪುಸ್ತಕದಲ್ಲಿ PribOVO (ಜೂನ್ 22, 1941 ರಿಂದ, ನಾರ್ತ್-ವೆಸ್ಟರ್ನ್ ಫ್ರಂಟ್) ಪಡೆಗಳ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಮಾತನಾಡುತ್ತಾನೆ:
ಮೊದಲಿನಿಂದಲೂ, ಮಾರ್ಷಲ್ ವೊರೊಶಿಲೋವ್ ಅವರ ನೇತೃತ್ವದಲ್ಲಿ ಶತ್ರು ಪಡೆಗಳು ಆಳವಾದ ವ್ಯವಸ್ಥೆಯನ್ನು ಹೊಂದಿದ್ದವು ... ನಿಸ್ಸಂಶಯವಾಗಿ, ಪೂರ್ವ ಪ್ರಶ್ಯದಲ್ಲಿ ಜರ್ಮನ್ ರಚನೆಗಳ ದೊಡ್ಡ ಸಾಂದ್ರತೆಯ ಬಗ್ಗೆ ಶತ್ರುಗಳಿಗೆ ತಿಳಿದಿತ್ತು ... ಯೋಜಿಸಿದಂತೆ ದೊಡ್ಡ ಶತ್ರು ಪಡೆಗಳ ನಾಶ , ನಡೆಸಲಾಗಿಲ್ಲ ...
ಅವನ ಪ್ರತಿದಾಳಿಯಲ್ಲಿ ಭಾಗವಹಿಸುವ ಟ್ಯಾಂಕ್‌ಗಳ ಸಂಖ್ಯೆಯು ಶತ್ರುಗಳ ದೃಢತೆ ಮನವರಿಕೆಯಾಗಿತ್ತು. ಇದು ಉಕ್ಕಿನ ಇಚ್ಛೆಯನ್ನು ಹೊಂದಿರುವ ಶತ್ರು, ಅವರು ನಿರ್ದಯವಾಗಿ, ಆದರೆ ಕಾರ್ಯಾಚರಣೆಯ ಕಲೆಯ ಜ್ಞಾನವಿಲ್ಲದೆ, ತನ್ನ ಸೈನ್ಯವನ್ನು ಯುದ್ಧಕ್ಕೆ ಎಸೆದರು. 68
ಜರ್ಮನ್ ಪಡೆಗಳ ಸಾಂದ್ರತೆಯ ಬಗ್ಗೆ "ಶತ್ರುಗಳು ತಿಳಿದಿದ್ದರು" ಮತ್ತು ಸಿದ್ಧಪಡಿಸಲಾಗಿದೆ ಎಂದು ಜರ್ಮನ್ ಜನರಲ್ ಒತ್ತಿಹೇಳುತ್ತಾರೆ. ಈ ದಿಕ್ಕಿನಲ್ಲಿ ಶತ್ರುವನ್ನು ಸುತ್ತುವರಿಯಲು ಮತ್ತು ನಾಶಮಾಡಲು ಸಾಧ್ಯವಾಗಲಿಲ್ಲ.
ಇದೇ ಪಡೆಗಳು, ಶತ್ರುಗಳ ಬಗ್ಗೆ "ಅರಿವು", PribOVO ಪಡೆಗಳು ಜುಲೈ 14-18, 1941 ರಂದು ಇ. ಮ್ಯಾನ್‌ಸ್ಟೈನ್ ನೇತೃತ್ವದಲ್ಲಿ 56 ನೇ ಮೋಟಾರು ಕಾರ್ಪ್ಸ್ ವಿರುದ್ಧ ಸೋಲ್ಟ್ಸಿ ಬಳಿ ಮೊದಲ ಯಶಸ್ವಿ ಪ್ರತಿದಾಳಿಗಳನ್ನು ಪ್ರಾರಂಭಿಸಿದವು (ಜರ್ಮನ್ ವಾಯುಪಡೆಯು ಸಹ ಸಂಘಟಿಸಬೇಕಾಗಿತ್ತು. ಕಾರ್ಪ್ಸ್ನ ಭಾಗಗಳನ್ನು ಪೂರೈಸಲು ಏರ್ ಸೇತುವೆ). ಪ್ರತಿದಾಳಿಯ ಪರಿಣಾಮವಾಗಿ, ಜರ್ಮನ್ ಸೈನ್ಯವನ್ನು 40 ಕಿಮೀ ಹಿಂದಕ್ಕೆ ಎಸೆಯಲಾಯಿತು. ಸುತ್ತುವರಿದ ಘಟಕಗಳನ್ನು ನಾಶಮಾಡಲು ಸೋವಿಯತ್ ಪಡೆಗಳಿಗೆ ಸಾಧ್ಯವಾಗಲಿಲ್ಲ, ಗಮನಾರ್ಹ ನಷ್ಟವನ್ನು ಅನುಭವಿಸಿತು (8 ನೇ ಪೆಂಜರ್ ವಿಭಾಗವನ್ನು ಮರುಪೂರಣಕ್ಕಾಗಿ ಕಳುಹಿಸಲಾಗಿದೆ). ಸೋಲ್ಟ್ಸಿ ಬಳಿ, ಟ್ಯಾಂಕ್ ಘಟಕಗಳ ಬಳಕೆಯ ಬಗ್ಗೆ ಅಮೂಲ್ಯವಾದ ಜರ್ಮನ್ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದು 1941 ರ ಬೇಸಿಗೆಯ ಯುದ್ಧಗಳ ಸಂಚಿಕೆಗಳಲ್ಲಿ ಒಂದಾಗಿದೆ, ಇದು ಎಲ್ಲರಿಗೂ ತಿಳಿದಿಲ್ಲ.
ZapOVO (ವೆಸ್ಟರ್ನ್ ಫ್ರಂಟ್ ಎಂದು ಮರುಹೆಸರಿಸಲಾಗಿದೆ) ವೈಫಲ್ಯವು ಭವಿಷ್ಯದಲ್ಲಿ ನೆರೆಯ ರಂಗಗಳ ಸ್ಥಾನವನ್ನು ಗಮನಾರ್ಹವಾಗಿ ಸಂಕೀರ್ಣಗೊಳಿಸಿತು. ಆರ್ಮಿ ಗ್ರೂಪ್ ಸೆಂಟರ್‌ನ ಪಡೆಗಳು ಆಗಸ್ಟ್‌ನಲ್ಲಿ ಉತ್ತರ ಮತ್ತು ದಕ್ಷಿಣಕ್ಕೆ (ಕೀವ್ ಪಾಕೆಟ್) ಪಾರ್ಶ್ವದ ದಾಳಿಗಳನ್ನು ನಡೆಸಿದವು.
ಜೂನ್ 30 ರಂದು, ಮುಂಭಾಗದ ಕಮಾಂಡರ್, ಜನರಲ್ ಡಿ. ಪಾವ್ಲೋವ್ ಅವರನ್ನು ಆಜ್ಞೆಯಿಂದ ತೆಗೆದುಹಾಕಲಾಯಿತು ಮತ್ತು ಜುಲೈ 4 ರಂದು ಅವರನ್ನು ಬಂಧಿಸಲಾಯಿತು. ಸ್ವಲ್ಪ ಸಮಯದಲ್ಲಿ, ಹಲವಾರು ವೆಸ್ಟರ್ನ್ ಫ್ರಂಟ್ ಕಮಾಂಡರ್ಗಳನ್ನು ಬಂಧಿಸಲಾಯಿತು. ತನಿಖೆಯ ಪರಿಣಾಮವಾಗಿ, ಅವರಿಗೆ ಮರಣದಂಡನೆ ವಿಧಿಸಲಾಯಿತು:
- ಚೀಫ್ ಆಫ್ ಸ್ಟಾಫ್ ಆಫ್ ದಿ ಫ್ರಂಟ್, ಮೇಜರ್ ಜನರಲ್ ವಿ. ಕ್ಲಿಮೋವ್ಸ್ಕಿಖ್;
- ಫ್ರಂಟ್ ಕಮ್ಯುನಿಕೇಷನ್ಸ್ ಮುಖ್ಯಸ್ಥ, ಮೇಜರ್ ಜನರಲ್ A. ಗ್ರಿಗೊರಿವ್;
- ಫ್ರಂಟ್ ಆರ್ಟಿಲರಿ ಮುಖ್ಯಸ್ಥ, ಲೆಫ್ಟಿನೆಂಟ್ ಜನರಲ್ ಎನ್. ಕ್ಲಿಚ್;
- 14 ನೇ ಯಾಂತ್ರಿಕೃತ ದಳದ ಕಮಾಂಡರ್, ಮೇಜರ್ ಜನರಲ್ S. ಒಬೊರಿನ್;
- 4 ನೇ ಸೇನೆಯ ಕಮಾಂಡರ್, ಮೇಜರ್ ಜನರಲ್ A. ಕೊರೊಬ್ಕೋವ್.
1. V. ಕ್ಲಿಮೋವ್ಸ್ಕಿಖ್, ZapOVO ನ ಸಿಬ್ಬಂದಿ ಮುಖ್ಯಸ್ಥ 2. A. Grigoriev, ZapOVO ನ ಸಂವಹನ ಮುಖ್ಯಸ್ಥ 3. N. Klich, ZapOVO ನ ಫಿರಂಗಿ ಮುಖ್ಯಸ್ಥ 4. A. ಕೊರೊಬ್ಕೊವ್, 4 ನೇ ಸೇನೆಯ ಕಮಾಂಡರ್
ಮಿಲಿಟರಿ-ರಾಜಕೀಯ ನಾಯಕತ್ವವು ಜಿಲ್ಲೆಯ ಪೂರ್ವಸಿದ್ಧತೆಯಿಲ್ಲದ ಕಾರಣ ಅವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿತು. ಇತರ ರಂಗಗಳಲ್ಲಿ ಯಾವುದೇ ರೀತಿಯ ತನಿಖೆಗಳು ಅಥವಾ ಮರಣದಂಡನೆಗಳು ಇರಲಿಲ್ಲ (ಪ್ರತ್ಯೇಕ ಪ್ರಕರಣಗಳು ಇದ್ದವು). ಯುದ್ಧದ ಏಕಾಏಕಿ ಜನರಲ್‌ಗಳನ್ನು ಶೂಟ್ ಮಾಡುವ ಸಲುವಾಗಿ ಬಹಳ ಗಂಭೀರವಾದ ಏನಾದರೂ ಸಂಭವಿಸಿದೆ, ಕೆಂಪು ಸೈನ್ಯದ ಕಮಾಂಡ್ ಸಿಬ್ಬಂದಿಗಳಲ್ಲಿ ನರಗಳ ವಾತಾವರಣವನ್ನು ಸೃಷ್ಟಿಸಿತು.
ಯುದ್ಧದ ಆರಂಭದಲ್ಲಿ, ಹಲವಾರು ಜನರಲ್‌ಗಳು ತಮ್ಮ ಕರ್ತವ್ಯಗಳಲ್ಲಿ ವಿಫಲರಾದರು. ಆದ್ದರಿಂದ, ನಿರ್ದಿಷ್ಟವಾಗಿ, PribOVO (ನಾರ್ತ್-ವೆಸ್ಟರ್ನ್ ಫ್ರಂಟ್) ನ ಕಮಾಂಡರ್ F. ಕುಜ್ನೆಟ್ಸೊವ್ ಅವರನ್ನು ಜುಲೈ 3 ರಂದು ಆಜ್ಞೆಯಿಂದ ತೆಗೆದುಹಾಕಲಾಯಿತು. ಆದರೆ ಅವರು ಗುಂಡು ಹಾರಿಸಲಿಲ್ಲ, ಆದರೆ ಮತ್ತೊಂದು ಸ್ಥಾನಕ್ಕೆ ವರ್ಗಾಯಿಸಲಾಯಿತು. ಕನಿಷ್ಠ, ಆದೇಶಗಳನ್ನು ಅನುಸರಿಸದಿರುವಲ್ಲಿ ಸಿಕ್ಕಿಬಿದ್ದವರಿಗೆ ಶಿಕ್ಷೆಯು ಪರಿಣಾಮ ಬೀರಿದೆ ಎಂದು ನಾನು ಭಾವಿಸುತ್ತೇನೆ.
ಜನರಲ್ ಸ್ಟಾಫ್ ಸ್ವತಃ ಗರಿಷ್ಠ ಸಂಭಾವ್ಯ ಪಡೆಗಳನ್ನು (ಜಿ. ಝುಕೋವ್ ಅವರ ಆತ್ಮಚರಿತ್ರೆಯಿಂದ) ಬಳಸಿಕೊಂಡು ಅಂತಹ ಪ್ರಬಲ ಹೊಡೆತವನ್ನು ನಿರೀಕ್ಷಿಸದಿದ್ದಾಗ ನೆಲದ ಮೇಲೆ ಮಿಲಿಟರಿಗೆ ಯಾವ ಪ್ರಶ್ನೆಗಳು ಇರಬಹುದು. ಆದ್ದರಿಂದ, ಅಂತಹ ಪರಿಸ್ಥಿತಿಯಲ್ಲಿನ ಅವಶ್ಯಕತೆಗಳು ಮೂಲಭೂತ ಆದೇಶಗಳನ್ನು ಕೈಗೊಳ್ಳುವುದು ಮತ್ತು ಘಟಕಗಳನ್ನು ಸನ್ನದ್ಧತೆಯಲ್ಲಿ ನಿರ್ವಹಿಸುವುದು.
ಜೂನ್ 1941 ರ ಜರ್ಮನ್ ಸೈನ್ಯದ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಲು ಬಯಸುತ್ತೇನೆ. ಕೆಲವರಿಗೆ ಇದು ಇಷ್ಟವಾಗದಿರಬಹುದು, ಆದರೆ ಆ ಸಮಯದಲ್ಲಿ ಅದು ಅತ್ಯುತ್ತಮ ಸೈನ್ಯವಾಗಿತ್ತು. ಪದಾತಿ ದಳ, ಸಪ್ಪರ್‌ಗಳು, ಫಿರಂಗಿ, ಟ್ಯಾಂಕ್‌ಗಳು, ವಾಯುಯಾನ ಮತ್ತು ಪೂರೈಕೆ ಸೇವೆಗಳ ನಡುವಿನ ಸುಗಮ ಸಂವಹನದಲ್ಲಿ ಉತ್ತಮವಾಗಿದೆ. ಆ ಸಮಯದಲ್ಲಿ ಜರ್ಮನ್ ಜನರಲ್‌ಗಳು ತಮ್ಮ ಎದುರಾಳಿಗಳಿಗಿಂತ ಉತ್ತಮವಾಗಿ ಟ್ಯಾಂಕ್ ರಚನೆಗಳನ್ನು ಹೇಗೆ ಬಳಸಬೇಕೆಂದು ತಿಳಿದಿದ್ದರು. ಮತ್ತು ಇದು ಕೆಂಪು ಸೈನ್ಯಕ್ಕೆ ಮಾತ್ರ ಅನ್ವಯಿಸುತ್ತದೆ, ಆದರೆ ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ಗೆ ಸಹ ಅನ್ವಯಿಸುತ್ತದೆ. ಫ್ರೆಂಚ್ ಮಿಲಿಟರಿ ಚಿಂತನೆಯು ಮೊದಲ ಮಹಾಯುದ್ಧದ ಅನುಭವವನ್ನು ಮೀರಿ ಹೋಗಲು ಸಾಧ್ಯವಾಗಲಿಲ್ಲ. ಆದರೆ ಶತ್ರುವನ್ನು ಆಳವಾಗಿ ಆವರಿಸಲು ಮತ್ತು ಸುತ್ತುವರಿಯಲು ಈ ಪ್ರಗತಿಗೆ ವಿಶೇಷ ಮೀಸಲುಗಳನ್ನು ಪರಿಚಯಿಸುವುದರೊಂದಿಗೆ ಆಕ್ರಮಣಕಾರಿ ಗುಂಪುಗಳನ್ನು ಬಳಸಿಕೊಂಡು ಮುಂಭಾಗದ ವ್ಯಾಪಕ ಪ್ರಗತಿಯಲ್ಲಿ ಜರ್ಮನಿಯಂತೆಯೇ ಅವಳು ಅದೇ ಅನುಭವವನ್ನು ಹೊಂದಿದ್ದಳು. ಟ್ಯಾಂಕ್ ಮತ್ತು ಮೊಬೈಲ್ ಫಿರಂಗಿ ಘಟಕಗಳನ್ನು ಸೇರಿಸುವ ಮೂಲಕ ಜರ್ಮನ್ನರು ಈ ತಂತ್ರವನ್ನು ಪರಿಷ್ಕರಿಸಿದರು. ಫ್ರಾನ್ಸ್ ಇದನ್ನು ನಿಭಾಯಿಸಲು ಸಾಧ್ಯವಾಗಲಿಲ್ಲ, ಅದು ಅಂತರ್ಯುದ್ಧವನ್ನು ಹೊಂದಿಲ್ಲ, ಆದರೆ ಸೈನ್ಯದಲ್ಲಿ ದಮನವನ್ನು ಹೊಂದಿಲ್ಲ. ಯುದ್ಧದ ಹೊಸ ವಿಧಾನಗಳನ್ನು "ಆಲೋಚಿಸಲು" ಸೋವಿಯತ್ ಕಮಾಂಡ್ ಸಿಬ್ಬಂದಿಯನ್ನು ದೂಷಿಸುವುದು ಸಂಪೂರ್ಣವಾಗಿ ನ್ಯಾಯೋಚಿತವಲ್ಲ. ಇದು ಎಲ್ಲರಿಗೂ ಸಾಮಾನ್ಯವಾಗಿತ್ತು. ಮೊದಲನೆಯ ಮಹಾಯುದ್ಧದಲ್ಲಿ ತಮ್ಮ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಬಯಕೆ - ಜರ್ಮನ್ನರು ಪರಿಹಾರವನ್ನು ಕಂಡುಕೊಳ್ಳಲು ದೊಡ್ಡ ಪ್ರೇರಣೆಯನ್ನು ಹೊಂದಿದ್ದರು. ಸಾಂಕೇತಿಕವಾಗಿ ಹೇಳುವುದಾದರೆ, ಜರ್ಮನ್ನರು "ಹಗೆತನವನ್ನು ಹೊಂದಿದ್ದರು."
ಇದರ ಜೊತೆಗೆ, ಜೂನ್ 1941 ರ ಹೊತ್ತಿಗೆ, ಜರ್ಮನ್ ಸೈನ್ಯವು ಪೋಲಿಷ್ ಕಂಪನಿ, ಫ್ರೆಂಚ್ ಕಂಪನಿ ಮತ್ತು ಯುರೋಪಿನ ಉತ್ತರ ಮತ್ತು ದಕ್ಷಿಣದ ಪ್ರತ್ಯೇಕ ಕಂಪನಿಗಳ ವಿಶಿಷ್ಟ ಯುದ್ಧ ಅನುಭವವನ್ನು ಹೊಂದಿತ್ತು. ಈ ಮಿಲಿಟರಿ ಕಂಪನಿಗಳ ಮೂಲಕ ಬೃಹತ್ ಪ್ರಮಾಣದ ಸೈನಿಕರು ಮತ್ತು ಅಧಿಕಾರಿಗಳು (ನಾಲ್ಕು ದಶಲಕ್ಷಕ್ಕೂ ಹೆಚ್ಚು ಜನರು) ಹಾದುಹೋದರು. ಇದೆಲ್ಲವೂ ಜರ್ಮನ್ ಸೈನ್ಯವನ್ನು ನಿಜವಾದ ಮಿಲಿಟರಿ ಯಂತ್ರವನ್ನಾಗಿ ಮಾಡಿತು, ಅದು ಏನು ಮತ್ತು ಹೇಗೆ ಮಾಡಬೇಕೆಂದು ತಿಳಿದಿದೆ. ಕೆಂಪು ಸೈನ್ಯದ ಯುದ್ಧದ ಅನುಭವವು ಖಲ್ಖಿನ್ ಗೋಲ್ (70 ಸಾವಿರಕ್ಕಿಂತ ಹೆಚ್ಚು ಜನರಿಲ್ಲ) ಮತ್ತು ಚಳಿಗಾಲದ ಯುದ್ಧ (ಸುಮಾರು 400 ಸಾವಿರ ಜನರು) ಯುದ್ಧಗಳಿಗೆ ಸೀಮಿತವಾಗಿತ್ತು. ಮಿಲಿಟರಿ ಘಟಕಗಳನ್ನು ನಿಜವಾಗಿಯೂ ಕೌಶಲ್ಯಪೂರ್ಣವಾಗಿಸುವ ಅನುಭವವಾಗಿದೆ. ಯಾವುದೇ ವ್ಯಾಯಾಮ ಅಥವಾ ಸಿಬ್ಬಂದಿ ಆಟಗಳು ಅವನನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಯುದ್ಧದ ಮೊದಲ ದಿನಗಳಿಂದ ಕೆಂಪು ಸೈನ್ಯದಲ್ಲಿ ನಿಜವಾದ ಯುದ್ಧ ಅನುಭವವು ಕಾಣಿಸಿಕೊಳ್ಳಲು ಮತ್ತು ಸಂಗ್ರಹಗೊಳ್ಳಲು ಪ್ರಾರಂಭಿಸಿತು.
1941 ರಲ್ಲಿ ಕೆಂಪು ಸೈನ್ಯವು ಜರ್ಮನ್ನರನ್ನು ಸೋಲಿಸಬಹುದೇ? ಇಲ್ಲ ಎಂಬುದು ನನ್ನ ಅಭಿಪ್ರಾಯ. ಅವಳು ಮೊಂಡುತನದ ಯುದ್ಧಗಳೊಂದಿಗೆ ಹಿಮ್ಮೆಟ್ಟಬಹುದು, ಶಕ್ತಿಯನ್ನು ಸಂಗ್ರಹಿಸಬಹುದು, ಪರಸ್ಪರ ಕ್ರಿಯೆಯ ಅನುಭವ ಮತ್ತು ಶತ್ರುಗಳನ್ನು ದಣಿಸಬಹುದು, ಜರ್ಮನ್ ಪಡೆಗಳ ಆಕ್ರಮಣವು ವಿಫಲವಾದ ಕ್ಷಣಕ್ಕಾಗಿ ಕಾಯುತ್ತಿದ್ದಳು. ಇದಕ್ಕೆ ಆಳವಾದ ಪದರದ ರಕ್ಷಣೆಯ ಅಗತ್ಯವಿದೆ.
 
ಅಧ್ಯಾಯ 3. ಜರ್ಮನ್ ಜನರಲ್‌ಗಳು: "ಮೊದಲ ಗಂಭೀರ ಶತ್ರು"
 
ಮಹಾ ದೇಶಭಕ್ತಿಯ ಯುದ್ಧದ ಇತಿಹಾಸದ ಪ್ರಮುಖ ಸಾಕ್ಷ್ಯಚಿತ್ರ ಮೂಲವೆಂದರೆ ಜರ್ಮನ್ ದಾಖಲೆಗಳು, ವೆಹ್ರ್ಮಚ್ಟ್ ಸೈನಿಕರ ಪತ್ರಗಳು, ಜೊತೆಗೆ ಜರ್ಮನ್ ಜನರಲ್ಗಳ ಸಾಕ್ಷ್ಯಗಳು ಮತ್ತು ಮೌಲ್ಯಮಾಪನಗಳು. ಯುಎಸ್ಎಸ್ಆರ್ ಕಡೆಗೆ ಯಾವುದೇ ರೀತಿಯ ಬೆಚ್ಚಗಿನ ವರ್ತನೆಯ ಎರಡನೆಯದನ್ನು ಅನುಮಾನಿಸುವುದು ಕಷ್ಟ, ಆದ್ದರಿಂದ ಯಾರೂ ತಮ್ಮ ನೆನಪುಗಳನ್ನು ಅಲಂಕರಣಕ್ಕೆ ಕಾರಣವಾಗುವುದಿಲ್ಲ.
ಯಾರಾದರೂ ಸೋವಿಯತ್ ಡೇಟಾ ಮತ್ತು ದಾಖಲೆಗಳನ್ನು ಸುಳ್ಳು ಮತ್ತು ಪ್ರಚಾರ ಎಂದು ವ್ಯಾಖ್ಯಾನಿಸಿದರೆ, ಜರ್ಮನ್ ವಸ್ತುಗಳನ್ನು ಸೋವಿಯತ್ ಪ್ರಚಾರದ ಬಗ್ಗೆ ಅನುಮಾನಿಸಲಾಗುವುದಿಲ್ಲ. ಆದ್ದರಿಂದ, ಕೆಂಪು ಸೈನ್ಯದ ಬಗ್ಗೆ ಅವರ ಪುರಾವೆಗಳನ್ನು ಸಾಕಷ್ಟು ವಸ್ತುನಿಷ್ಠವೆಂದು ಪರಿಗಣಿಸಬಹುದು.
 
1. ಕೆಂಪು ಸೇನೆಯು ಹೇಗೆ ಹೋರಾಡಿತು
ಮಹಾ ದೇಶಭಕ್ತಿಯ ಯುದ್ಧದ ಆರಂಭದ ಬಗ್ಗೆ ಒಂದು ಸಾಮಾನ್ಯ ಪುರಾಣವೆಂದರೆ ಕೆಂಪು ಸೈನ್ಯದ ಪಡೆಗಳು ಮೊದಲ ಹೊಡೆತದಿಂದ ನಿರಾಶೆಗೊಂಡವು, ಅವರು ಪ್ರಾಯೋಗಿಕವಾಗಿ ವಿರೋಧಿಸುವುದನ್ನು ನಿಲ್ಲಿಸಿದರು. ಇದಕ್ಕೆ ಕಾರಣಗಳು ಗಡಿ ಕದನಗಳಲ್ಲಿನ ಸೋಲಿನೊಂದಿಗೆ ಮಾತ್ರವಲ್ಲ, "ದಮನ, ಕ್ಷಾಮ, ವಿಲೇವಾರಿ ನಂತರ ಸೈನ್ಯದ ಕಳಪೆ ನೈತಿಕತೆ ಮತ್ತು ಸಾಮಾನ್ಯವಾಗಿ ಕ್ರಿಮಿನಲ್ ಆಡಳಿತಕ್ಕಾಗಿ ಹೋರಾಡಲು ಸಮಾಜದ ವಿಶಾಲ ವಿಭಾಗಗಳ ಹಿಂಜರಿಕೆಯಿಂದಾಗಿ. ”
ಏತನ್ಮಧ್ಯೆ, ಕೆಂಪು ಸೈನ್ಯವು ಪ್ರತಿರೋಧವನ್ನು ನಿಲ್ಲಿಸಿದೆ ಎಂಬ ಅಭಿಪ್ರಾಯವನ್ನು ಒಪ್ಪದ ಜರ್ಮನ್ ಜನರಲ್ಗಳಿಂದ ಪುರಾವೆಗಳಿವೆ. ಜರ್ಮನ್ ಸೈನ್ಯದ ಜನರಲ್ ಸ್ಟಾಫ್ ಮುಖ್ಯಸ್ಥ ಜನರಲ್ ಎಫ್. ಹಾಲ್ಡರ್ ಅವರ ದಿನಚರಿಯಿಂದ, ಯುದ್ಧದ ಮೊದಲ ತಿಂಗಳ ಬಗ್ಗೆ:
ಜೂನ್ 24, 1941.
ಗಡಿ ಪಟ್ಟಿಯಲ್ಲಿರುವ ಶತ್ರು ಬಹುತೇಕ ಎಲ್ಲೆಡೆ ಪ್ರತಿರೋಧವನ್ನು ನೀಡಿತು. ಅದೇ ಸಮಯದಲ್ಲಿ ಅವನು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದಿದ್ದರೆ, ಇದು ಯುದ್ಧತಂತ್ರದ ಆಶ್ಚರ್ಯದ ಪರಿಣಾಮವಾಗಿದೆ, ಇದು ಶತ್ರುಗಳ ಪ್ರತಿರೋಧವು ಅಸ್ತವ್ಯಸ್ತವಾಗಿದೆ, ಅಸಂಘಟಿತವಾಗಿದೆ ಮತ್ತು ಆದ್ದರಿಂದ ನಿಷ್ಪರಿಣಾಮಕಾರಿಯಾಗಿದೆ ಎಂಬ ಅಂಶಕ್ಕೆ ಕಾರಣವಾಯಿತು.
ಜೂನ್ 26, 1941.
ಆರ್ಮಿ ಗ್ರೂಪ್ ಸೌತ್ ನಿಧಾನವಾಗಿ ಮುಂದುವರಿಯುತ್ತಿದೆ, ದುರದೃಷ್ಟವಶಾತ್ ಗಮನಾರ್ಹ ನಷ್ಟವನ್ನು ಅನುಭವಿಸುತ್ತಿದೆ. ಆರ್ಮಿ ಗ್ರೂಪ್ ಸೌತ್ ವಿರುದ್ಧ ಕಾರ್ಯನಿರ್ವಹಿಸುವ ಶತ್ರು ದೃಢವಾದ ಮತ್ತು ಶಕ್ತಿಯುತ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ.
ಜೂನ್ 28, 1941.
1 ನೇ ಪೆಂಜರ್ ಗುಂಪಿನ ಬಲ ಪಾರ್ಶ್ವದಲ್ಲಿ, 8 ನೇ ರಷ್ಯಾದ ಟ್ಯಾಂಕ್ ಕಾರ್ಪ್ಸ್ ನಮ್ಮ ಸ್ಥಾನಕ್ಕೆ ಆಳವಾಗಿ ತೂರಿಕೊಂಡು 11 ನೇ ಪೆಂಜರ್ ವಿಭಾಗದ ಹಿಂಭಾಗಕ್ಕೆ ಹೋಯಿತು. ಈ ಶತ್ರು ನುಗ್ಗುವಿಕೆಯು ನಮ್ಮ ಹಿಂಭಾಗದಲ್ಲಿ ನಿಸ್ಸಂಶಯವಾಗಿ ದೊಡ್ಡ ಗೊಂದಲವನ್ನು ಉಂಟುಮಾಡಿತು. ಮುಂಭಾಗದ ಮಾಹಿತಿಯು ರಷ್ಯನ್ನರು ಎಲ್ಲೆಡೆ ಕೊನೆಯ ವ್ಯಕ್ತಿಗೆ ಹೋರಾಡುತ್ತಿದ್ದಾರೆ ಎಂದು ಖಚಿತಪಡಿಸುತ್ತದೆ. ಕೆಲವೆಡೆ ಮಾತ್ರ ಶರಣಾಗುತ್ತಾರೆ.
ಫಿರಂಗಿ ಬ್ಯಾಟರಿಗಳು ಇತ್ಯಾದಿಗಳನ್ನು ವಶಪಡಿಸಿಕೊಂಡಾಗ, ಕೆಲವರು ಮಾತ್ರ ಶರಣಾಗುತ್ತಾರೆ ಎಂಬುದು ಗಮನಾರ್ಹವಾಗಿದೆ. ಕೆಲವು ರಷ್ಯನ್ನರು ಕೊಲ್ಲುವವರೆಗೂ ಹೋರಾಡುತ್ತಾರೆ, ಇತರರು ಓಡಿಹೋಗುತ್ತಾರೆ, ತಮ್ಮ ಸಮವಸ್ತ್ರವನ್ನು ಎಸೆದು ರೈತರ ಸೋಗಿನಲ್ಲಿ ಸುತ್ತುವರಿಯಲು ಪ್ರಯತ್ನಿಸುತ್ತಾರೆ.
ಜುಲೈ 4, 1941.
ಕೆಲವು ಪ್ರದೇಶಗಳಲ್ಲಿ, ಶತ್ರು ಟ್ಯಾಂಕ್ ಸಿಬ್ಬಂದಿಗಳು ತಮ್ಮ ವಾಹನಗಳನ್ನು ಬಿಡುತ್ತಾರೆ, ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ತಮ್ಮನ್ನು ಟ್ಯಾಂಕ್‌ಗಳಲ್ಲಿ ಲಾಕ್ ಮಾಡುತ್ತಾರೆ ಮತ್ತು ತಮ್ಮ ವಾಹನಗಳೊಂದಿಗೆ ತಮ್ಮನ್ನು ತಾವೇ ಸುಡಲು ಬಯಸುತ್ತಾರೆ.
ಸುಮಾರು 54,000 ಜನರ ಒಟ್ಟು ನಷ್ಟ = 2.5 ಮಿಲಿಯನ್‌ನಲ್ಲಿ 2.15% (13 ದಿನಗಳಲ್ಲಿ).
1. ಸೋವಿಯತ್ ಗಡಿಯ ಪಿಲ್‌ಬಾಕ್ಸ್‌ಗಳ ಮೇಲೆ ದಾಳಿ 2. ಸೋವಿಯತ್ ಟ್ಯಾಂಕ್ ನಾಶವಾಯಿತು
ಜರ್ಮನ್ ಸೈನಿಕರು
ಜುಲೈ 11, 1941.
ಶತ್ರು ಉಗ್ರವಾಗಿ ಮತ್ತು ಮತಾಂಧವಾಗಿ ಹೋರಾಡುತ್ತಾನೆ. ಟ್ಯಾಂಕ್ ರಚನೆಗಳು ಸಿಬ್ಬಂದಿ ಮತ್ತು ಉಪಕರಣಗಳಲ್ಲಿ ಗಮನಾರ್ಹ ನಷ್ಟವನ್ನು ಅನುಭವಿಸಿದವು. ಪಡೆಗಳು ದಣಿದಿವೆ.
ಶತ್ರುಗಳು ದಕ್ಷಿಣ ಮತ್ತು ನೈಋತ್ಯದಿಂದ ಬರ್ಡಿಚೆವ್ ಪ್ರದೇಶದಲ್ಲಿ ಮತ್ತು ಉತ್ತರದಿಂದ ಝಿಟೋಮಿರ್ ಪ್ರದೇಶದಲ್ಲಿ 1 ನೇ ಟ್ಯಾಂಕ್ ಗುಂಪಿನ ಮುಂದುವರಿದ ಬೆಣೆ ವಿರುದ್ಧ ಪ್ರಬಲ ಪ್ರತಿದಾಳಿ ನಡೆಸುತ್ತಿದ್ದಾರೆ.
ಜುಲೈ 15, 1941.
ರಷ್ಯಾದ ಪಡೆಗಳು ಮೊದಲಿನಂತೆ ಅತ್ಯಂತ ಉಗ್ರತೆಯಿಂದ ಹೋರಾಡುತ್ತಿವೆ.
ಜುಲೈ 16, 1941.
ಸಾಮಾನ್ಯವಾಗಿ, ಶತ್ರು ವಾಯುಯಾನದ ಕ್ರಿಯೆಗಳಲ್ಲಿ ದೃಢವಾದ ಮತ್ತು ಉದ್ದೇಶಪೂರ್ವಕ ನಾಯಕತ್ವವು ಸ್ಪಷ್ಟವಾಗಿ ಕಂಡುಬರುತ್ತದೆ.
ಜುಲೈ 17, 1941.
ನಷ್ಟಗಳು: ಜೂನ್ 22 ರಿಂದ ಜುಲೈ 13 ರವರೆಗೆ, ಒಟ್ಟು 92,120 ಜನರು ಕಾರ್ಯ ನಿರ್ವಹಿಸಲಿಲ್ಲ, ಇದು ಒಟ್ಟು ಸಂಖ್ಯೆಯ 3.68% ಆಗಿದೆ.
ಜುಲೈ 18, 1941.
ಸ್ಮೋಲೆನ್ಸ್ಕ್ ಸುತ್ತುವರಿದ ದೊಡ್ಡ ಶತ್ರು ಗುಂಪು ವಿವಿಧ ದಿಕ್ಕುಗಳಲ್ಲಿ ತೀವ್ರ ದಾಳಿಗಳನ್ನು ನಡೆಸುತ್ತಿದೆ, ಸುತ್ತುವರಿಯುವಿಕೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ.
ಜುಲೈ 20, 1941.
ಆರ್ಮಿ ಗ್ರೂಪ್ ಸೆಂಟರ್ನ ಮುಂಭಾಗದಲ್ಲಿ, ಶತ್ರುಗಳು ನೆವೆಲ್ ಪ್ರದೇಶದಲ್ಲಿನ ಸುತ್ತುವರಿಯುವಿಕೆಯನ್ನು ಮುರಿಯುವಲ್ಲಿ ಯಶಸ್ವಿಯಾದರು. ಇಂದು, ಸಾಮಾನ್ಯವಾಗಿ, ಆರ್ಮಿ ಗ್ರೂಪ್ ಸೆಂಟರ್ ಮುಂಭಾಗದ ಹಲವಾರು ಕ್ಷೇತ್ರಗಳಲ್ಲಿನ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದೆ. ಸೈನ್ಯದ ಗುಂಪಿನ ದಕ್ಷಿಣ ಪಾರ್ಶ್ವದಲ್ಲಿ, ಶತ್ರುಗಳು ನಮ್ಮ ಯುದ್ಧ ರಚನೆಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾದರು. ಸ್ಮೋಲೆನ್ಸ್ಕ್‌ನ ಮುಂಭಾಗದ ಉತ್ತರ ಮತ್ತು ದಕ್ಷಿಣದ ಹೊಸದಾಗಿ ರಚಿಸಲಾದ ಪೂರ್ವ ವಲಯದಲ್ಲಿ, ಶತ್ರುಗಳು ತೀವ್ರವಾದ ದಾಳಿಯನ್ನು ನಡೆಸುತ್ತಿದ್ದಾರೆ.
ಜೂನ್ 14-18 ರಂದು, ಸೊಲ್ಟ್ಸಿ ಬಳಿ, ಜರ್ಮನ್ ಪಡೆಗಳ ಗುಂಪು (ಇ. ಮ್ಯಾನ್‌ಸ್ಟೈನ್ ನೇತೃತ್ವದ 56 ನೇ ಯಾಂತ್ರಿಕೃತ ಕಾರ್ಪ್ಸ್) ಮೊದಲು ಸುತ್ತುವರಿಯಲ್ಪಟ್ಟಿತು.
ಜುಲೈ 21, 1941.
ಸೈನ್ಯದ ಗುಂಪಿನ ಉತ್ತರ ಪಾರ್ಶ್ವದಲ್ಲಿ, ನಮ್ಮ ಪಡೆಗಳು, ದುರದೃಷ್ಟವಶಾತ್, ವೆಲಿಕಿಯೆ ಲುಕಿಯನ್ನು ಬಿಡಬೇಕಾಯಿತು.
ಜುಲೈ 22, 1941.
ಉಮಾನ್ ಪ್ರದೇಶದಲ್ಲಿ, 16 ಮತ್ತು 11 ನೇ ಟ್ಯಾಂಕ್ ವಿಭಾಗಗಳು ಶತ್ರು ಟ್ಯಾಂಕ್‌ಗಳ ದೊಡ್ಡ ಪಡೆಗಳೊಂದಿಗೆ ಮೊಂಡುತನದ ಯುದ್ಧಗಳಲ್ಲಿ ತೊಡಗಿವೆ.
ಜುಲೈ 23, 1941.
ಕೆಲವು ರಚನೆಗಳಲ್ಲಿ, ಅಧಿಕಾರಿಗಳ ನಷ್ಟವು 50% ತಲುಪುತ್ತದೆ! .
ಜುಲೈ 25, 1941.
ಶತ್ರು ಟ್ಯಾಂಕ್ ಪಡೆಗಳ ಸಂಖ್ಯೆಯು ನಿರೀಕ್ಷೆಗಿಂತ ಹೆಚ್ಚಿನದಾಗಿದೆ. ಶತ್ರುಗಳ ಪ್ರತಿರೋಧದ ಸ್ಥಿರತೆಯನ್ನು ವಿಶೇಷವಾಗಿ ಗಮನಿಸಲಾಗಿದೆ. ಆರ್ಮಿ ಗ್ರೂಪ್ ಸೌತ್‌ನ ಮುಂದೆ, ಸಾಮಾನ್ಯ ನಾಯಕತ್ವದ ವಿಷಯಗಳಲ್ಲಿ ಮತ್ತು ಕಾರ್ಯಾಚರಣೆಯ ಪ್ರಮಾಣದಲ್ಲಿ ಆಕ್ರಮಣಕಾರಿ ಕಾರ್ಯಾಚರಣೆಗಳನ್ನು ನಡೆಸುವಲ್ಲಿ ಶತ್ರುಗಳು ಅತ್ಯುತ್ತಮವಾಗಿದ್ದರು. ಆರ್ಮಿ ಗ್ರೂಪ್ಸ್ "ಸೆಂಟರ್" ಮತ್ತು "ನಾರ್ತ್" ಮುಂದೆ, ಶತ್ರು ಈ ವಿಷಯದಲ್ಲಿ ತನ್ನ ಕೆಟ್ಟ ಭಾಗವನ್ನು ತೋರಿಸಿದನು.
ಜುಲೈ 26, 1941.
ಆರ್ಮಿ ಗ್ರೂಪ್ ಸೌತ್: ಉದಯೋನ್ಮುಖ ಸುತ್ತುವರಿಯುವಿಕೆಯ ಬೆದರಿಕೆಯಿಂದ ತನ್ನ ಸೈನ್ಯವನ್ನು ಹಿಂತೆಗೆದುಕೊಳ್ಳಲು ಶತ್ರು ಮತ್ತೆ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದಾನೆ. ಇದು ಒಂದೆಡೆ, 17 ನೇ ಸೇನೆಯ ನಮ್ಮ ಮುಂದಿರುವ ಬೇರ್ಪಡುವಿಕೆಗಳ ವಿರುದ್ಧದ ಉಗ್ರ ಪ್ರತಿದಾಳಿಯಾಗಿದೆ, ಮತ್ತು ಮತ್ತೊಂದೆಡೆ, ಬೆದರಿಕೆಯ ಪ್ರದೇಶಗಳಿಂದ ಅವನು ತನ್ನ ಸೈನ್ಯವನ್ನು ಹಿಂತೆಗೆದುಕೊಳ್ಳುವ ಮಹಾನ್ ಕಲೆ.
ಸಾಮಾನ್ಯವಾಗಿ, ಶತ್ರುಗಳ ರಕ್ಷಣೆಯು ತೀವ್ರಗೊಂಡಿದೆ ಮತ್ತು ಅವನ ಟ್ಯಾಂಕ್‌ಗಳು ಮತ್ತು ವಿಮಾನಗಳ ಬಳಕೆಯು ಸುಧಾರಿಸಿದೆ ಎಂದು ಗಮನಿಸಬೇಕು.
ಜುಲೈ 31, 1941
ಶತ್ರುಗಳು ನಮ್ಮ ಪಡೆಗಳನ್ನು ಮುಂಭಾಗದಲ್ಲಿ ಮತ್ತು ದಕ್ಷಿಣದ ಪಾರ್ಶ್ವದಲ್ಲಿ ಆಕ್ರಮಣ ಮಾಡುತ್ತಿದ್ದಾರೆ. ಯೆಲ್ನ್ಯಾ ಪ್ರದೇಶದಲ್ಲಿ ಪರಿಸ್ಥಿತಿ ವಿಶೇಷವಾಗಿ ಉದ್ವಿಗ್ನವಾಗಿದೆ, ಅಲ್ಲಿ ಶತ್ರುಗಳು ಎಲ್ಲಾ ಕಡೆಯಿಂದ ನಿರಂತರ ದಾಳಿಯನ್ನು ಪ್ರಾರಂಭಿಸುತ್ತಿದ್ದಾರೆ.
ಆಗಸ್ಟ್ 2, 1941.
ಆರ್ಮಿ ಗ್ರೂಪ್ ಸೌತ್ 63 ಸಾವಿರ ಜನರನ್ನು ಕಳೆದುಕೊಂಡಿತು ಮತ್ತು 10 ಸಾವಿರ ಜನರ ಬಲವರ್ಧನೆಗಳನ್ನು ಪಡೆಯಿತು. ಆರ್ಮಿ ಗ್ರೂಪ್ ಸೆಂಟರ್ 74.5 ಸಾವಿರ ಜನರನ್ನು ಕಳೆದುಕೊಂಡಿತು ಮತ್ತು 23 ಸಾವಿರ ಜನರ ಬಲವರ್ಧನೆಗಳನ್ನು ಪಡೆಯಿತು. ಆರ್ಮಿ ಗ್ರೂಪ್ ನಾರ್ತ್ 42 ಸಾವಿರ ಜನರನ್ನು ಕಳೆದುಕೊಂಡಿತು ಮತ್ತು 14 ಸಾವಿರ ಜನರ ಬಲವರ್ಧನೆಗಳನ್ನು ಪಡೆಯಿತು.
ಆಗಸ್ಟ್ 4, 1941.
ಜೂನ್ 22 ರಿಂದ ಜುಲೈ 31, 1941 ರವರೆಗಿನ ನಷ್ಟಗಳು: 205,175 ನಿಯೋಜಿಸದ ಅಧಿಕಾರಿಗಳು ಮತ್ತು ಖಾಸಗಿಗಳು ಮತ್ತು 8,126 ಅಧಿಕಾರಿಗಳು.
ಆಗಸ್ಟ್ 6, 1941.
ಶತ್ರುಗಳು ಟ್ಯಾಂಕ್‌ಗಳ ಬೆಂಬಲದೊಂದಿಗೆ ಬಲವಾದ ಪ್ರತಿದಾಳಿಗಳನ್ನು ಪ್ರಾರಂಭಿಸುತ್ತಾರೆ.
22.6 ರಿಂದ 3.8 ರವರೆಗಿನ ನಷ್ಟಗಳು 1941: 9188 ಅಧಿಕಾರಿಗಳು, 231801 ನಿಯೋಜಿಸದ ಅಧಿಕಾರಿಗಳು ಮತ್ತು ಖಾಸಗಿಯವರು.
1. T-34 ಜರ್ಮನ್ ಗನ್ ಅನ್ನು ಪುಡಿಮಾಡಿತು 2. T-34 ಟ್ಯಾಂಕ್ ರಾಮ್
ಆಗಸ್ಟ್ 8, 1941.
ಕ್ಲೈಸ್ಟ್ ಮತ್ತು ಶ್ವೆಡ್ಲರ್ ಪಡೆಗಳ ನಡುವಿನ ಜಂಕ್ಷನ್ನಲ್ಲಿ, ಶತ್ರುಗಳು ಬೊಗುಸ್ಲಾವ್ಗೆ ಭೇದಿಸಿದರು. ಅದ್ಭುತ ಕಾರ್ಯಾಚರಣೆಯನ್ನು ನಡೆಸುವಾಗ ನೀವು ಶತ್ರುಗಳ ಧೈರ್ಯಕ್ಕೆ ಗಮನ ಕೊಡಬೇಕು.
ಕಮಾಂಡ್ ಸಿಬ್ಬಂದಿಗಳೊಂದಿಗೆ, ವಿಶೇಷವಾಗಿ ರೆಜಿಮೆಂಟಲ್ ಮತ್ತು ಬೆಟಾಲಿಯನ್ ಕಮಾಂಡರ್‌ಗಳೊಂದಿಗೆ ಯಾಂತ್ರಿಕೃತ ರಚನೆಗಳಿಗೆ ಕಷ್ಟಕರವಾದ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಫಿರಂಗಿ ಕಮಾಂಡರ್‌ಗಳ ಪರಿಸ್ಥಿತಿಯು ಅಷ್ಟೇ ಕಷ್ಟಕರವಾಗಿದೆ.
ಆಗಸ್ಟ್ 10, 1941.
ನಷ್ಟಗಳು: 9,898 ಅಧಿಕಾರಿಗಳು, 256,454 ನಿಯೋಜಿಸದ ಅಧಿಕಾರಿಗಳು ಮತ್ತು ಸೇರ್ಪಡೆಗೊಂಡ ಪುರುಷರು.
ಆಗಸ್ಟ್ 11, 1941.
ನಿರಂಕುಶ ಪ್ರಭುತ್ವ ಹೊಂದಿರುವ ದೇಶಗಳಲ್ಲಿ ಅಂತರ್ಗತವಾಗಿರುವ ಎಲ್ಲಾ ತೊಂದರೆಗಳ ಹೊರತಾಗಿಯೂ, ಪ್ರಜ್ಞಾಪೂರ್ವಕವಾಗಿ ಯುದ್ಧಕ್ಕೆ ತಯಾರಿ ನಡೆಸುತ್ತಿದ್ದ ರಶಿಯಾದ ಕೋಲೋಸಸ್ ಅನ್ನು ನಮ್ಮಿಂದ ಕಡಿಮೆ ಅಂದಾಜು ಮಾಡಲಾಗಿದೆ ಎಂದು ಸಾಮಾನ್ಯ ಪರಿಸ್ಥಿತಿಯು ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಹೇಳಿಕೆಯನ್ನು ಎಲ್ಲಾ ಆರ್ಥಿಕ ಮತ್ತು ಸಾಂಸ್ಥಿಕ ಅಂಶಗಳಿಗೆ, ಸಂವಹನ ಸಾಧನಗಳಿಗೆ ಮತ್ತು ನಿರ್ದಿಷ್ಟವಾಗಿ, ರಷ್ಯನ್ನರ ಸಂಪೂರ್ಣವಾಗಿ ಮಿಲಿಟರಿ ಸಾಮರ್ಥ್ಯಗಳಿಗೆ ವಿಸ್ತರಿಸಬಹುದು.
ಆಗಸ್ಟ್ 15, 1941.
ನಷ್ಟವನ್ನು ಸರಿದೂಗಿಸುವ ಬಗ್ಗೆ ಪ್ರಶ್ನೆ. 50 ದಿನಗಳ ಹೋರಾಟದಲ್ಲಿ, 10 ಸಾವಿರ ಅಧಿಕಾರಿಗಳು ಕಳೆದುಹೋದರು, ಅಂದರೆ ದಿನಕ್ಕೆ 200 ಜನರು.
ವಾನ್ ಲೀಬ್ ವಾನ್ ಬ್ರೌಚಿಚ್‌ಗೆ ದಕ್ಷಿಣದಿಂದ ಸ್ಟಾರ್ಯಾ ರುಸ್ಸಾದ ದಿಕ್ಕಿನಲ್ಲಿ ಪ್ರಾರಂಭಿಸಲಾದ ಪ್ರಮುಖ ಶತ್ರು ಆಕ್ರಮಣದ ಬಗ್ಗೆ ವರದಿ ಮಾಡುತ್ತಾನೆ.
ಆಗಸ್ಟ್ 24, 1941.
ಆರ್ಮಿ ಗ್ರೂಪ್ ಸೌತ್: ನಮ್ಮ ಘಟಕಗಳು ಡ್ನೆಪ್ರೊಪೆಟ್ರೋವ್ಸ್ಕ್ ಬಳಿ ಬಹಳ ಕಠಿಣ ಯುದ್ಧಗಳನ್ನು ನಡೆಸುತ್ತಿವೆ. ಶತ್ರುಗಳು ಲಭ್ಯವಿರುವ ಮತ್ತು ಹೊಸದಾಗಿ ರೂಪುಗೊಂಡ ಎಲ್ಲಾ ಘಟಕಗಳನ್ನು ಯುದ್ಧಕ್ಕೆ ಎಸೆಯುತ್ತಾರೆ, ಇದರಿಂದಾಗಿ ಈ ಪ್ರದೇಶದಲ್ಲಿ ಮಾತ್ರ ಹೋರಾಡುತ್ತಿರುವ ನಮ್ಮ ಟ್ಯಾಂಕ್ ರಚನೆಗಳು ಬಹಳ ನಿಧಾನವಾಗಿ ಮುನ್ನಡೆಯುತ್ತವೆ.
ಪದಾತಿಸೈನ್ಯದ ವಿಭಾಗಗಳಲ್ಲಿ ಸರಾಸರಿ 40% ರಷ್ಟು ಮತ್ತು ಟ್ಯಾಂಕ್ ವಿಭಾಗಗಳಲ್ಲಿ ಸರಾಸರಿ 50% ರಷ್ಟು ಯುದ್ಧ ಸಾಮರ್ಥ್ಯದಲ್ಲಿ ಕಡಿತ.
ಆಗಸ್ಟ್ 28, 1941.
10.30 - ವಾನ್ ಬಾಕ್‌ನಿಂದ ಫೋನ್ ಕರೆ: ಆರ್ಮಿ ಗ್ರೂಪ್‌ನ ಪ್ರತಿರೋಧದ ಸಾಮರ್ಥ್ಯವು ಕೊನೆಗೊಳ್ಳುತ್ತಿದೆ ಎಂದು ಅವರು ಉತ್ಸಾಹದಿಂದ ನನಗೆ ಹೇಳಿದರು. ರಷ್ಯನ್ನರು ಆಕ್ರಮಣಕಾರಿ ಕಾರ್ಯಾಚರಣೆಯನ್ನು ಮುಂದುವರೆಸಿದರೆ, ಸೈನ್ಯದ ಗುಂಪಿನ ಮುಂಭಾಗದ ಪೂರ್ವ ವಲಯವನ್ನು ಹಿಡಿದಿಡಲು ಸಾಧ್ಯವಾಗುವುದಿಲ್ಲ.
ಫೀಲ್ಡ್ ಮಾರ್ಷಲ್ P. ವಾನ್ ಕ್ಲೈಸ್ಟ್, 1 ನೇ ಪೆಂಜರ್ ಗುಂಪಿನ ಕಮಾಂಡರ್:
ಮೊದಲ ಯುದ್ಧಗಳಲ್ಲಿಯೂ ಸಹ ರಷ್ಯಾದ ಪಡೆಗಳ ನಡವಳಿಕೆಯು ಧ್ರುವಗಳು ಮತ್ತು ಪಾಶ್ಚಿಮಾತ್ಯ ಮಿತ್ರರಾಷ್ಟ್ರಗಳ ಸೋಲಿನಲ್ಲಿನ ವರ್ತನೆಗೆ ವ್ಯತಿರಿಕ್ತವಾಗಿತ್ತು. ಸುತ್ತುವರಿದಿದ್ದರೂ, ರಷ್ಯನ್ನರು ಮೊಂಡುತನದ ಹೋರಾಟವನ್ನು ಮುಂದುವರೆಸಿದರು. ಯಾವುದೇ ರಸ್ತೆಗಳಿಲ್ಲದಿದ್ದಲ್ಲಿ, ರಷ್ಯನ್ನರು ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರವೇಶಿಸಲಾಗುವುದಿಲ್ಲ. ಅವರು ಯಾವಾಗಲೂ ಪೂರ್ವಕ್ಕೆ ಭೇದಿಸಲು ಪ್ರಯತ್ನಿಸಿದರು ... ರಷ್ಯನ್ನರ ನಮ್ಮ ಸುತ್ತುವರಿಯುವಿಕೆಯು ವಿರಳವಾಗಿ ಯಶಸ್ವಿಯಾಗಿದೆ.
ಮೊದಲಿನಿಂದಲೂ ರಷ್ಯನ್ನರು ತಮ್ಮನ್ನು ಪ್ರಥಮ ದರ್ಜೆಯ ಯೋಧರು ಎಂದು ತೋರಿಸಿದರು, ಮತ್ತು ಯುದ್ಧದ ಮೊದಲ ತಿಂಗಳುಗಳಲ್ಲಿ ನಮ್ಮ ಯಶಸ್ಸುಗಳು ಉತ್ತಮ ತರಬೇತಿಯಿಂದಾಗಿ. ಯುದ್ಧದ ಅನುಭವವನ್ನು ಪಡೆದ ನಂತರ, ಅವರು ಪ್ರಥಮ ದರ್ಜೆ ಸೈನಿಕರಾದರು. ಅವರು ಅಸಾಧಾರಣ ದೃಢತೆಯಿಂದ ಹೋರಾಡಿದರು ಮತ್ತು ಅದ್ಭುತ ಸಹಿಷ್ಣುತೆಯನ್ನು ಹೊಂದಿದ್ದರು ... 70
ರೆಡ್ ಆರ್ಮಿಯ ಮೆಷಿನ್ ಗನ್ ಮತ್ತು ಫಿರಂಗಿ ಗನ್‌ನ ಸತ್ತ ಸಿಬ್ಬಂದಿ
ಜೆ. ಗೋಬೆಲ್ಸ್ ಅವರ ಟಿಪ್ಪಣಿಗಳಿಂದ:
ಧೈರ್ಯವು ಆಧ್ಯಾತ್ಮಿಕತೆಯಿಂದ ಪ್ರೇರಿತವಾದ ಧೈರ್ಯವಾಗಿದೆ. ಸೆವಾಸ್ಟೊಪೋಲ್‌ನಲ್ಲಿನ ತಮ್ಮ ಪಿಲ್‌ಬಾಕ್ಸ್‌ಗಳಲ್ಲಿ ಬೊಲ್ಶೆವಿಕ್‌ಗಳು ತಮ್ಮನ್ನು ತಾವು ಸಮರ್ಥಿಸಿಕೊಂಡಿರುವ ಸ್ಥಿರತೆಯು ಕೆಲವು ರೀತಿಯ ಪ್ರಾಣಿ ಪ್ರವೃತ್ತಿಗೆ ಹೋಲುತ್ತದೆ, ಮತ್ತು ಇದನ್ನು ಬೊಲ್ಶೆವಿಕ್ ನಂಬಿಕೆಗಳು ಅಥವಾ ಪಾಲನೆಯ ಫಲಿತಾಂಶವೆಂದು ಪರಿಗಣಿಸುವುದು ಆಳವಾದ ತಪ್ಪು. ರಷ್ಯನ್ನರು ಯಾವಾಗಲೂ ಹಾಗೆ ಇರುತ್ತಾರೆ ಮತ್ತು ಹೆಚ್ಚಾಗಿ, ಯಾವಾಗಲೂ ಹಾಗೆ ಉಳಿಯುತ್ತಾರೆ.
ಜರ್ಮನಿಯ ನೆಲದ ಪಡೆಗಳ ಕಮಾಂಡರ್, ಫೀಲ್ಡ್ ಮಾರ್ಷಲ್ ಜನರಲ್ ವಿ. ಬ್ರೌಚಿಚ್, ಮಹಾ ದೇಶಭಕ್ತಿಯ ಯುದ್ಧದ ಪ್ರಾರಂಭದ ಒಂದು ತಿಂಗಳ ನಂತರ ಹೇಳಿದರು (ಜುಲೈ 24, 1941 ರಂದು ಎಫ್. ಹಾಲ್ಡರ್ ದಾಖಲಿಸಿದ್ದಾರೆ):
ದೇಶದ ವಿಶಿಷ್ಟತೆ ಮತ್ತು ರಷ್ಯನ್ನರ ವಿಶಿಷ್ಟ ಪಾತ್ರವು ಅಭಿಯಾನಕ್ಕೆ ವಿಶೇಷ ನಿರ್ದಿಷ್ಟತೆಯನ್ನು ನೀಡುತ್ತದೆ. ಮೊದಲ ಗಂಭೀರ ಎದುರಾಳಿ. 71
ಜರ್ಮನ್ ದಂಡನೆ ಬೆಟಾಲಿಯನ್ಗಳ ಬಗ್ಗೆ
ಜುಲೈ 28, 1942 ರ ಆದೇಶ ಸಂಖ್ಯೆ 227 ರ ಪ್ರಕಾರ ದಂಡದ ಕಂಪನಿಗಳು ಮತ್ತು ಬೆಟಾಲಿಯನ್ಗಳನ್ನು ರೆಡ್ ಆರ್ಮಿಯಲ್ಲಿ ರಚಿಸಲಾಗಿದೆ ಎಂದು ತಿಳಿದಿದೆ. 1941 ರ ಬೇಸಿಗೆಯ ಹಿಮ್ಮೆಟ್ಟುವಿಕೆಯ ಸಮಯದಲ್ಲಿ ಅಥವಾ ಮಾಸ್ಕೋದ ರಕ್ಷಣೆಯ ಸಮಯದಲ್ಲಿ ಅವುಗಳನ್ನು ರಚಿಸಲಾಗಿಲ್ಲ. ಯುದ್ಧದ ಅವಧಿಯು ತುಂಬಾ ಕಷ್ಟಕರವಾಗಿತ್ತು.
ಆದರೆ ಯುಎಸ್ಎಸ್ಆರ್ ದಂಡದ ಬೆಟಾಲಿಯನ್ಗಳನ್ನು ಬಳಸಿದ ಮೊದಲಿಗನಾಗಿರಲಿಲ್ಲ. ಪೂರ್ವದ ಮುಂಭಾಗದಲ್ಲಿ ಅಂತಹ ಮಿಲಿಟರಿ ಘಟಕಗಳನ್ನು ಹೊಂದಿದ್ದ ಮೊದಲನೆಯವರು ಜರ್ಮನ್ ಪಡೆಗಳು (ಆದೇಶ ಸಂಖ್ಯೆ 227 ಅವುಗಳನ್ನು ಕಂಡುಹಿಡಿದವರು ಸೋವಿಯತ್ ಭಾಗವಲ್ಲ ಎಂದು ಹೇಳಿದ್ದಾರೆ). ಜರ್ಮನ್ ದಂಡನೆ ಬೆಟಾಲಿಯನ್ಗಳ ಗೋಚರಿಸುವಿಕೆಯ ನಿಖರವಾದ ದಿನಾಂಕವನ್ನು ನಾನು ಕಂಡುಹಿಡಿಯಲಿಲ್ಲ. ಮಾಸ್ಕೋ ಬಳಿ ಸೋಲಿನ ನಂತರ ಅವರು ತಕ್ಷಣವೇ ಕಾಣಿಸಿಕೊಂಡರು ಎಂಬ ಮಾಹಿತಿಯಿದೆ. ಆದರೆ F. ಹಾಲ್ಡರ್ ಜುಲೈ 9 ರಂದು ತನ್ನ ದಿನಚರಿಯಲ್ಲಿ, OKH ನ ಸಾಂಸ್ಥಿಕ ವಿಭಾಗದ ಮುಖ್ಯಸ್ಥ, ಮೇಜರ್ ಜನರಲ್ ವಾಲ್ಟರ್ ಬುಲೆ ಅವರ ವರದಿಯ ಸಮಯದಲ್ಲಿ, ದಂಡದ ಬೆಟಾಲಿಯನ್ ಬಗ್ಗೆ ಟಿಪ್ಪಣಿ ಮಾಡುತ್ತಾರೆ:
ಜುಲೈ 9, 1941.
"ದಂಡದ ಬೆಟಾಲಿಯನ್ಗಳನ್ನು" ಆಯೋಜಿಸುವುದು ಒಳ್ಳೆಯದು.
ಆಗಸ್ಟ್ 1, 1941.
ದಂಡನೆಯ ಬೆಟಾಲಿಯನ್ ಇದುವರೆಗೆ 25 ಪ್ರತಿಶತ ನಷ್ಟವನ್ನು ಅನುಭವಿಸಿದೆ; ಬದಲಿಯಾಗಿ 170 ಜನರನ್ನು ನೇಮಿಸಿಕೊಳ್ಳಲಾಗಿದೆ.
ಸೆಪ್ಟೆಂಬರ್ 25, 1941.
ದಿನ 24.9 OKW ಗೆ ಅತ್ಯಂತ ನಿರ್ಣಾಯಕ ದಿನವಾಗಿತ್ತು. ಇದು ಲಡೋಗಾ ಸರೋವರದಲ್ಲಿ 16 ನೇ ಸೈನ್ಯದ ಆಕ್ರಮಣದ ವೈಫಲ್ಯದಿಂದಾಗಿ, ಅಲ್ಲಿ ನಮ್ಮ ಪಡೆಗಳು ಗಂಭೀರವಾದ ಶತ್ರು ಪ್ರತಿದಾಳಿಯನ್ನು ಎದುರಿಸಿದವು, ಈ ಸಮಯದಲ್ಲಿ 8 ನೇ ಪೆಂಜರ್ ವಿಭಾಗವನ್ನು ಹಿಂದಕ್ಕೆ ಓಡಿಸಲಾಯಿತು ಮತ್ತು ನೆವಾದ ಪೂರ್ವ ದಂಡೆಯಲ್ಲಿ ನಾವು ಆಕ್ರಮಿಸಿಕೊಂಡ ಪ್ರದೇಶವನ್ನು ಕಿರಿದಾಗಿಸಲಾಯಿತು.
ಈ ನಿಟ್ಟಿನಲ್ಲಿ, ಫ್ಯೂರರ್ ತಕ್ಷಣವೇ ಈ ಕೆಳಗಿನ ನಿರ್ಧಾರಗಳನ್ನು ಮಾಡಿದರು: ... ಎಫ್) ಮೀಸಲು ಬೆಟಾಲಿಯನ್ (ದಂಡದ ಬೆಟಾಲಿಯನ್) ಅನ್ನು ಆರ್ಮಿ ಗ್ರೂಪ್ ನಾರ್ತ್ ಪ್ರದೇಶಕ್ಕೆ ವರ್ಗಾಯಿಸಬೇಕು. 72
ಇನ್ನೂ ಸೋಲನ್ನು ಅನುಭವಿಸದ ಜರ್ಮನ್ ಪಡೆಗಳು, ಎಲ್ಲಾ ದಿಕ್ಕುಗಳಲ್ಲಿ ಯಶಸ್ವಿ ಆಕ್ರಮಣಗಳನ್ನು ಮುನ್ನಡೆಸುತ್ತವೆ, ದಂಡದ ಬೆಟಾಲಿಯನ್ಗಳನ್ನು ಆಯೋಜಿಸುತ್ತವೆ. ಯಾವ ಕಾರಣಕ್ಕಾಗಿ? ಕಠಿಣ ಮಿಲಿಟರಿ ಅವಧಿಗಳಲ್ಲಿ ಮಿಲಿಟರಿ ಶಿಸ್ತನ್ನು ಕಾಪಾಡಿಕೊಳ್ಳಲು ದಂಡದ ಬೆಟಾಲಿಯನ್ಗಳನ್ನು ಕರೆಯಲಾಗಿದೆ ಎಂದು ಗಮನಿಸಬೇಕು.
ಸೋವಿಯತ್ ಆಜ್ಞೆಯ ಸಾಮರ್ಥ್ಯಗಳ ಬಗ್ಗೆ
ಓಬರ್ಸ್ಟ್ ಜನರಲ್ ಜಿ. ಗುಡೆರಿಯನ್:
ಎರಡನೆಯ ಮಹಾಯುದ್ಧದಲ್ಲಿ ಸೋವಿಯತ್ ಹೈಕಮಾಂಡ್ ಕಾರ್ಯತಂತ್ರದ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬುದು ಸ್ಪಷ್ಟವಾಯಿತು.
ರಷ್ಯಾದ ಜನರಲ್ಗಳು ಮತ್ತು ಸೈನಿಕರು ವಿಧೇಯತೆಯಿಂದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. 1941 ರ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಅವರು ತಮ್ಮ ಮನಸ್ಸಿನ ಅಸ್ತಿತ್ವವನ್ನು ಕಳೆದುಕೊಳ್ಳಲಿಲ್ಲ ...
ಜನರಲ್ ಜಿ. ಬ್ಲೂಮೆಂಟ್ರಿಟ್, ಬೆಲಾರಸ್‌ನಲ್ಲಿ ಮುನ್ನಡೆಯುತ್ತಿರುವ 4 ನೇ ಸೇನೆಯ ಮುಖ್ಯಸ್ಥ:
ಯುದ್ಧಭೂಮಿಯಲ್ಲಿ ನಾವು ಎದುರಿಸಿದ ಎಲ್ಲಾ ಸೈನ್ಯಗಳಿಗಿಂತ ಅವರ ಹೋರಾಟದ ಗುಣಗಳು ತುಂಬಾ ಶ್ರೇಷ್ಠವಾದ ಸೈನ್ಯವನ್ನು ನಾವು ಎದುರಿಸಿದ್ದೇವೆ ...
ಈಗಾಗಲೇ ಜೂನ್ 1941 ರ ಯುದ್ಧಗಳು ಹೊಸ ಸೋವಿಯತ್ ಸೈನ್ಯ ಹೇಗಿದೆ ಎಂಬುದನ್ನು ನಮಗೆ ತೋರಿಸಿದೆ. ನಾವು ಯುದ್ಧಗಳಲ್ಲಿ ಐವತ್ತು ಪ್ರತಿಶತದಷ್ಟು ಸಿಬ್ಬಂದಿಯನ್ನು ಕಳೆದುಕೊಂಡಿದ್ದೇವೆ. ಗಡಿ ಕಾವಲುಗಾರರು ಮತ್ತು ಮಹಿಳೆಯರು ಬ್ರೆಸ್ಟ್‌ನಲ್ಲಿನ ಹಳೆಯ ಕೋಟೆಯನ್ನು ಒಂದು ವಾರಕ್ಕೂ ಹೆಚ್ಚು ಕಾಲ ರಕ್ಷಿಸಿದರು, ನಮ್ಮ ಭಾರೀ ಬಂದೂಕುಗಳು ಮತ್ತು ವಾಯು ಬಾಂಬ್ ದಾಳಿಯ ಹೊರತಾಗಿಯೂ ಕೊನೆಯ ಮಿತಿಯವರೆಗೂ ಹೋರಾಡಿದರು. ರಷ್ಯನ್ನರ ವಿರುದ್ಧ ಹೋರಾಡುವುದರ ಅರ್ಥವೇನೆಂದು ನಮ್ಮ ಪಡೆಗಳು ಶೀಘ್ರದಲ್ಲೇ ಕಲಿತವು ... 73
1. ಜಿ. ಫ್ರೈಸ್ನರ್, ಆರ್ಮಿ ಗ್ರೂಪ್ "ದಕ್ಷಿಣ ಉಕ್ರೇನ್" ನ ಕಮಾಂಡರ್ 2. ಜಿ. ಬ್ಲೂಮೆಂಟ್ರಿಟ್, 4 ನೇ ಸೇನೆಯ ಮುಖ್ಯಸ್ಥ 3. ಪಿ. ವಾನ್ ಕ್ಲೈಸ್ಟ್, 1 ನೇ ಪೆಂಜರ್ ಗುಂಪಿನ ಕಮಾಂಡರ್ 4. ಜೆ. ಗೋಬೆಲ್ಸ್, ಪ್ರಚಾರ ಮಂತ್ರಿ ಜರ್ಮನಿ
ಜೆ. ಗೋಬೆಲ್ಸ್ ಅವರ ದಿನಚರಿಯಿಂದ:
ಮಾರ್ಚ್ 5, 1945.
ಫ್ಯೂರರ್ ಮತ್ತೊಮ್ಮೆ ಜನರಲ್ ಸ್ಟಾಫ್ ಅನ್ನು ಕಟುವಾಗಿ ಟೀಕಿಸುತ್ತಾನೆ ... ಫ್ರಾನ್ಸ್ನಲ್ಲಿ ಮಿಲಿಟರಿ ಸುಧಾರಣೆಯನ್ನು ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ನಡೆಸಲಾಗಿಲ್ಲ, ಆದರೆ ನೆಪೋಲಿಯನ್ ಯುದ್ಧಗಳ ಸಮಯದಲ್ಲಿ ಮಾತ್ರ ಎಂದು ಹೇಳಿದಾಗ ಫ್ಯೂರರ್ ಸರಿಯಾಗಿದೆ. ಸ್ಟಾಲಿನ್ ಈ ಸುಧಾರಣೆಯನ್ನು ಸಮಯೋಚಿತವಾಗಿ ನಡೆಸಿದರು [ಕೆಂಪು ಸೈನ್ಯದ ಕಮಾಂಡ್ ಸಿಬ್ಬಂದಿಯ ಶುದ್ಧೀಕರಣ ಎಂದರ್ಥ] ಮತ್ತು ಆದ್ದರಿಂದ ಈಗ ಅದರ ಪ್ರಯೋಜನಗಳನ್ನು ಅನುಭವಿಸುತ್ತಿದ್ದಾರೆ. ಅಂತಹ ಸುಧಾರಣೆಯನ್ನು ಇಂದು ನಮ್ಮ ಸೋಲುಗಳಿಂದ ಬಲವಂತಪಡಿಸಿದರೆ, ಅಂತಿಮ ಯಶಸ್ಸಿಗೆ ಇದು ತುಂಬಾ ತಡವಾಗಿರುತ್ತದೆ.
ಮಾರ್ಚ್ 16, 1945.
ಜನರಲ್ ಸ್ಟಾಫ್ ನನಗೆ ಜೀವನಚರಿತ್ರೆಯ ಮಾಹಿತಿ ಮತ್ತು ಸೋವಿಯತ್ ಜನರಲ್ಗಳು ಮತ್ತು ಮಾರ್ಷಲ್ಗಳ ಭಾವಚಿತ್ರಗಳೊಂದಿಗೆ ಪುಸ್ತಕವನ್ನು ಒದಗಿಸುತ್ತದೆ. ಈ ಪುಸ್ತಕದಿಂದ ನಾವು ಕಳೆದ ವರ್ಷಗಳಲ್ಲಿ ಯಾವ ತಪ್ಪುಗಳನ್ನು ಮಾಡಿದ್ದೇವೆ ಎಂಬುದರ ಕುರಿತು ವಿವಿಧ ಮಾಹಿತಿಯನ್ನು ಸಂಗ್ರಹಿಸುವುದು ಕಷ್ಟವೇನಲ್ಲ. ಈ ಮಾರ್ಷಲ್‌ಗಳು ಮತ್ತು ಜನರಲ್‌ಗಳು ಸರಾಸರಿಯಾಗಿ, ಅಸಾಧಾರಣವಾಗಿ ಚಿಕ್ಕವರಾಗಿದ್ದಾರೆ, ಅವರಲ್ಲಿ ಯಾರೂ 50 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲ. ಅವರು <...> ಅತ್ಯಂತ ಶಕ್ತಿಯುತ ಜನರು, ಮತ್ತು ಅವರ ಮುಖದ ಮೇಲೆ ಅವರು ಉತ್ತಮ ಜಾನಪದ ಹಿನ್ನೆಲೆಯನ್ನು ಹೊಂದಿದ್ದಾರೆಂದು ನೀವು ಓದಬಹುದು ... ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸೋವಿಯತ್ ಒಕ್ಕೂಟದ ನಾಯಕರು ಉತ್ತಮ ರಾಷ್ಟ್ರೀಯತೆಯಿಂದ ಬಂದವರು ಎಂಬ ಅಹಿತಕರ ತೀರ್ಮಾನಕ್ಕೆ ಬರಲು ನಾನು ಒತ್ತಾಯಿಸಲ್ಪಟ್ಟಿದ್ದೇನೆ. ನಮ್ಮತನಕ್ಕಿಂತ ಸ್ತರಗಳು...
ಸೋವಿಯತ್ ಮಾರ್ಷಲ್‌ಗಳು ಮತ್ತು ಜನರಲ್‌ಗಳ ಬಗ್ಗೆ ಜನರಲ್ ಸ್ಟಾಫ್ ಪುಸ್ತಕದ ಬಗ್ಗೆ ನಾನು ಫ್ಯೂರರ್‌ಗೆ ತಿಳಿಸುತ್ತೇನೆ, ಅದನ್ನು ವಿಮರ್ಶೆಗಾಗಿ ನನಗೆ ನೀಡಲಾಯಿತು, ಅಂತಹ ನಾಯಕರೊಂದಿಗೆ ನಾವು ಸ್ಪರ್ಧಿಸಲು ಸಾಧ್ಯವಿಲ್ಲ ಎಂಬ ಅನಿಸಿಕೆ ನನ್ನಲ್ಲಿದೆ. ಫ್ಯೂರರ್ ನನ್ನ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಹಂಚಿಕೊಂಡಿದ್ದಾರೆ. ನಮ್ಮ ಜನರಲ್‌ಗಳು ತುಂಬಾ ಹಳೆಯವರು, ಅವರು ತಮ್ಮ ಉಪಯುಕ್ತತೆಯನ್ನು ಮೀರಿದ್ದಾರೆ <...>, ಇದು ಸೋವಿಯತ್ ಜನರಲ್‌ಗಳ ಬೃಹತ್ ಶ್ರೇಷ್ಠತೆಯ ಬಗ್ಗೆ ಹೇಳುತ್ತದೆ. 74
ಮಹಾ ದೇಶಭಕ್ತಿಯ ಯುದ್ಧದ ರಂಗಗಳ ಕಮಾಂಡರ್ಗಳ ಗುಂಪು ಭಾವಚಿತ್ರ. ಕುಳಿತುಕೊಳ್ಳುವುದು, ಎಡದಿಂದ ಬಲಕ್ಕೆ: I. S. ಕೊನೆವ್, A. M. ವಾಸಿಲೆವ್ಸ್ಕಿ, G. K. ಝುಕೋವ್, K. K. ರೊಕೊಸೊವ್ಸ್ಕಿ, K. A. ಮೆರೆಟ್ಸ್ಕೊವ್. ಸ್ಟ್ಯಾಂಡಿಂಗ್, ಎಡದಿಂದ ಬಲಕ್ಕೆ: F. I. ಟೋಲ್ಬುಖಿನ್, R. Y. ಮಾಲಿನೋವ್ಸ್ಕಿ, A. A. ಗೊವೊರೊವ್, A. I. ಎರೆಮೆಂಕೊ, I. Kh.
ಒಬರ್ಸ್ಟ್ ಜನರಲ್ ಜಿ. ಫ್ರೈಸ್ನರ್, ಆರ್ಮಿ ಗ್ರೂಪ್ "ದಕ್ಷಿಣ ಉಕ್ರೇನ್" ನ ಕಮಾಂಡರ್:
...ಯುದ್ಧದ ಸಮಯದಲ್ಲಿ, ಸೋವಿಯತ್ ಆಜ್ಞೆಯು ಹೆಚ್ಚು ಹೆಚ್ಚು ಅನುಭವಿಯಾಗುವುದನ್ನು ನಾನು ನೋಡಿದೆ ...
ಸ್ಟಾಲಿನ್‌ಗ್ರಾಡ್‌ನಿಂದ ಪ್ರಾರಂಭವಾಗುವ ಉನ್ನತ ಸೋವಿಯತ್ ಕಮಾಂಡ್ ನಮ್ಮ ಎಲ್ಲಾ ನಿರೀಕ್ಷೆಗಳನ್ನು ಮೀರಿದೆ ಎಂಬುದು ಸಂಪೂರ್ಣವಾಗಿ ನಿಜ. ಇದು ಕೌಶಲ್ಯದಿಂದ ತ್ವರಿತ ಕುಶಲತೆ ಮತ್ತು ಪಡೆಗಳ ವರ್ಗಾವಣೆಯನ್ನು ನಡೆಸಿತು, ಮುಖ್ಯ ದಾಳಿಯ ದಿಕ್ಕನ್ನು ಬದಲಾಯಿಸಿತು, ಸೇತುವೆಯ ತಲೆಗಳನ್ನು ರಚಿಸುವಲ್ಲಿ ಮತ್ತು ಆಕ್ರಮಣಕಾರಿ ನಂತರದ ಪರಿವರ್ತನೆಗಾಗಿ ಅವುಗಳ ಮೇಲೆ ಆರಂಭಿಕ ಸ್ಥಾನಗಳನ್ನು ಸಜ್ಜುಗೊಳಿಸುವಲ್ಲಿ ಕೌಶಲ್ಯವನ್ನು ತೋರಿಸಿತು ...
ಫೀಲ್ಡ್ ಮಾರ್ಷಲ್ P. ವಾನ್ ಕ್ಲೈಸ್ಟ್:
ಅವರ ಕಮಾಂಡರ್‌ಗಳು ತಕ್ಷಣವೇ ಮೊದಲ ಸೋಲುಗಳ ಪಾಠಗಳನ್ನು ಕಲಿತರು ಮತ್ತು ಅಲ್ಪಾವಧಿಯಲ್ಲಿಯೇ ಆಶ್ಚರ್ಯಕರವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರು.
 
2. ಜರ್ಮನ್ ನಷ್ಟಗಳ ಬಗ್ಗೆ
ಯುದ್ಧದ ಮೊದಲ ತಿಂಗಳುಗಳಲ್ಲಿ ಜರ್ಮನ್ ಮಿಲಿಟರಿ ನಷ್ಟವನ್ನು ಸಾಮಾನ್ಯವಾಗಿ ಚಿಕ್ಕದಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಎಫ್. ಹಾಲ್ಡರ್ ಅವರ ಸಾಕ್ಷ್ಯವನ್ನು ಸಾಮಾನ್ಯವಾಗಿ ಇಲ್ಲಿ ಉಲ್ಲೇಖಿಸಲಾಗಿದೆ:
ಡಿಸೆಂಬರ್ 14, 1941.
22.6 ರಿಂದ 10.12 ರವರೆಗೆ ನಷ್ಟ. 1941: ಗಾಯಗೊಂಡವರು - 18,220 ಅಧಿಕಾರಿಗಳು, 561,575 ನಿಯೋಜಿಸದ ಅಧಿಕಾರಿಗಳು ಮತ್ತು ಖಾಸಗಿಯವರು; ಕೊಲ್ಲಲ್ಪಟ್ಟರು - 6,827 ಅಧಿಕಾರಿಗಳು, 155,972 ನಿಯೋಜಿಸದ ಅಧಿಕಾರಿಗಳು ಮತ್ತು ಖಾಸಗಿಗಳು; ಕಾಣೆಯಾಗಿದೆ - 562 ಅಧಿಕಾರಿಗಳು, 31,922 ನಿಯೋಜಿಸದ ಅಧಿಕಾರಿಗಳು ಮತ್ತು ಖಾಸಗಿಯವರು.
ಒಟ್ಟು 25,609 ಅಧಿಕಾರಿಗಳು ಮತ್ತು 749,469 ನಿಯೋಜಿಸದ ಅಧಿಕಾರಿಗಳು ಮತ್ತು ಸೇರ್ಪಡೆಗೊಂಡ ಪುರುಷರು ಕಳೆದುಹೋಗಿದ್ದಾರೆ.
ಒಟ್ಟು ನಷ್ಟಗಳು, ರೋಗಿಗಳನ್ನು ಲೆಕ್ಕಿಸದೆ, 775,078 ಜನರು ಅಥವಾ ಈಸ್ಟರ್ನ್ ಫ್ರಂಟ್‌ನಲ್ಲಿನ ಒಟ್ಟು ಸೈನ್ಯದ 24.22% (ಸರಾಸರಿ 3.2 ಮಿಲಿಯನ್ ಜನರು) ... 75
ಜೂನ್ 22 ರಿಂದ ಡಿಸೆಂಬರ್ 10, 1941 ರವರೆಗೆ 195,283 ಜನರು ಕೊಲ್ಲಲ್ಪಟ್ಟರು ಮತ್ತು ಕಾಣೆಯಾದ ವೆಹ್ರ್ಮಚ್ಟ್ ನಷ್ಟಗಳನ್ನು F. ಹಾಲ್ಡರ್ ಅಂದಾಜು ಮಾಡಿದ್ದಾರೆ. ಮತ್ತು ಬಿ. ಮುಲ್ಲರ್-ಹಿಲ್ಲೆಬ್ರಾಂಡ್ ಪ್ರಕಾರ, ಜೂನ್ 22 ರಿಂದ ನವೆಂಬರ್ 1941 ರ ಅಂತ್ಯದವರೆಗೆ 244 ಸಾವಿರ ಜನರಿಗೆ ನಷ್ಟವಾಗಿದೆ. ವ್ಯತ್ಯಾಸ 50 ಸಾವಿರ ಜನರು.
ಸಂಖ್ಯೆಗಳು ಗಮನಾರ್ಹವಾಗಿ ಬದಲಾಗುತ್ತವೆ (ಜರ್ಮನ್ ನಷ್ಟದ ಸೋವಿಯತ್ ಅಂದಾಜುಗಳನ್ನು ನಾನು ಉದ್ದೇಶಪೂರ್ವಕವಾಗಿ ನೀಡುವುದಿಲ್ಲ). ಇಲ್ಲಿಯವರೆಗೆ, ಜರ್ಮನ್ ಸೈನ್ಯದ ನಷ್ಟಗಳಿಗೆ ಸಾಕಷ್ಟು ವಿಶ್ವಾಸಾರ್ಹ ಅಂಕಿಅಂಶಗಳಿಲ್ಲ, ಇದನ್ನು ನೇರ ಅಂಕಿಅಂಶಗಳ ಲೆಕ್ಕಾಚಾರದಿಂದ ಪಡೆಯಲಾಗಿದೆ (ಯಾರಾದರೂ ಇದನ್ನು ಒಪ್ಪದಿದ್ದರೂ). ಸೈನ್ಯ ಮತ್ತು ವಿಭಾಗ ಮಟ್ಟದಲ್ಲಿ ಜರ್ಮನ್ ನಷ್ಟಗಳ ಸಂಪೂರ್ಣ ಮಾಹಿತಿಯ ಕೊರತೆಯಿಂದ ಇದನ್ನು ವಿವರಿಸಲಾಗಿದೆ. ರೆಡ್ ಆರ್ಮಿ ವಶಪಡಿಸಿಕೊಂಡ ವಶಪಡಿಸಿಕೊಂಡ ದಾಖಲೆಗಳ ಪೈಕಿ ಈ ವಸ್ತುಗಳ ತುಣುಕುಗಳಿವೆ (ಅವರ ಅಧ್ಯಯನವು ಆಸಕ್ತಿದಾಯಕ ಮಾಹಿತಿಯನ್ನು ಒದಗಿಸುತ್ತದೆ). ಇದರ ಜೊತೆಗೆ, ಅಧಿಕೃತ ಜರ್ಮನ್ ಅಪಘಾತದ ಅಂಕಿಅಂಶಗಳು ಮತ್ತು ಜರ್ಮನ್ ಜನರಲ್‌ಗಳ ಅಂದಾಜುಗಳ ನಡುವೆ ಅನೇಕ ವ್ಯತ್ಯಾಸಗಳಿವೆ.
B. ಮುಲ್ಲರ್-ಹಿಲ್ಲೆಬ್ರಾಂಡ್ ಅವರ ಪುಸ್ತಕದಿಂದ ಆಯ್ದ ಭಾಗಗಳು "ಜರ್ಮನ್ ಲ್ಯಾಂಡ್ ಆರ್ಮಿ, 1933-1945":
ಸೋವಿಯತ್ ಒಕ್ಕೂಟದೊಂದಿಗಿನ ಯುದ್ಧದ ಮೊದಲು, ಜರ್ಮನ್ ಸೈನ್ಯವು ಆಶ್ಚರ್ಯಕರವಾಗಿ ಕೆಲವು ನಷ್ಟಗಳನ್ನು ಅನುಭವಿಸಿತು. ಯುದ್ಧದ ಆರಂಭದಿಂದಲೂ ಹಿಂದಿನ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ, ಜರ್ಮನ್ ನೆಲದ ಪಡೆಗಳು ಒಟ್ಟು 100 ಸಾವಿರಕ್ಕಿಂತ ಕಡಿಮೆ ಜನರನ್ನು ಕಳೆದುಕೊಂಡರು ಮತ್ತು ಕಾಣೆಯಾದವು. ಸೋವಿಯತ್ ಒಕ್ಕೂಟದ ವಿರುದ್ಧದ ಯುದ್ಧದ ಮೊದಲ ಎಂಟು ವಾರಗಳಲ್ಲಿ ಕೊಲ್ಲಲ್ಪಟ್ಟವರು ಅದೇ ಸಂಖ್ಯೆಯನ್ನು ಕಳೆದುಕೊಂಡರು. ಈ ಅಭಿಯಾನದಲ್ಲಿ ಭಾರೀ ನಷ್ಟ ಉಂಟಾಗಲಿದೆ ಎಂದು OKH ನಂಬಿತ್ತು. ಆದ್ದರಿಂದ, ಸೋವಿಯತ್ ರಾಜ್ಯದ ವಿರುದ್ಧದ ಕಾರ್ಯಾಚರಣೆಯ ಪ್ರಾರಂಭದ ಮೊದಲು ಅದು ಮತ್ತೆ ಬಹುತೇಕ ಎಲ್ಲಾ ವಿಭಾಗಗಳಲ್ಲಿ ಕ್ಷೇತ್ರ ಮೀಸಲು ಬೆಟಾಲಿಯನ್ಗಳನ್ನು ರಚಿಸಿತು.
ಜೂನ್ 1941 ರಲ್ಲಿ, ನೆಲದ ಪಡೆಗಳು ಮೇ 1, 1941 ರಂದು ಮೀಸಲು ಸೈನ್ಯವನ್ನು ಪ್ರವೇಶಿಸಿದ 1922 ರಲ್ಲಿ ಜನಿಸಿದ ಕನ್‌ಸ್ಕ್ರಿಪ್ಟ್ ತುಕಡಿಯನ್ನು ಲೆಕ್ಕಿಸದೆ, 400 ಸಾವಿರಕ್ಕೂ ಹೆಚ್ಚು ತರಬೇತಿ ಪಡೆದ ಮೀಸಲುಪಡೆಗಳನ್ನು ಹೊಂದಿದ್ದವು, ಇದರಲ್ಲಿ 1921 ರಲ್ಲಿ ಜನಿಸಿದ ಕನ್‌ಸ್ಕ್ರಿಪ್ಟ್ ತುಕಡಿ ಸೇರಿದೆ. , ಅದರಲ್ಲಿ ಸುಮಾರು 80 ವಿಭಾಗಗಳ ಕ್ಷೇತ್ರ ಮೀಸಲು ಬೆಟಾಲಿಯನ್‌ಗಳ ಭಾಗವಾಗಿ ಸಾವಿರ ಜನರಿಗೆ ತರಬೇತಿ ನೀಡಲಾಯಿತು, ಮತ್ತು ಉಳಿದವರು ಮೀಸಲು ಸೈನ್ಯದ ಭಾಗವಾಗಿ ಸಂಪೂರ್ಣ ಸಿದ್ಧತೆಯಲ್ಲಿದ್ದರು. ಆದಾಗ್ಯೂ, ಅಂತಹ ಮುಂದಾಲೋಚನೆಯು ಸಾಕಾಗುವುದಿಲ್ಲ ಎಂದು ಶೀಘ್ರದಲ್ಲೇ ಸ್ಪಷ್ಟವಾಯಿತು. ಅಭಿಯಾನದ ಆರಂಭದಲ್ಲಿ ಮಾತ್ರ ನಿರೀಕ್ಷಿಸಲಾಗಿದ್ದ ಭಾರೀ ನಷ್ಟವು ಬೇಸಿಗೆಯ ತಿಂಗಳುಗಳಲ್ಲಿ ಬಹುತೇಕ ಸಮಾನವಾಗಿ ಉಳಿಯಿತು. ಈಗಾಗಲೇ ಮೊದಲ ನಾಲ್ಕು ವಾರಗಳಲ್ಲಿ, ವಿಭಾಗಗಳ ಕ್ಷೇತ್ರ ಮೀಸಲು ಬೆಟಾಲಿಯನ್ಗಳು ತಮ್ಮ ಎಲ್ಲಾ ಸಿಬ್ಬಂದಿಯನ್ನು ಸಕ್ರಿಯ ಘಟಕಗಳಿಗೆ ವರ್ಗಾಯಿಸಿದವು.
...ಆಗಸ್ಟ್ ಅಂತ್ಯದಲ್ಲಿ ಸಿಬ್ಬಂದಿ ಕೊರತೆ: 14 ವಿಭಾಗಗಳಲ್ಲಿ - 4,000 ಕ್ಕಿಂತ ಹೆಚ್ಚು ಜನರು, 40 ರಲ್ಲಿ - 3,000 ಕ್ಕಿಂತ ಹೆಚ್ಚು ಜನರು, 30 ರಲ್ಲಿ - 2,000 ಕ್ಕಿಂತ ಹೆಚ್ಚು ಜನರು ಮತ್ತು 58 ರಲ್ಲಿ - 2,000 ಕ್ಕಿಂತ ಸ್ವಲ್ಪ ಕಡಿಮೆ ಜನರು.
ಪೂರ್ವ ಮುಂಭಾಗದಲ್ಲಿರುವ ವೆಹ್ರ್ಮಚ್ಟ್‌ನಲ್ಲಿ ಅಂತ್ಯಕ್ರಿಯೆ
ಅಭಿಯಾನದ ಸಮಯದಲ್ಲಿ ಸಾಧಿಸಿದ ಪ್ರಮುಖ ಯಶಸ್ಸುಗಳು (ನವೆಂಬರ್ 1941 ರ ಅಂತ್ಯದವರೆಗೆ) ಸುಮಾರು 230 ಸಾವಿರ ಜನರನ್ನು ಕೊಂದರು ಮತ್ತು 14 ಸಾವಿರ ಜನರು ಕಾಣೆಯಾದರು. ಗಾಯಗೊಂಡವರ ಸಂಖ್ಯೆ ಸತ್ತ ಮತ್ತು ಕಾಣೆಯಾದ ಒಟ್ಟು ನಷ್ಟಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದೆ ಎಂದು ನಾವು ಗಣನೆಗೆ ತೆಗೆದುಕೊಂಡರೆ ಮತ್ತು ಕೆಲವು ಗಾಯಾಳುಗಳು ಚೇತರಿಸಿಕೊಂಡ ನಂತರ ಮುಂಭಾಗಕ್ಕೆ ಮರಳಿದರೂ ಸಹ, ನವೆಂಬರ್ 1941 ರ ಅಂತ್ಯದ ವೇಳೆಗೆ ಸರಿಸುಮಾರು 740 ಸಾವಿರ ಜನರು ಹೊರಬಂದರು. ಕ್ರಮ, ಮತ್ತು ಕೇವಲ 400 ಸಾವಿರ ಜನರ ಈ ನಷ್ಟವನ್ನು ಸರಿದೂಗಿಸಲು ಸಾಧ್ಯವಾಯಿತು.
ಹೊಸ ಬಲವರ್ಧನೆಗಳನ್ನು ಸಂಘಟಿಸುವ ಸಲುವಾಗಿ, ಆಗಸ್ಟ್ 15, 1941 ರಂದು ಮೀಸಲು ಸೈನ್ಯದ ಕಮಾಂಡರ್ ಸಿಬ್ಬಂದಿಯನ್ನು ಪುನರ್ವಿತರಣೆ ಮಾಡುವ ಕ್ರಮವನ್ನು ಪ್ರಾರಂಭಿಸಿದರು. ಅದೇ ವರ್ಷದ ಅಕ್ಟೋಬರ್ 22 ರಂದು, ಕಿರಿಯ ಬಲವಂತದ ತುಕಡಿಗಳ 250 ಸಾವಿರ ಜನರನ್ನು ಹಿರಿಯ ಬಲವಂತದ ತುಕಡಿಗಳಿಂದ ಬದಲಾಯಿಸಿದಾಗ ಮುಂಭಾಗಕ್ಕೆ ಬಿಡುಗಡೆ ಮಾಡಬಹುದು ಎಂದು ಅವರು ಸ್ಥಾಪಿಸಿದರು, ಜೊತೆಗೆ ಸಕ್ರಿಯ ಘಟಕಗಳಲ್ಲಿ ಸೇವೆಗೆ ಸಂಪೂರ್ಣವಾಗಿ ಸೂಕ್ತವಲ್ಲದ ಸೈನಿಕರು. ಈ ಪುನರ್ವಿತರಣೆಯನ್ನು ಪೂರ್ವದಲ್ಲಿ ಸಕ್ರಿಯ ನೆಲದ ಪಡೆಗಳೊಳಗೆ ಮತ್ತು ವಿಶೇಷವಾಗಿ ಪಶ್ಚಿಮದಲ್ಲಿ ಮತ್ತು ಮೀಸಲು ಸೈನ್ಯದೊಳಗೆ ನಡೆಸಲಾಯಿತು. ಪ್ರಾಥಮಿಕವಾಗಿ ಮೀಸಲು ಸೈನ್ಯದ ಹಿಂಭಾಗವನ್ನು ತೆರವುಗೊಳಿಸುವ ಕ್ರಮಗಳಿಗೆ ಧನ್ಯವಾದಗಳು, ಪೂರ್ವದಲ್ಲಿ ಸೈನ್ಯದ ವಿಲೇವಾರಿಯಲ್ಲಿ ಹೆಚ್ಚುವರಿ 25 ಸಾವಿರ ನಿಯೋಜಿಸದ ಅಧಿಕಾರಿಗಳು ಮತ್ತು ಖಾಸಗಿಗಳನ್ನು ಬಿಡುಗಡೆ ಮಾಡಲಾಯಿತು.
ನವೆಂಬರ್ 1941 ರ ಅಂತ್ಯದ ವೇಳೆಗೆ, ಪೂರ್ವದಲ್ಲಿ ಸಕ್ರಿಯ ಸೈನ್ಯದ ಕೊರತೆಯು 340 ಸಾವಿರ ಜನರಿಗೆ ಇತ್ತು. ಭಾರೀ ಚಳಿಗಾಲದ ಕಾದಾಟವು ಪ್ರಾರಂಭವಾದಾಗ ಪದಾತಿಸೈನ್ಯವು ಅದರ ಮೂಲ ಶಕ್ತಿಯ ಕಾಲುಭಾಗವನ್ನು ಕಳೆದುಕೊಂಡಿತು.
ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ 1941 ರಲ್ಲಿ, "ಪೂರ್ವ ಮಾದರಿ" (81, 212, 215, 223 ಮತ್ತು 227) ಪ್ರಕಾರ ಐದು ಪದಾತಿಸೈನ್ಯದ ವಿಭಾಗಗಳನ್ನು ಮರುಸಂಘಟಿಸಲಾಯಿತು, ಪಶ್ಚಿಮದಿಂದ ಹಿಂಪಡೆಯಲಾಯಿತು ಮತ್ತು ಪೂರ್ವದ ಮುಂಭಾಗದ ಉತ್ತರ ವಲಯಕ್ಕೆ ವರ್ಗಾಯಿಸಲಾಯಿತು. ಬದಲಾಗಿ, ಕೆಟ್ಟದಾಗಿ ಜರ್ಜರಿತವಾದ ನಾಲ್ಕು ವಿಭಾಗಗಳನ್ನು ಪೂರ್ವದ ಮುಂಭಾಗದಿಂದ ಪಶ್ಚಿಮಕ್ಕೆ ವರ್ಗಾಯಿಸಲಾಯಿತು, ಅದನ್ನು ಮರುಪೂರಣಗೊಳಿಸಬೇಕಾಗಿತ್ತು ಮತ್ತು ಏಕಕಾಲದಲ್ಲಿ ಮರುಸಂಘಟಿಸಬೇಕಾಗಿತ್ತು: 5 ನೇ, 8 ನೇ ಮತ್ತು 28 ನೇ ಪದಾತಿ ದಳದ ವಿಭಾಗಗಳು ... 71 ನೇ ಪದಾತಿ ದಳದ ವಿಭಾಗ ... 99 ನೇ ಲಘು ಪದಾತಿ ದಳದ ವಿಭಾಗ ನವೆಂಬರ್‌ನಲ್ಲಿ ಈಸ್ಟರ್ನ್ ಫ್ರಂಟ್‌ನಿಂದ ಸೆರ್ಬಿಯಾಕ್ಕೆ ವರ್ಗಾಯಿಸಲಾಯಿತು ...
ನವೆಂಬರ್ 6, 1941 ರಂದು, ಗ್ರೌಂಡ್ ಫೋರ್ಸಸ್ನ ಜನರಲ್ ಸ್ಟಾಫ್ನ ಸಾಂಸ್ಥಿಕ ವಿಭಾಗವು ಸಲ್ಲಿಸಿದ ಟಿಪ್ಪಣಿಯಲ್ಲಿ "ಪೂರ್ವದಲ್ಲಿ ಪ್ರಸ್ತುತ ನೆಲದ ಸೈನ್ಯದ ಯುದ್ಧ ಸಾಮರ್ಥ್ಯದ ಮೌಲ್ಯಮಾಪನ" ನಲ್ಲಿ ಪದಾತಿಸೈನ್ಯದ ವಿಭಾಗಗಳು ಸರಾಸರಿ 65% ನಷ್ಟು ಆರಂಭಿಕವನ್ನು ಹೊಂದಿವೆ ಎಂದು ಹೇಳಿದೆ. ಯುದ್ಧ ಸಾಮರ್ಥ್ಯ, ಟ್ಯಾಂಕ್ ವಿಭಾಗಗಳು - ಸರಿಸುಮಾರು 35%. 77
1941 ರಲ್ಲಿ ಜರ್ಮನ್ ಮಿಲಿಟರಿ ಚಟುವಟಿಕೆಗಳನ್ನು ಗಮನಿಸಿ:
- 1921 ಮತ್ತು 1922 ರ ತುಕಡಿಗಳನ್ನು ಒಳಗೊಂಡಿರುವ ಸಂಪೂರ್ಣ ಸೇನಾ ಮೀಸಲು ಸಿಬ್ಬಂದಿಯನ್ನು ಆಯ್ಕೆ ಮಾಡಲಾಯಿತು;
– ಐದು ಪೂರ್ಣ ಪ್ರಮಾಣದ ವಿಭಾಗಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಮತ್ತು ನಾಲ್ಕು “ತೀವ್ರವಾಗಿ ಜರ್ಜರಿತವಾದ ವಿಭಾಗಗಳನ್ನು” ಪೂರ್ವದಿಂದ ಪಶ್ಚಿಮಕ್ಕೆ ವರ್ಗಾಯಿಸುವುದು (ಇದು ನಿಜವಾಗಿ ಸಿಬ್ಬಂದಿಗಳ ಮರುಪೂರಣ - ಮರುಪೂರಣ ಎಷ್ಟು?);
- ಸಿಬ್ಬಂದಿಗಳ ಪುನರ್ವಿತರಣೆ (ಹಿರಿಯ ಅನಿಶ್ಚಿತರೊಂದಿಗೆ ಬದಲಿ, ಹಿಂದಿನ ಮತ್ತು ಸರಬರಾಜು ಘಟಕಗಳಾಗಿ ಜರ್ಮನ್ ಅಲ್ಲದ ರಾಷ್ಟ್ರೀಯತೆಗಳ ಬಳಕೆ). ಇದರಿಂದ ಸೈನಿಕರ ಸಂಖ್ಯೆಯೂ ಹೆಚ್ಚಿತು.
200-300 ಸಾವಿರ ಜರ್ಮನ್ ಕೊಲ್ಲಲ್ಪಟ್ಟ ಡೇಟಾವು ವಾಸ್ತವಕ್ಕೆ ಅನುಗುಣವಾಗಿದ್ದರೆ, ಇದರರ್ಥ ಜರ್ಮನ್ ಸೈನ್ಯದ ಬಹುಪಾಲು ಸೇವೆಯಲ್ಲಿದೆ. ಗಾಯಗೊಂಡವರ ನಷ್ಟವನ್ನು ಗಣನೆಗೆ ತೆಗೆದುಕೊಂಡರೂ ಸಹ, ಜರ್ಮನ್ ಸೈನ್ಯದ ಕೊರತೆ 340 ಸಾವಿರ ಜನರು. ಜರ್ಮನ್ ಸೈನ್ಯಕ್ಕೆ ಇದು ನಿರ್ಣಾಯಕ ಕೊರತೆಯಲ್ಲ ಎಂದು ನಾನು ನಂಬುತ್ತೇನೆ. ನಂತರ ನವೆಂಬರ್-ಡಿಸೆಂಬರ್ನಲ್ಲಿ ವೆಹ್ರ್ಮಚ್ಟ್ ಯುದ್ಧದ ಶಾಸ್ತ್ರೀಯ ನಿಯಮಗಳ ಪ್ರಕಾರ ಮುಖ್ಯ ದಾಳಿಯ ದಿಕ್ಕುಗಳಲ್ಲಿ ಪಡೆಗಳಲ್ಲಿ ಮೂರು ಪಟ್ಟು ಶ್ರೇಷ್ಠತೆಯನ್ನು ಕೇಂದ್ರೀಕರಿಸಲು ಏಕೆ ಸಾಧ್ಯವಾಗಲಿಲ್ಲ? ಇದಲ್ಲದೆ, ಜರ್ಮನಿಯು ಹಲವಾರು ಮಿತ್ರರಾಷ್ಟ್ರಗಳನ್ನು ಹೊಂದಿತ್ತು (ಜರ್ಮನಿ ಯುಎಸ್ಎಸ್ಆರ್ನೊಂದಿಗೆ ಏಕಾಂಗಿಯಾಗಿ ಹೋರಾಡಲಿಲ್ಲ!), ಅವರ ನಷ್ಟವನ್ನು ಒಟ್ಟಾರೆ ಲೆಕ್ಕದಲ್ಲಿ ಸೇರಿಸಬೇಕಾಗಿದೆ.
ತಮ್ಮ ನಷ್ಟದ ಬಗ್ಗೆ ಜರ್ಮನ್ ಜನರಲ್‌ಗಳು ಏನು ಹೇಳುತ್ತಾರೆ? ನೆಲದ ಮೇಲಿನ ಪರಿಸ್ಥಿತಿಯನ್ನು ಅವರು ಹೇಗೆ ನಿರ್ಣಯಿಸಿದರು?
ಜರ್ಮನಿಯ ಜನರಲ್ ಸ್ಟಾಫ್ ಮುಖ್ಯಸ್ಥ ಎಫ್. ಹಾಲ್ಡರ್ ನವೆಂಬರ್ 1941 ರ ಕೊನೆಯಲ್ಲಿ ವೆಹ್ರ್ಮಚ್ಟ್ನ ಯುದ್ಧ ಸಾಮರ್ಥ್ಯದ ಸ್ಥಿತಿಯನ್ನು ಈ ರೀತಿ ನಿರ್ಣಯಿಸಿದರು:
ನವೆಂಬರ್ 27, 1941.
ನಮ್ಮ ಪಡೆಗಳು ವಸ್ತು ಮತ್ತು ಮಾನವ ಶಕ್ತಿಗಳ ಸಂಪೂರ್ಣ ಬಳಲಿಕೆಯ ಮುನ್ನಾದಿನದಂದು ಇವೆ. 78
ಬದಲಾಯಿಸಲಾಗದ ನಷ್ಟಗಳು ಕೇವಲ 200 ಸಾವಿರ ಸೈನಿಕರು ಮತ್ತು ಅಧಿಕಾರಿಗಳಿಗೆ ಮಾತ್ರ, ಮತ್ತು ಜರ್ಮನ್ ಸೈನ್ಯವು ಈಗಾಗಲೇ ತನ್ನ ಮಾನವ ಸಂಪನ್ಮೂಲಗಳನ್ನು ಖಾಲಿ ಮಾಡುವ ಅಂಚಿನಲ್ಲಿದೆ. ಅಥವಾ ಹೆಚ್ಚಿನ ನಷ್ಟವಿದೆಯೇ?
ಪೂರ್ವ ಮುಂಭಾಗದಲ್ಲಿರುವ ವೆಹ್ರ್ಮಚ್ಟ್‌ನಲ್ಲಿ ಅಂತ್ಯಕ್ರಿಯೆ
ಆರ್ಮಿ ಗ್ರೂಪ್ ಸೆಂಟರ್ನ ಕಮಾಂಡರ್, ಫೀಲ್ಡ್ ಮಾರ್ಷಲ್ ಫೆಡರ್ ವಾನ್ ಬಾಕ್, "ನಾನು ಮಾಸ್ಕೋದ ಗೇಟ್ಸ್ನಲ್ಲಿ ನಿಂತಿದ್ದೇನೆ" ಎಂಬ ತನ್ನ ಪುಸ್ತಕದಲ್ಲಿ ಸೇನಾ ಗುಂಪಿಗೆ ಸಾಕಷ್ಟು ಗಂಭೀರವಾದ ನಷ್ಟಗಳ ಬಗ್ಗೆ ವರದಿ ಮಾಡಿದೆ. ಅಕ್ಟೋಬರ್ 31 ರಂದು ಒಂದು ನಮೂದು ಇದೆ (ಇಲ್ಲಿ ಮತ್ತು ಕೆಳಗೆ ಪ್ರವೇಶದ ದಿನಾಂಕವನ್ನು ಸೂಚಿಸುವ ವಾನ್ ಬಾಕ್ ಪುಸ್ತಕದ ಆಯ್ದ ಭಾಗಗಳು):
31/10/41
ನಮ್ಮ ನಷ್ಟವು ಬಹಳ ಗಮನಾರ್ಹವಾಗಿದೆ. ಸೈನ್ಯದ ಗುಂಪು ರಚನೆಗಳಲ್ಲಿ, ಇಪ್ಪತ್ತಕ್ಕೂ ಹೆಚ್ಚು ಬೆಟಾಲಿಯನ್‌ಗಳನ್ನು ಮುಖ್ಯ ಲೆಫ್ಟಿನೆಂಟ್‌ಗಳು ಆಜ್ಞಾಪಿಸುತ್ತಾರೆ.
Oberleutnant ಸೋವಿಯತ್ ಮತ್ತು ರಷ್ಯಾದ ಹಿರಿಯ ಲೆಫ್ಟಿನೆಂಟ್ ಶ್ರೇಣಿಗೆ ಅನುರೂಪವಾಗಿದೆ. ವಾನ್ ಬಾಕ್ ಪ್ರಕಾರ, ಆಫೀಸರ್ ಕಾರ್ಪ್ಸ್‌ನಲ್ಲಿನ ನಷ್ಟಗಳು ಎಷ್ಟು ಗಂಭೀರವಾಗಿದೆ ಎಂದರೆ ಮುಖ್ಯ ಲೆಫ್ಟಿನೆಂಟ್‌ಗಳು ಬೆಟಾಲಿಯನ್‌ಗಳನ್ನು ಕಮಾಂಡ್ ಮಾಡುವಾಗ ಅವರು ಪ್ಲಟೂನ್‌ಗೆ ಕಮಾಂಡ್ ಮಾಡುತ್ತಿದ್ದರು. F. ಹಾಲ್ಡರ್ ಅಧಿಕಾರಿಗಳಲ್ಲಿ ಗಮನಾರ್ಹ ನಷ್ಟಗಳ ಬಗ್ಗೆ ಬರೆದಿದ್ದಾರೆ. ಸ್ವಾಭಾವಿಕವಾಗಿ, ಅಧಿಕಾರಿಗಳಲ್ಲಿ ಅತ್ಯಂತ ಗಮನಾರ್ಹವಾದ ನಷ್ಟವನ್ನು ಪದಾತಿಸೈನ್ಯದ ಘಟಕಗಳು ಅನುಭವಿಸಿದವು. ಇದು ಕಡಿಮೆ ಅನುಭವಿ ಕಿರಿಯ ಅಧಿಕಾರಿಗಳನ್ನು ಆಕರ್ಷಿಸಲು ಮಾತ್ರವಲ್ಲದೆ ಅವರನ್ನು ಮಿಲಿಟರಿಯ ಇತರ ಶಾಖೆಗಳ ಅಧಿಕಾರಿಗಳೊಂದಿಗೆ ಬದಲಾಯಿಸಲು ಒತ್ತಾಯಿಸಿತು. ಕೆಂಪು ಸೈನ್ಯದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಸಂಭವಿಸಿದೆ.
ನಷ್ಟಗಳು ಮತ್ತು ಹೋರಾಟದ ತೀವ್ರತೆಯು ಜರ್ಮನ್ ಪಡೆಗಳ ಮೇಲೆ ಪರಿಣಾಮ ಬೀರಿತು. ಅಕ್ಟೋಬರ್‌ನಲ್ಲಿ ನಡೆದ ಯುದ್ಧಗಳಲ್ಲಿ ಗಂಭೀರ ನಷ್ಟವನ್ನು ಅನುಭವಿಸಿದ 24 ನೇ ಪೆಂಜರ್ ಕಾರ್ಪ್ಸ್ ಬಗ್ಗೆ, G. ಗುಡೆರಿಯನ್ ಬರೆದರು:
ಭಾರೀ ಹೋರಾಟವು ಕ್ರಮೇಣ ನಮ್ಮ ಅಧಿಕಾರಿಗಳು ಮತ್ತು ಸೈನಿಕರ ಮೇಲೆ ಪ್ರಭಾವ ಬೀರಿತು ... ಮತ್ತು ಇದು ದೈಹಿಕವಲ್ಲ, ಆದರೆ ನಿರ್ಲಕ್ಷಿಸಲಾಗದ ಮಾನಸಿಕ ಆಘಾತವಾಗಿತ್ತು. ಮತ್ತು ಕೊನೆಯ ಯುದ್ಧಗಳ ಪರಿಣಾಮವಾಗಿ ನಮ್ಮ ಅತ್ಯುತ್ತಮ ಅಧಿಕಾರಿಗಳು ಬಹಳವಾಗಿ ನಿಗ್ರಹಿಸಲ್ಪಟ್ಟರು ಎಂಬ ಅಂಶವು ಅದ್ಭುತವಾಗಿದೆ. 80
ನವೆಂಬರ್ 1941 ರ ಮಧ್ಯದ ವೇಳೆಗೆ, "ಈಸ್ಟರ್ನ್ ಫ್ರಂಟ್" ಪುಸ್ತಕದಲ್ಲಿ ಪಿ. ಕರೇಲ್ (ಪಾಲ್ ಕಾರ್ಲ್ ಸ್ಮಿತ್ ಅವರ ಗುಪ್ತನಾಮ, ಎಸ್‌ಎಸ್‌ನಲ್ಲಿ ಪೂರ್ವದಲ್ಲಿ ಹೋರಾಡಿದ) ಪ್ರಕಾರ:
ಜರ್ಮನಿಯ ಪದಾತಿದಳದ ವಿಭಾಗಗಳು ಪಟ್ಟುಬಿಡದ ಮುಂಗಡ ಮತ್ತು ಪಟ್ಟುಬಿಡದ ಭಾರೀ ಹೋರಾಟದ ಸಮಯದಲ್ಲಿ ತಮ್ಮ ಸಿಬ್ಬಂದಿಗಳಲ್ಲಿ 30 ರಿಂದ 50 ಪ್ರತಿಶತದಷ್ಟು ಕಳೆದುಕೊಂಡಿವೆ ಮತ್ತು ಜೂನ್‌ನಲ್ಲಿ ಗಡಿಯನ್ನು ದಾಟಿದ ಶಸ್ತ್ರಸಜ್ಜಿತ ವಿಭಾಗಗಳು ಎಲ್ಲಾ ನೆನಪುಗಳು (ಅವರ ಸಾಮಾನ್ಯ ಶಕ್ತಿಯ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚಿಲ್ಲ).
ಪದಾತಿಸೈನ್ಯದ ವಿಭಾಗಗಳು ತಮ್ಮ ಸಿಬ್ಬಂದಿಯಲ್ಲಿ 30-50% ವರೆಗೆ ಕಳೆದುಕೊಂಡಿವೆ ಎಂದು P. ಕರೇಲಾ ಹೇಳುತ್ತಾರೆ ಎಂದು ನಾನು ಒತ್ತಿ ಹೇಳುತ್ತೇನೆ. ಕೊಲ್ಲಲ್ಪಟ್ಟವರು ಮತ್ತು ಗಾಯಗೊಂಡವರ ನಡುವಿನ ಈ ನಷ್ಟಗಳ ಅನುಪಾತ ಏನು? ಎಫ್. ಹಾಲ್ಡರ್ ಮೇಲಿನ ಮಾಹಿತಿಯ ಪ್ರಕಾರ, ಜರ್ಮನ್ ಸೈನ್ಯದ ಒಟ್ಟು ನಷ್ಟಗಳು 25% ಕ್ಕಿಂತ ಹೆಚ್ಚಿಲ್ಲ.
ಮತ್ತು 1941 ರ ಅಕ್ಟೋಬರ್ ಮಧ್ಯದಲ್ಲಿ 40 ನೇ ಪೆಂಜರ್ ಕಾರ್ಪ್ಸ್ನ 10 ನೇ ಪೆಂಜರ್ ವಿಭಾಗದ ಬಗ್ಗೆ ಅದೇ ಲೇಖಕರು ಬರೆಯುತ್ತಾರೆ:
ವಿಭಜನೆಯು ತನ್ನ ಕೊನೆಯ ಶಕ್ತಿಯನ್ನು ಕಳೆದುಕೊಳ್ಳುತ್ತಿತ್ತು. ಮೇಜರ್ ಜನರಲ್ ಫಿಶರ್ ತನ್ನ ಘಟಕದಲ್ಲಿ ಯುದ್ಧ-ಸಿದ್ಧ ಸೈನಿಕರು ಮತ್ತು ಬಳಸಬಹುದಾದ ಉಪಕರಣಗಳ ಸಂಖ್ಯೆಯನ್ನು ತನ್ನ ಕಾರ್ಪ್ಸ್ ಕಮಾಂಡರ್‌ಗೆ ವರದಿ ಮಾಡಿದಾಗ, ಜನರಲ್ ಸ್ಟಮ್ಮೆ ಉದ್ಗರಿಸಿದ: “ನನ್ನ ದೇವರೇ! ಹೌದು, ನೀವು ವಿಚಕ್ಷಣ ಗಸ್ತು ಹೆಚ್ಚಿಸಿದ್ದೀರಿ.
ಟ್ಯಾಂಕ್ ವಿಭಾಗದಲ್ಲಿ ಉಳಿದಿರುವುದು ಬಲವರ್ಧಿತ ವಿಚಕ್ಷಣ ಗಸ್ತಿನ ಅದೇ ಶಕ್ತಿ! ನವೆಂಬರ್ 21 ಕ್ಕೆ F. ವಾನ್ ಬಾಕ್ ವರದಿಗಳು:
21/11/41
...ವಿಭಾಗಗಳ ಸಂಖ್ಯೆಯ ವಿಷಯದಲ್ಲಿ, ಹಸಿರು ಕೋಷ್ಟಕದಲ್ಲಿ ಇದರ ಮೂಲಕ ನಿರ್ಣಯಿಸುವುದು, ಬಲಗಳ ಸಮತೋಲನವು ಸಾಮಾನ್ಯಕ್ಕಿಂತ ಕೆಟ್ಟದ್ದಲ್ಲ. ಆದರೆ ಯುದ್ಧದ ಪರಿಣಾಮಕಾರಿತ್ವದಲ್ಲಿನ ಇಳಿಕೆ - ಕೆಲವು ಕಂಪನಿಗಳಲ್ಲಿ ಕೇವಲ 20 ರಿಂದ 30 ಜನರು ಮಾತ್ರ ಉಳಿದಿದ್ದರು - ಕಮಾಂಡ್ ಸಿಬ್ಬಂದಿಯಲ್ಲಿ ದೊಡ್ಡ ನಷ್ಟಗಳು ಮತ್ತು ಜನರ ಅತಿಯಾದ ಪರಿಶ್ರಮ, ಶೀತದೊಂದಿಗೆ ಸೇರಿ, ಸಂಪೂರ್ಣವಾಗಿ ವಿಭಿನ್ನ ಚಿತ್ರವನ್ನು ನೀಡುತ್ತದೆ.
ಆರ್ಮಿ ಗ್ರೂಪ್ ಸೆಂಟರ್‌ನಲ್ಲಿರುವ ಪ್ರತ್ಯೇಕ ಜರ್ಮನ್ ಕಂಪನಿಗಳಲ್ಲಿ, ಕೇವಲ 20 ರಿಂದ 30 ಜನರು ಮಾತ್ರ ಉಳಿದಿದ್ದರು. ಇದು ಬಹಳಷ್ಟು ಅಥವಾ ಸ್ವಲ್ಪವೇ ಎಂಬುದನ್ನು ಅರ್ಥಮಾಡಿಕೊಳ್ಳಲು, ಜರ್ಮನ್ ಕಂಪನಿಯ ನಿಯಮಿತ ಶಕ್ತಿ 191 ಜನರು. ಅಂದರೆ, ವಾನ್ ಬಾಕ್ ಬರೆಯುವ ಕಂಪನಿಗಳು ತಮ್ಮ ಸಿಬ್ಬಂದಿಯ 85 ರಿಂದ 90% ನಷ್ಟು ಕಳೆದುಹೋಗಿವೆ. ಇದು 1941 ರ ಬೇಸಿಗೆ ಮತ್ತು ಶರತ್ಕಾಲದಲ್ಲಿ ಜರ್ಮನ್ ವಿಜಯಗಳ ಬೆಲೆ. ಮತ್ತು ಇದು ಸೋವಿಯತ್ ಪ್ರಚಾರವಲ್ಲ, ಇದು ನೆಲದ ಪರಿಸ್ಥಿತಿಯನ್ನು ನೋಡಿದ ಜರ್ಮನ್ ಜನರಲ್ ಅವರ ಮಾತುಗಳು.
1. ಆರ್ಮಿ ಗ್ರೂಪ್ ಸೆಂಟರ್‌ನ ಎಫ್. ವಾನ್ ಬಾಕ್ ಕಮಾಂಡರ್ 2. ವಿ. ಬ್ರೌಚಿಟ್ಸ್ಚ್ ಕಮಾಂಡರ್-ಇನ್-ಚೀಫ್ ಆಫ್ ಗ್ರೌಂಡ್ ಫೋರ್ಸ್ (1938-1941) 3. 2 ನೇ ಪೆಂಜರ್ ಗ್ರೂಪ್‌ನ ಜಿ. ಗುಡೆರಿಯನ್ ಕಮಾಂಡರ್
ಇದೆಲ್ಲವೂ ಅಧಿಕೃತ ಜರ್ಮನ್ ಡೇಟಾದೊಂದಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಜರ್ಮನ್ ಪಡೆಗಳ ಸ್ಥಾನವನ್ನು ವಿವರಿಸಲು, ನಾನು ಮಾಸ್ಕೋದಲ್ಲಿ ಮುಂದುವರಿಯುತ್ತಿರುವ ಆರ್ಮಿ ಗ್ರೂಪ್ ಸೆಂಟರ್ ರಾಜ್ಯದ ಕುರಿತು ವಾನ್ ಬಾಕ್ ಅವರ ಪುಸ್ತಕದಿಂದ ಆಯ್ದ ಭಾಗಗಳನ್ನು ಉಲ್ಲೇಖಿಸುತ್ತೇನೆ. ನವೆಂಬರ್-ಡಿಸೆಂಬರ್ 1941 ರಲ್ಲಿ ಜರ್ಮನ್ ಜನರಲ್ ಅವರ ಪರಿಸ್ಥಿತಿಯ ವಿಶ್ಲೇಷಣೆಯನ್ನು ಎಚ್ಚರಿಕೆಯಿಂದ ಓದಲು ನಾನು ಶಿಫಾರಸು ಮಾಡುತ್ತೇವೆ:
20/11/41
...4 ನೇ ಸೈನ್ಯದ ಬಲಪಂಥೀಯವು ನಿರೀಕ್ಷಿತ ಭವಿಷ್ಯದಲ್ಲಿ ಸಕ್ರಿಯ ಆಕ್ರಮಣಕಾರಿ ಕಾರ್ಯಾಚರಣೆಗಳಿಗೆ ಅಸಮರ್ಥವಾಗಿದೆ, ಭಾರೀ ರಕ್ಷಣಾತ್ಮಕ ಯುದ್ಧಗಳಲ್ಲಿ ಭಾಗವಹಿಸಿದ 17 ನೇ ಮತ್ತು 173 ನೇ ವಿಭಾಗಗಳ ಸಾಮರ್ಥ್ಯಗಳು ಸಂಪೂರ್ಣವಾಗಿ ದಣಿದಿವೆ, ಉಳಿದ ವಿಭಾಗಗಳು ಭಾರೀ ನಷ್ಟವನ್ನು ಅನುಭವಿಸಿದವು. XII ಮತ್ತು XX ಕಾರ್ಪ್ಸ್ ಸಹ ಅತ್ಯಂತ ದುರ್ಬಲಗೊಂಡಿವೆ ಮತ್ತು ಶತ್ರು ಸ್ಥಾನಗಳನ್ನು ಭೇದಿಸಲು ಸಾಧ್ಯವಾಗುವುದಿಲ್ಲ.
21/11/41
ನಾನು Gzhatsk ನಿಂದ XII ಕಾರ್ಪ್ಸ್ನ ಸ್ಥಳಕ್ಕೆ ಹೋದೆ. ಕಾರ್ಪ್ಸ್ ಕಮಾಂಡರ್ ನಡೆದ ಭೀಕರ ಯುದ್ಧಗಳಿಂದ ಸ್ಪಷ್ಟವಾಗಿ ಪ್ರಭಾವಿತನಾಗಿದ್ದಾನೆ ಮತ್ತು ಅವನ ವಿಭಾಗಗಳ ಸ್ಥಿತಿಯನ್ನು ಕತ್ತಲೆಯಾದ ಬಣ್ಣಗಳಲ್ಲಿ ವಿವರಿಸುತ್ತಾನೆ, ಅವರ ಸಾಮರ್ಥ್ಯಗಳು ಅವನ ಪ್ರಕಾರ ಸಂಪೂರ್ಣವಾಗಿ ದಣಿದಿವೆ.
ನಷ್ಟಗಳು, ವಿಶೇಷವಾಗಿ ಅಧಿಕಾರಿಗಳಲ್ಲಿ, ತಮ್ಮನ್ನು ತಾವು ಅನುಭವಿಸುತ್ತಿವೆ. ಅನೇಕ ಲೆಫ್ಟಿನೆಂಟ್‌ಗಳು ಬೆಟಾಲಿಯನ್‌ಗಳನ್ನು ಕಮಾಂಡ್ ಮಾಡುತ್ತಾರೆ, ಒಬ್ಬ ಮುಖ್ಯ ಲೆಫ್ಟಿನೆಂಟ್ ರೆಜಿಮೆಂಟ್ ಮುಖ್ಯಸ್ಥರಾಗಿರುತ್ತಾರೆ. ಕೆಲವು ರೆಜಿಮೆಂಟ್‌ಗಳ ಸಂಖ್ಯೆಯನ್ನು 250 ಜನರಿಗೆ ಇಳಿಸಲಾಯಿತು. ಸಿಬ್ಬಂದಿ ಶೀತ ಮತ್ತು ಅಸಮರ್ಪಕ ವಸತಿ ಪರಿಸ್ಥಿತಿಗಳಿಂದ ಬಳಲುತ್ತಿದ್ದಾರೆ. ಸಂಕ್ಷಿಪ್ತವಾಗಿ, ಕಾರ್ಪ್ಸ್, ಅದರ ಕಮಾಂಡರ್ನ ಅಭಿಪ್ರಾಯದಲ್ಲಿ, ಇನ್ನು ಮುಂದೆ ಯುದ್ಧ ಘಟಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ.
23/11/41
XX ಕಾರ್ಪ್ಸ್ನ ಸ್ಥಳದಲ್ಲಿ, ಅದರ ಕಮಾಂಡರ್ ಕಾರ್ಪ್ಸ್ ಭಾಗವಹಿಸಿದ ಯುದ್ಧಗಳ ತೀವ್ರತೆಯ ಬಗ್ಗೆ ನನಗೆ ಹೇಳಿದರು ಮತ್ತು ಹೈಕಮಾಂಡ್ನಿಂದ ಘಟಕಗಳ ಮೇಲೆ ಹೆಚ್ಚಿನ ಬೇಡಿಕೆಗಳ ಬಗ್ಗೆ ದೂರು ನೀಡಿದರು: "ನಾವು ಇನ್ನೂ ಮಾಸ್ಕೋವನ್ನು ತಲುಪಬೇಕಾಗಿದೆ ಕಾಲುವೆ, ಆಗ ನಮಗೆ ಒಂದು ಹೆಜ್ಜೆ ಇಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿದಿರಲಿಲ್ಲ.
1/12/41
ಕಳೆದ 14 ದಿನಗಳ ಯುದ್ಧಗಳು ನಮ್ಮನ್ನು ವಿರೋಧಿಸುವ ರಷ್ಯಾದ ಸೈನ್ಯದ "ಸಂಪೂರ್ಣ ವಿನಾಶ" ಒಂದು ಫ್ಯಾಂಟಸಿಗಿಂತ ಹೆಚ್ಚೇನೂ ಅಲ್ಲ ಎಂದು ತೋರಿಸಿದೆ. ಮಾಸ್ಕೋದ ಗೇಟ್‌ಗಳಲ್ಲಿ ನಿಲ್ಲುವುದು, ಅಲ್ಲಿ ಹೆದ್ದಾರಿಗಳು ಮತ್ತು ರೈಲ್ವೆಗಳ ಜಾಲವು ಎಲ್ಲಾ ಪೂರ್ವ ರಷ್ಯಾದಲ್ಲಿ ದಟ್ಟವಾಗಿರುತ್ತದೆ, ಅಂದರೆ ನಮ್ಮ ಸಂಖ್ಯೆಯನ್ನು ಮೀರಿಸುವ ಶತ್ರುಗಳ ವಿರುದ್ಧ ಕಷ್ಟಕರವಾದ ಸ್ಥಾನಿಕ ಯುದ್ಧಗಳಲ್ಲಿ ತೊಡಗಿಸಿಕೊಳ್ಳುವುದು. ಏತನ್ಮಧ್ಯೆ, ಸೇನಾ ಗುಂಪಿನ ಪಡೆಗಳು ಇದಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ. ಆದರೆ ಅಸಾಧ್ಯವು ಸಾಧ್ಯವಾದರೂ ಮತ್ತು ಆಕ್ರಮಣದ ಸಮಯದಲ್ಲಿ ನಾವು ಆರಂಭದಲ್ಲಿ ಮಾಸ್ಕೋದ ಸುತ್ತಲಿನ ಹೊಸ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ನಿರ್ವಹಿಸುತ್ತಿದ್ದರೂ ಸಹ, ನಗರವನ್ನು ಸುತ್ತುವರಿಯಲು ಮತ್ತು ಆಗ್ನೇಯ, ಪೂರ್ವ ಮತ್ತು ಈಶಾನ್ಯದಿಂದ ಬಿಗಿಯಾಗಿ ಮುಚ್ಚಲು ನನ್ನ ಬಳಿ ಇನ್ನೂ ಸಾಕಷ್ಟು ಪಡೆಗಳಿಲ್ಲ. ಹೀಗಾಗಿ, ನಡೆಯುತ್ತಿರುವ ಆಕ್ರಮಣವು ಅರ್ಥ ಅಥವಾ ಉದ್ದೇಶವಿಲ್ಲದ ದಾಳಿಯಾಗಿದೆ, ವಿಶೇಷವಾಗಿ ಆಕ್ರಮಣಕಾರಿ ಪಡೆಗಳ ಪಡೆಗಳು ಸಂಪೂರ್ಣವಾಗಿ ದಣಿದಿರುವಾಗ ಸಮಯವು ಮಾರಣಾಂತಿಕ ಹಂತವನ್ನು ಸಮೀಪಿಸುತ್ತಿದೆ ಎಂಬ ಅಂಶವನ್ನು ಪರಿಗಣಿಸುತ್ತದೆ. ಮುಂದೆ ಏನು ಮಾಡಬೇಕೆಂದು ನೀವು ಈಗ ನಿರ್ಧರಿಸಬೇಕು. ಪ್ರಸ್ತುತ, ಆರ್ಮಿ ಗ್ರೂಪ್ ಸೆಂಟರ್‌ನ ಪಡೆಗಳು 1000 ಕಿಲೋಮೀಟರ್‌ಗಿಂತಲೂ ಹೆಚ್ಚು ಮುಂಭಾಗದಲ್ಲಿ ವಿಸ್ತರಿಸಲ್ಪಟ್ಟಿವೆ, ಆದರೆ ನಾನು ಮೀಸಲು ವಿಭಾಗವಾಗಿ ಒಂದೇ ವಿಭಾಗವನ್ನು ಹೊಂದಿದ್ದೇನೆ. ಅಂತಹ ಪರಿಸ್ಥಿತಿಗಳಲ್ಲಿ, ಅಧಿಕಾರಿಗಳ ನಷ್ಟ ಮತ್ತು ಸೈನ್ಯದ ಯುದ್ಧ ಪರಿಣಾಮಕಾರಿತ್ವದಲ್ಲಿನ ತೀವ್ರ ಕುಸಿತವನ್ನು ಗಣನೆಗೆ ತೆಗೆದುಕೊಂಡು, ಸೇನಾ ಗುಂಪಿನ ಪಡೆಗಳು ಅತ್ಯಂತ ಸಾಧಾರಣವಾದ ಸಂಘಟಿತ ಆಕ್ರಮಣವನ್ನು ಸಹ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ...
6/12/41
ರಷ್ಯನ್ನರು ಸಾಧಿಸಿದ ವಾಯು ಶ್ರೇಷ್ಠತೆಯ ಬಗ್ಗೆ ಘಟಕಗಳಿಂದ ದೂರುಗಳು ಬೆಳೆಯುತ್ತಿವೆ.
7/12/41
ಕಷ್ಟದ ದಿನ. ರಾತ್ರಿಯಲ್ಲಿ, 3 ನೇ ಪೆಂಜರ್ ಗುಂಪಿನ ಬಲಪಂಥೀಯರು ಹಿಂತೆಗೆದುಕೊಳ್ಳಲು ಪ್ರಾರಂಭಿಸಿದರು. ಟ್ಯಾಂಕ್ ಗುಂಪಿನ ಉತ್ತರ ಭಾಗದಲ್ಲಿರುವ ಅಹಿತಕರ ಶತ್ರು ತುಂಡುಭೂಮಿಗಳು ತಮ್ಮನ್ನು ತಾವು ಅನುಭವಿಸುತ್ತಿವೆ. ಶತ್ರುಗಳು 9 ನೇ ಸೈನ್ಯದ ಬಲಪಂಥೀಯ ಮೇಲೆ ಒತ್ತಡವನ್ನು ಗಮನಾರ್ಹವಾಗಿ ಹೆಚ್ಚಿಸಿದರು. ನಾನು ತರಾತುರಿಯಲ್ಲಿ ಸಂಗ್ರಹಿಸಲು ನಿರ್ವಹಿಸುತ್ತಿದ್ದ ಎಲ್ಲವನ್ನೂ 3 ನೇ ಪೆಂಜರ್ ಗುಂಪಿನ ವಿಲೇವಾರಿಗೆ ಕಳುಹಿಸಿದೆ; 255 ನೇ ವಿಭಾಗದ ರೆಜಿಮೆಂಟ್ ಅನ್ನು ಟ್ರಕ್‌ಗಳಲ್ಲಿ ಕಳುಹಿಸಲಾಯಿತು - ಒಂದು ಸಮಯದಲ್ಲಿ ಬೆಟಾಲಿಯನ್ - ಕ್ಲಿನ್ ಕಡೆಗೆ, ಅಲ್ಲಿ ಇಂದು ಬೆಳಿಗ್ಗೆ ಮೊದಲ ಬೆಟಾಲಿಯನ್ ಆಗಮಿಸಿತು. 4 ನೇ ಪೆಂಜರ್ ಗ್ರೂಪ್ ಒಟ್ಟಿಗೆ ಸ್ಕ್ರ್ಯಾಪ್ ಮಾಡಲು ನಿರ್ವಹಿಸಿದ ಏಕೈಕ ಮೀಸಲು ಬಲವರ್ಧಿತ ಕಂಪನಿಯಾಗಿದೆ.
10/12/41
(ಜರ್ಮನ್ ಗ್ರೌಂಡ್ ಫೋರ್ಸಸ್ ಕಮಾಂಡರ್ ವಿ. ಬ್ರೌಚಿಚ್‌ಗೆ ಟೆಲಿಗ್ರಾಮ್)
"ನಾನು ಈಗಾಗಲೇ ಅನೇಕ ಬಾರಿ ವರದಿ ಮಾಡಿರುವುದನ್ನು ಪುನರಾವರ್ತಿಸಲು ನಾನು ಒತ್ತಾಯಿಸಲ್ಪಟ್ಟಿದ್ದೇನೆ: ಸೈನ್ಯದ ಗುಂಪಿನ ಮುಂಭಾಗವು ಅದರ ಲಭ್ಯವಿರುವ ಪಡೆಗಳೊಂದಿಗೆ ದೀರ್ಘಕಾಲದವರೆಗೆ ಅದರ ಪ್ರಸ್ತುತ ಸ್ಥಾನಗಳನ್ನು ಹಿಡಿದಿಡಲು ಸಾಧ್ಯವಾಗುವುದಿಲ್ಲ. ಕೆಲವು ಸ್ಥಳಗಳಲ್ಲಿ ನಮ್ಮ ರಕ್ಷಣೆಗೆ ಶತ್ರುಗಳ ಬೆಣೆಯನ್ನು ತೊಡೆದುಹಾಕಲು ನಾವು ನಿರ್ವಹಿಸುತ್ತಿದ್ದರೂ ಸಹ, ಲಭ್ಯವಿರುವ ಕೊನೆಯ ಯುದ್ಧ-ಸಿದ್ಧ ಪಡೆಗಳನ್ನು ಸಂಪೂರ್ಣವಾಗಿ ಖಾಲಿ ಮಾಡುವ ವೆಚ್ಚದಲ್ಲಿ ಇದನ್ನು ಸಾಧಿಸಲಾಗುತ್ತದೆ. ಈ ದೃಷ್ಟಿಕೋನವನ್ನು ಎಲ್ಲಾ ಸೇನಾ ಕಮಾಂಡರ್‌ಗಳು ಹಂಚಿಕೊಂಡಿದ್ದಾರೆ...
ಈ ಕಾರಣಕ್ಕಾಗಿ, ಬಲವರ್ಧನೆಗಳನ್ನು ತ್ವರಿತವಾಗಿ ಕಳುಹಿಸಲು ಹಿಂದೆ ವ್ಯಕ್ತಪಡಿಸಿದ ಬೇಡಿಕೆಯನ್ನು ಹಲವಾರು ಬಾರಿ ಪುನರಾವರ್ತಿಸಲು ನಾನು ಒತ್ತಾಯಿಸಲ್ಪಟ್ಟಿದ್ದೇನೆ. ಸೈನ್ಯದ ಗುಂಪಿನ ಪಡೆಗಳನ್ನು ಕುರುಡು ಅವಕಾಶಕ್ಕೆ ತಳ್ಳದೆ, ಕೆಲವು ಯಶಸ್ಸಿನ ಅವಕಾಶದೊಂದಿಗೆ ರಕ್ಷಣಾತ್ಮಕ ಯುದ್ಧಗಳನ್ನು ಮುಂದುವರಿಸಲು ಇದು ನಮಗೆ ಅನುವು ಮಾಡಿಕೊಡುತ್ತದೆ.
ಪೂರ್ವ ಮುಂಭಾಗದಲ್ಲಿ ಜರ್ಮನ್ ಸೈನಿಕನ ಸಮಾಧಿ
ಸೇನಾ ಗುಂಪಿನ ಪಡೆಗಳು ಅತ್ಯಂತ ಸಾಧಾರಣವಾದ ಆಕ್ರಮಣವನ್ನು ಸಹ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ವಾನ್ ಬಾಕ್ ಹೇಳಿದರು. ಅವರು ನಿರಂತರವಾಗಿ ತನ್ನ ಪಡೆಗಳಿಗೆ ಬಲವರ್ಧನೆಗಳನ್ನು ಕೇಳಿದರು. ಜರ್ಮನ್ ಕಮಾಂಡರ್ನ ಟಿಪ್ಪಣಿಗಳಿಂದ, ಮಾಸ್ಕೋ ಬಳಿ ಜರ್ಮನ್ ಪಡೆಗಳ ಸ್ಥಾನದ ಸಂಕೀರ್ಣತೆಯನ್ನು ಒಬ್ಬರು ಗಮನಿಸಬಹುದು. ಈ ನಿಟ್ಟಿನಲ್ಲಿ, ಡಿಸೆಂಬರ್‌ನಲ್ಲಿ ಕೆಂಪು ಸೈನ್ಯದ ಪ್ರತಿದಾಳಿಯ ಫಲಿತಾಂಶವು ಸಾಕಷ್ಟು ಸ್ವಾಭಾವಿಕವಾಗಿದೆ.
1941 ರಲ್ಲಿ, ಅದರ ಆಘಾತ ಟ್ಯಾಂಕ್ ಘಟಕಗಳನ್ನು ಒಳಗೊಂಡಂತೆ ಜರ್ಮನ್ ಸೈನ್ಯದೊಂದಿಗಿನ ಮೊಂಡುತನದ ಯುದ್ಧಗಳಲ್ಲಿ, "ಕ್ಷೌರಗಳನ್ನು" ಏಕರೂಪವಾಗಿ ತೆಗೆದುಹಾಕಲಾಯಿತು. ಅಗಾಧ ಅನುಭವ ಹೊಂದಿರುವ ಅತ್ಯುತ್ತಮ ಘಟಕಗಳು ಹೊರಹೊಮ್ಮಿದವು. 1943 ರಲ್ಲಿ ಕೆಂಪು ಸೈನ್ಯದ ಸೈನಿಕರು ಮತ್ತು ಅಧಿಕಾರಿಗಳು ಜರ್ಮನ್ ಸೈನ್ಯದ ಬಗ್ಗೆ ಹೇಳಿದ್ದು ಕಾಕತಾಳೀಯವಲ್ಲ, ಜರ್ಮನ್ 1941 ರಂತೆಯೇ ಇರಲಿಲ್ಲ.
1941 ರ ಕೊನೆಯಲ್ಲಿ ಅವರು ಕೆಲವು ಜರ್ಮನ್ ವಿಭಾಗಗಳು ಮತ್ತು ರಚನೆಗಳ ಬಗ್ಗೆ ಮಾತನಾಡುವಾಗ, ಜರ್ಮನ್ ಜನರಲ್ಗಳ ಪ್ರಕಾರ, ಅವರು ಜೂನ್ 22, 1941 ರಂದು ಜರ್ಮನ್-ಸೋವಿಯತ್ ಗಡಿಯನ್ನು ದಾಟಿದ ಮಿಲಿಟರಿ ಘಟಕಗಳಿಗೆ ಸಂಬಂಧಿಸಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು.
ಡಿಸೆಂಬರ್ 1941 ರ ಹೊತ್ತಿಗೆ ಜರ್ಮನ್ ಸೈನ್ಯದ ಅಧಿಕೃತ ಕೊರತೆ ಕೇವಲ 340 ಸಾವಿರ ಜನರು. ಮತ್ತು ಇದು ಹಲವಾರು ಕಾಲಾಳುಪಡೆ ಕಂಪನಿಗಳಲ್ಲಿನ ನಷ್ಟಗಳು 85-90% ರಷ್ಟಿದ್ದಾಗ, 3049 ಜನರ ನಾಮಮಾತ್ರ ಬಲದೊಂದಿಗೆ (92% ನಷ್ಟು ಕಳೆದುಕೊಳ್ಳುತ್ತದೆ) ಕಾಲಾಳುಪಡೆ ರೆಜಿಮೆಂಟ್‌ಗಳಿಂದ ಕೇವಲ 250 ಜನರು ಉಳಿದುಕೊಂಡಾಗ, ಟ್ಯಾಂಕ್ ವಿಭಾಗಗಳು ತಮ್ಮ ಯುದ್ಧ ಸಾಮರ್ಥ್ಯಗಳನ್ನು ದಣಿಸುತ್ತಿದ್ದಾಗ. ಅಧಿಕೃತ ಜರ್ಮನ್ ಅಂಕಿಅಂಶಗಳು ವಾಸ್ತವಕ್ಕೆ ಸಂಬಂಧಿಸಿವೆಯೇ?
ಮತ್ತು ಕೊನೆಯದಾಗಿ: ಅಕ್ಟೋಬರ್ 1944 ರಲ್ಲಿ, ಜರ್ಮನಿಯಲ್ಲಿ "ಸೂಪರ್-ಟೋಟಲ್" ಸಜ್ಜುಗೊಳಿಸುವಿಕೆಯನ್ನು ಘೋಷಿಸಲಾಯಿತು, 16 ರಿಂದ 60 ವರ್ಷ ವಯಸ್ಸಿನ ಪುರುಷರನ್ನು ಕಡ್ಡಾಯಗೊಳಿಸಲಾಯಿತು. ಪೂರ್ವದ ಮುಂಭಾಗದಲ್ಲಿ ಸಣ್ಣ ನಷ್ಟಗಳನ್ನು ನೀಡಿದ ಹೆಚ್ಚಿನ ಸಂಖ್ಯೆಯ ಯುವ ಜರ್ಮನ್ನರಿಗೆ ಏನಾಯಿತು? ಆದರೆ ಜರ್ಮನ್ ಮಿತ್ರರಾಷ್ಟ್ರಗಳೂ ಇದ್ದವು. ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳ ಸಜ್ಜುಗೊಳಿಸುವ ಸಂಪನ್ಮೂಲವು ಸ್ಪಷ್ಟವಾಗಿ ಒಂದು ಅಥವಾ ಎರಡು ಮಿಲಿಯನ್ ಜನರಿಗೆ ಸೀಮಿತವಾಗಿಲ್ಲ. 1939-1945 ರಲ್ಲಿ ಒಟ್ಟು. ವಿವಿಧ ಮೂಲಗಳ ಪ್ರಕಾರ, 18 ರಿಂದ 22 ಮಿಲಿಯನ್ ಜನರನ್ನು ಜರ್ಮನ್ ಸೈನ್ಯಕ್ಕೆ ಮಾತ್ರ ಸೇರಿಸಲಾಯಿತು. ಇದು ಮಿತ್ರಪಕ್ಷಗಳಿಲ್ಲದೆ! ಅವರಿಗೆ ಏನಾಯಿತು? ಬಹುಶಃ ಅವರು 1941-1942ರಲ್ಲಿ ಸಣ್ಣ ನಷ್ಟವನ್ನು ಅನುಭವಿಸಿದರು. ದಾಳಿ ಮಾಡಿದರು, ಮತ್ತು ನಂತರ ಸಣ್ಣ ನಷ್ಟಗಳೊಂದಿಗೆ ಜರ್ಮನಿಗೆ ಹಿಮ್ಮೆಟ್ಟಿದರು, ನಂತರ ಅವರು ಶರಣಾದರು. ಅಥವಾ ಬಹುಶಃ ಅವುಗಳಲ್ಲಿ ಹೆಚ್ಚಿನವು ಪೂರ್ವ ಮುಂಭಾಗದಲ್ಲಿ "ವಿಲೇವಾರಿ" ಆಗಿರಬಹುದು.
ಈಸ್ಟರ್ನ್ ಫ್ರಂಟ್‌ನಲ್ಲಿ ಜರ್ಮನ್ನರು ಮತ್ತು ಅವರ ಮಿತ್ರರಾಷ್ಟ್ರಗಳ ನಿಜವಾದ ನಷ್ಟಗಳು ಯಾವುವು?
 
3. ಕೆಂಪು ಸೈನ್ಯವು ಯಾರೊಂದಿಗೆ ಹೋರಾಡಿತು?
ಮಹಾ ದೇಶಭಕ್ತಿಯ ಯುದ್ಧದ ಉದ್ದಕ್ಕೂ ಕೆಂಪು ಸೈನ್ಯವು ಯಾರೊಂದಿಗೆ ಹೋರಾಡಿದೆ ಎಂದು ತಿಳಿಯಲು ಇದು ಉಪಯುಕ್ತವಾಗಿದೆ. ನಾನು ವಶಪಡಿಸಿಕೊಂಡ ಆಕ್ಸಿಸ್ ಸೈನಿಕರ (ಯುರೋಪಿಯನ್ ದೇಶಗಳು) ಡೇಟಾವನ್ನು ಒದಗಿಸುತ್ತೇನೆ. ನೇರವಾಗಿ ಹೋರಾಡುವ ಘಟಕಗಳನ್ನು ಮಾತ್ರ ವಶಪಡಿಸಿಕೊಳ್ಳಲಾಗಿಲ್ಲ, ಆದರೆ ಹಿಂದಿನ ಘಟಕಗಳು ಪೂರೈಕೆ ಮತ್ತು ದುರಸ್ತಿಯಲ್ಲಿ ತೊಡಗಿವೆ. ಈ ದತ್ತಾಂಶಗಳಿಂದ ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳ ಒಟ್ಟು ಪಡೆಗಳ ಸಂಖ್ಯೆಯನ್ನು ಸ್ಥೂಲವಾಗಿ ನಿರ್ಣಯಿಸಬಹುದು.
ಜೂನ್ 22, 1941 ರಿಂದ ಸೆಪ್ಟೆಂಬರ್ 2, 1945 ರ ಅವಧಿಯಲ್ಲಿ, ಈ ಕೆಳಗಿನವುಗಳನ್ನು ಸೆರೆಹಿಡಿಯಲಾಯಿತು (ಯುರೋಪಿನ ಆಕ್ಸಿಸ್ ದೇಶಗಳ ಸೈನಿಕರು ದಪ್ಪದಲ್ಲಿದ್ದಾರೆ):
ರಾಷ್ಟ್ರೀಯತೆ/ಒಟ್ಟು
ಜರ್ಮನ್ನರು - 2.389560 ಮಿಲಿಯನ್ ಜನರು
ಹಂಗೇರಿಯನ್ನರು - 513.767 ಸಾವಿರ ಜನರು
ರೊಮೇನಿಯನ್ನರು - 187,370 ಸಾವಿರ ಜನರು
ಆಸ್ಟ್ರಿಯನ್ನರು - 156.682 ಸಾವಿರ ಜನರು
ಜೆಕ್ ಮತ್ತು ಸ್ಲೋವಾಕ್ - 69.977 ಸಾವಿರ ಜನರು
ಧ್ರುವಗಳು - 60,280 ಸಾವಿರ ಜನರು
ಇಟಾಲಿಯನ್ನರು - 48.957 ಸಾವಿರ ಜನರು
ಫ್ರೆಂಚ್ - 23.136 ಸಾವಿರ ಜನರು
ಯುಗೊಸ್ಲಾವ್ಸ್ (ಹೆಚ್ಚಾಗಿ ಕ್ರೋಟ್ಸ್) - 21.822 ಸಾವಿರ ಜನರು
ಮೊಲ್ಡೊವಾನ್ಸ್ - 14.129 ಸಾವಿರ ಜನರು
ಡಚ್ - 4.729 ಸಾವಿರ ಜನರು
ಬೆಲ್ಜಿಯನ್ನರು - 2,010 ಸಾವಿರ ಜನರು
ಲಕ್ಸೆಂಬರ್ಗರು - 652 ಜನರು
ಡೇನ್ಸ್ - 457 ಜನರು
ಸ್ಪೇನ್ ದೇಶದವರು - 452 ಜನರು
ನಾರ್ವೇಜಿಯನ್ - 101 ಜನರು
ಸ್ವೀಡನ್ನರು - 72 ಜನರು
1. ಹಂಗೇರಿಯನ್ ಯುದ್ಧ ಕೈದಿಗಳು 2. ರೊಮೇನಿಯನ್ ಯುದ್ಧ ಕೈದಿಗಳು
ಶತ್ರು ಸೈನ್ಯದ ಸಂಯೋಜನೆಯು ತುಂಬಾ ವೈವಿಧ್ಯಮಯವಾಗಿದೆ, ಬಹುತೇಕ ಎಲ್ಲಾ ಯುರೋಪಿಯನ್ ದೇಶಗಳನ್ನು ಪ್ರತಿನಿಧಿಸಲಾಗುತ್ತದೆ. ಇದು ಕೇವಲ ಜರ್ಮನ್ನರು ಹೋರಾಡಲಿಲ್ಲ. ಅವರು ತಮ್ಮ ಪೂರ್ವ ಅಭಿಯಾನಕ್ಕೆ ಯುರೋಪಿನ ಅನೇಕ ದೇಶಗಳು ಮತ್ತು ರಾಷ್ಟ್ರೀಯತೆಗಳನ್ನು ಆಕರ್ಷಿಸಿದರು.
ಜರ್ಮನಿಯು ತನ್ನ ಮಿತ್ರರಾಷ್ಟ್ರಗಳನ್ನು ಹೋರಾಡಲು ಒತ್ತಾಯಿಸಿದೆ ಎಂದು ಅಭಿಪ್ರಾಯಗಳಿವೆ (ಫ್ರೆಂಚ್, ಬೆಲ್ಜಿಯನ್ನರು, ಡಚ್, ಡೇನ್ಸ್, ಹಾಗೆಯೇ ಸ್ಪೇನ್ ದೇಶದವರು, ಕ್ರೋಟ್ಸ್, ಇಟಾಲಿಯನ್ನರು, ಹಂಗೇರಿಯನ್ನರು, ಫಿನ್ಸ್, ರೊಮೇನಿಯನ್ನರು, ಇತ್ಯಾದಿ). ಮೇಲಾಗಿ, ಇದು ಅವರನ್ನು ತುಂಬಾ ಬಲವಂತಪಡಿಸಿತು, ಮೇ 1945 ರಲ್ಲಿ ಬರ್ಲಿನ್‌ನಲ್ಲಿ SS ಪಡೆಗಳಿಂದ ಫ್ರೆಂಚರು ಕೊನೆಯವರೆಗೂ ಹೋರಾಡಿದರು. ಅವರು ಇದನ್ನು ಹೇಗೆ ಬಲವಂತಪಡಿಸಿದರು ಮತ್ತು ಆ ಪರಿಸ್ಥಿತಿಗಳಲ್ಲಿಯೂ ಸಹ?
ಮತ್ತು ಇನ್ನೂ, ಜರ್ಮನಿಯು ಮಿತ್ರರಾಷ್ಟ್ರಗಳನ್ನು ಎಷ್ಟು ಒತ್ತಾಯಿಸಿತು ಮತ್ತು ವಿಜಯದ ನಂತರ ಅವರು ಸ್ವತಃ ವಿಭಾಗದಲ್ಲಿ ಭಾಗವಹಿಸಲು ಎಷ್ಟು ಬಯಸಿದರು?
 
ತೀರ್ಮಾನ
ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಯುಎಸ್ಎಸ್ಆರ್ನಲ್ಲಿ ಯುದ್ಧಕ್ಕೆ ವ್ಯವಸ್ಥಿತ ಸಿದ್ಧತೆಗಳು ನಡೆದಿವೆ ಎಂದು ನಾವು ಹೇಳಬಹುದು. ಅವರು ಶತ್ರುಗಳ ಮೊದಲ ಮುಷ್ಕರವನ್ನು ಹಿಮ್ಮೆಟ್ಟಿಸಲು ತಯಾರಿ ನಡೆಸುತ್ತಿದ್ದರು, ಇದಕ್ಕಾಗಿ ರಕ್ಷಣಾತ್ಮಕ ಕ್ರಮಗಳನ್ನು ಹೆಚ್ಚಿನ ಆಳಕ್ಕೆ ಯೋಜಿಸಲಾಗಿತ್ತು. ಜಿಲ್ಲೆಗಳು, ಸೇನೆಗಳು ಮತ್ತು ವಿಭಾಗಗಳಿಗೆ ಕವರ್ ಯೋಜನೆಗಳನ್ನು ರಚಿಸಲಾಗಿದೆ. ಮಾರ್ಗಸೂಚಿಯು ನಿಖರವಾಗಿ ರಕ್ಷಣಾತ್ಮಕ ಕ್ರಮಗಳು.
1941 ರ ವಸಂತಕಾಲದಿಂದಲೂ, ಪಡೆಗಳು ಪಶ್ಚಿಮ ಗಡಿಗೆ ಆಗಮಿಸಿದವು ಮತ್ತು ಕೋಟೆಗಳನ್ನು ನಿರ್ಮಿಸಲಾಯಿತು. ಜೂನ್ ಹತ್ತನೇ ದಿನದಲ್ಲಿ, ಪಡೆಗಳು ತಮ್ಮ ವಲಯಗಳಿಗೆ ನಿಯೋಜಿಸಲು ಪ್ರಾರಂಭಿಸಿದವು (ಕವರ್ ಯೋಜನೆಗಳಿಂದ ಸೂಚಿಸಲಾಗುತ್ತದೆ). ಪಡೆಗಳು ತಮ್ಮ ಚಳಿಗಾಲದ ಕ್ವಾರ್ಟರ್ಸ್ ಅನ್ನು ಯುದ್ಧಕ್ಕೆ ಅಗತ್ಯವಾದ ಎಲ್ಲಾ ಸಲಕರಣೆಗಳೊಂದಿಗೆ ತೊರೆದಾಗ ಇದು ಸಂಭವಿಸಿತು. ಪಡೆಗಳು ಯುದ್ಧಕ್ಕೆ ಸಿದ್ಧವಾಗಬೇಕಿತ್ತು. ಯುದ್ಧತಂತ್ರದ ವ್ಯಾಯಾಮದ ಭಾಗವಾಗಿ ಹೊಸ ಬಿಂದುಗಳಿಗೆ ಪಡೆಗಳ ನಿರ್ಗಮನ ನಡೆಯಿತು.
ಪಡೆಗಳ ಈ ನಿಯೋಜನೆಯು ಜಿಲ್ಲಾ ಕಮಾಂಡರ್‌ಗಳ ನೇರ ಭಾಗವಹಿಸುವಿಕೆಯೊಂದಿಗೆ ನಡೆಯಿತು. ಜಿಲ್ಲಾ ಕಮಾಂಡರ್‌ಗಳು ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಮತ್ತು ಪ್ರಸ್ತುತ ಗುರಿಗಳ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರಬೇಕು. ಅತ್ಯಂತ ಸಂಘಟಿತ ನಿಯೋಜನೆಯು PribOVO ನಲ್ಲಿತ್ತು, KOVO ನಲ್ಲಿ ಕೆಟ್ಟದಾಗಿದೆ. ZapOVO ನಲ್ಲಿ, ಆಳವಾದ ವಿಭಾಗಗಳ ಮರುನಿಯೋಜನೆಯನ್ನು ಹೊರತುಪಡಿಸಿ ಈ ಪ್ರಕ್ರಿಯೆಯನ್ನು ವಾಸ್ತವವಾಗಿ ನಡೆಸಲಾಗಿಲ್ಲ. ಸ್ಪಷ್ಟವಾಗಿ, ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ಜಿಲ್ಲಾ ಪಡೆಗಳ ನಿಯೋಜನೆಯ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಹೊಂದಿತ್ತು. ಇದರ ಪರಿಣಾಮವಾಗಿ, ಯುದ್ಧದ ಏಕಾಏಕಿ ತೋರಿಸಿದಂತೆ ಮಿಲಿಟರಿ ಜಿಲ್ಲೆಗಳು ವಿವಿಧ ಹಂತಗಳಲ್ಲಿ ಯುದ್ಧಕ್ಕೆ ಸಿದ್ಧವಾಗಿವೆ.
ಅದೊಂದು ವಿಷಯ.
ಎರಡನೇ. ಓಡ್ವೊ ಹೊರತುಪಡಿಸಿ ಜಿಲ್ಲೆಯ ವಾಯುಪಡೆಯನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಗಿಲ್ಲ (ಯುದ್ಧದಲ್ಲಿ ವಾಯುಯಾನದ ಪಾತ್ರವು ಬಹಳ ಮಹತ್ವದ್ದಾಗಿದೆ). ಇದಲ್ಲದೆ, ವಾಯು ವಿಭಾಗಗಳಲ್ಲಿ ನಿರಸ್ತ್ರೀಕರಣ ಪ್ರಕ್ರಿಯೆ ಇತ್ತು, ವಿಮಾನದಿಂದ ಮೆಷಿನ್ ಗನ್ ಮತ್ತು ಫಿರಂಗಿಗಳನ್ನು ತೆಗೆಯುವುದು. ಇದೆಲ್ಲವೂ ಯುದ್ಧದ ಮೊದಲ ದಿನಗಳಲ್ಲಿ ವಾಯುಪಡೆಯ ಸೋಲಿಗೆ ಕಾರಣವಾಯಿತು. ಈ ಅಂಶವು ಶತ್ರುಗಳ ನಂತರದ ಯಶಸ್ಸಿನ ಮೇಲೆ ಮಹತ್ವದ ಪ್ರಭಾವ ಬೀರಿತು. ಇದು ಹೇಗೆ ಸಂಭವಿಸಬಹುದು? ಉದ್ದೇಶಪೂರ್ವಕವಾಗಿ ಅಥವಾ ಇಲ್ಲವೇ?
ಮೂರನೇ. ಕೆಲವು ಘಟಕಗಳ ನಿರಸ್ತ್ರೀಕರಣದ ಹಲವಾರು ಪುರಾವೆಗಳು: ಉದಾಹರಣೆಗೆ, ಯುದ್ಧದ ಮುನ್ನಾದಿನದಂದು ಕ್ಯಾಂಪ್ ಶೂಟಿಂಗ್‌ಗೆ ವಿಮಾನ ವಿರೋಧಿ ಮತ್ತು ಕ್ಷೇತ್ರ ಫಿರಂಗಿಗಳನ್ನು ಕಳುಹಿಸುವುದು, ಇದು ಶತ್ರು ವಿಮಾನಗಳು ಮತ್ತು ಟ್ಯಾಂಕ್‌ಗಳ ವಿರುದ್ಧದ ಹೋರಾಟವನ್ನು ಗಮನಾರ್ಹವಾಗಿ ಸಂಕೀರ್ಣಗೊಳಿಸಿತು. ಈ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಏಕೆ? ಕೈಯಲ್ಲಿ ಆಯುಧಗಳನ್ನು ಹಿಡಿದು ಹೋರಾಡುವುದು ಒಂದು ವಿಷಯ ಮತ್ತು ಕೈಗೆ ಬಂದ ಎಲ್ಲವನ್ನೂ ಬ್ಯಾರಕ್‌ನಲ್ಲಿ ಶತ್ರುಗಳನ್ನು ಎದುರಿಸುವುದು ಇನ್ನೊಂದು ವಿಷಯ. ಆದೇಶಗಳ ಉದ್ದೇಶಪೂರ್ವಕ ವಿಧ್ವಂಸಕ ಮತ್ತು ದೇಶದ್ರೋಹವಿದೆಯೇ? ಬ್ರೆಸ್ಟ್‌ನಲ್ಲಿ ಪ್ರದರ್ಶನವನ್ನು ನಡೆಸಲು ಯಾರೋ ಅಧಿಕಾರ ನೀಡಿದರು ಮತ್ತು ಪಶ್ಚಿಮ ಬೆಲಾರಸ್ ನಗರಗಳನ್ನು ಪರಿಶೀಲಿಸಲು ಜರ್ಮನ್ ಪೈಲಟ್‌ಗಳಿಗೆ ಅವಕಾಶ ನೀಡಿದರು. ಅಂತಹ ಕ್ರಮಗಳು ಯುದ್ಧ ಕಾರ್ಯಾಚರಣೆಗಳನ್ನು ನಡೆಸುವ ರೆಡ್ ಆರ್ಮಿ ಸಾಮರ್ಥ್ಯದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತು? ಮತ್ತು ಸಾಮಾನ್ಯವಾಗಿ 1941 ರ ಬೇಸಿಗೆಯ ದುರಂತದಲ್ಲಿ ಈ ಅಂಶದ ಪಾತ್ರವೇನು?
ನಾಲ್ಕನೇ. ಸೈನ್ಯ ಮತ್ತು ಕಮಾಂಡ್ ಸಿಬ್ಬಂದಿ ಯುದ್ಧಕ್ಕೆ ಹೇಗೆ ಸಿದ್ಧರಾಗಿದ್ದರು. ನಾವು ಯುದ್ಧಕ್ಕೆ ತಯಾರಿ ನಡೆಸುತ್ತಿದ್ದೆವು, ಆದರೆ ಯಾವುದೇ ರೀತಿಯ ಸಿದ್ಧತೆಯು ಪೂರ್ಣ ಪ್ರಮಾಣದ ಯುದ್ಧ ಅನುಭವವನ್ನು ಬದಲಿಸಲು ಸಾಧ್ಯವಿಲ್ಲ, ಇದರಲ್ಲಿ ನಿಜವಾದ ಯೋಜನೆ ಮತ್ತು ಕಾರ್ಯಾಚರಣೆಗಳ ಮರಣದಂಡನೆ, ವಿವಿಧ ರೀತಿಯ ಪಡೆಗಳ ನಡುವಿನ ಪರಸ್ಪರ ಕ್ರಿಯೆ, ಇತ್ಯಾದಿ. ಜರ್ಮನ್ ಪಡೆಗಳು ಈ ಅನುಭವವನ್ನು ಹೊಂದಿದ್ದವು. ಖಲ್ಖಿನ್ ಗೋಲ್ ಮತ್ತು ಚಳಿಗಾಲದ ಯುದ್ಧದಲ್ಲಿ ನಡೆದ ಹೋರಾಟದಲ್ಲಿ ಸೋವಿಯತ್ ಭಾಗವು ಸೀಮಿತ ಸಿಬ್ಬಂದಿಯನ್ನು ಹೊಂದಿತ್ತು - ಸಮಗ್ರ, ಪೂರ್ಣ ಪ್ರಮಾಣದ ಯುದ್ಧ ಅನುಭವಕ್ಕಾಗಿ ಸ್ಪಷ್ಟವಾಗಿ ಸಾಕಾಗುವುದಿಲ್ಲ. ಜರ್ಮನ್ ಜನರಲ್ಗಳ ಸಾಕ್ಷ್ಯದ ಪ್ರಕಾರ, ಅಂತಹ ಅನುಭವವು ಯುದ್ಧದ ಮೊದಲ ತಿಂಗಳುಗಳಲ್ಲಿ ಸೋವಿಯತ್ ಸೈನಿಕರು ಮತ್ತು ಅಧಿಕಾರಿಗಳಲ್ಲಿ ಕಾಣಿಸಿಕೊಂಡಿತು. ಮತ್ತು ಅವರು ಅದನ್ನು ಯಶಸ್ವಿಯಾಗಿ ಕರಗತ ಮಾಡಿಕೊಂಡರು.
ಯುದ್ಧದ ಮೊದಲ ತಿಂಗಳುಗಳ ವೈಫಲ್ಯವು ಅನೇಕ ಕಾರಣಗಳಿಂದಾಗಿ. ನಾನು ಕೆಲವನ್ನು ವಿಂಗಡಿಸಿದ್ದೇನೆ. ಏನಾಯಿತು ಎಂಬುದನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳಲು, ಅವುಗಳ ನಡುವೆ ಸ್ಪಷ್ಟವಾಗಿ ಗುರುತಿಸುವುದು ಮುಖ್ಯ. ಪ್ರತಿಯೊಂದರ ಅರ್ಥವನ್ನು ನಿರ್ಧರಿಸಿ. ಉದಾಹರಣೆಗೆ, ಆದೇಶಗಳು, ವಿಧ್ವಂಸಕ ಮತ್ತು ಸಂಪೂರ್ಣ ವಿಧ್ವಂಸಕ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ವಿಫಲತೆಯನ್ನು ಪ್ರತ್ಯೇಕಿಸಲು, ಒಂದು ಕಡೆ, ಮತ್ತು ಕಮಾಂಡರ್ಗಳ ಅಸಮರ್ಥತೆ ಮತ್ತು ಅನನುಭವ, ಮತ್ತೊಂದೆಡೆ. ಎಲ್ಲವನ್ನೂ ಒಟ್ಟಿಗೆ ಸೇರಿಸಬೇಡಿ.
ಮತ್ತು ಅಂದಹಾಗೆ, ರೆಡ್ ಆರ್ಮಿಯ ಜನರಲ್ ಸ್ಟಾಫ್ ಭವಿಷ್ಯದ ಯುದ್ಧಗಳನ್ನು ಹೇಗೆ ಕಲ್ಪಿಸಿಕೊಂಡರು? G. ಝುಕೋವ್ ಪ್ರಕಾರ, ಜನರಲ್ ಸ್ಟಾಫ್ ಅಂತಹ ಬೃಹತ್ ಮತ್ತು ಕೇಂದ್ರೀಕೃತ ಮುಷ್ಕರವನ್ನು ನಿರೀಕ್ಷಿಸಿರಲಿಲ್ಲ. ಇದನ್ನು ಸೋಲಿಗೆ ಕಾರಣಗಳೆಂದು ಬರೆಯೋಣವೇ?
ಯುದ್ಧ-ಪೂರ್ವ ನಿರ್ದೇಶನಗಳು ಸಾಮಾನ್ಯವಾಗಿ "ಪ್ರಚೋದನೆಗಳಿಗೆ ಮಣಿಯದಂತೆ" ಒಳಗೊಂಡಿರುತ್ತವೆ. ಸೋವಿಯತ್ ರಾಜಕೀಯ ನಾಯಕತ್ವವು ಜರ್ಮನಿಯನ್ನು ಪ್ರಚೋದಿಸದಿರಲು ಪ್ರಯತ್ನಿಸಿತು, ಯುದ್ಧಕ್ಕೆ ಕಾರಣವನ್ನು ನೀಡಲಿಲ್ಲ. ಅಂತಹ ಬಯಕೆಯು ಅಂತರರಾಷ್ಟ್ರೀಯ ಸಂಬಂಧಗಳ ಸಂಕೀರ್ಣತೆಯನ್ನು ತೋರಿಸುತ್ತದೆ, ಇದು ಪ್ರತ್ಯೇಕ ಸಮಗ್ರ ವಿಶ್ಲೇಷಣೆಗೆ ಅರ್ಹವಾಗಿದೆ.
ಯುದ್ಧ ಸಮೀಪಿಸುತ್ತಿತ್ತು. ಇದಲ್ಲದೆ, ಎಲ್ಲರೂ ಅದರ ಬಗ್ಗೆ ಎಚ್ಚರಿಕೆ ನೀಡಿದರು: ಬ್ರಿಟಿಷ್, ಗುಪ್ತಚರ, ಸೋವಿಯತ್ ಮಿಲಿಟರಿ ಲಗತ್ತಿಸುತ್ತಾನೆ, ಹಲವಾರು ಜರ್ಮನ್ ಪಕ್ಷಾಂತರಿಗಳು (ಹತ್ತು ಪೂರ್ವ ಯುದ್ಧದ ದಿನಗಳಲ್ಲಿ 20 ಕ್ಕೂ ಹೆಚ್ಚು ಜನರು ತಿಳಿದಿದ್ದಾರೆ), ಅವರು USSR ಗೆ ಜರ್ಮನ್ ರಾಯಭಾರಿ F. Schulenburg, ಮೂರನೇ ವ್ಯಕ್ತಿಗಳ ಮೂಲಕ ನಂಬುತ್ತಾರೆ. , ದಾಳಿಯ ಬಗ್ಗೆ ಸೋವಿಯತ್ ರಾಜಕೀಯ ನಾಯಕತ್ವವನ್ನು ಎಚ್ಚರಿಸಿದೆ (ಆದರೂ ನಾನು ಅಂತಹ ಸಾಕ್ಷ್ಯಚಿತ್ರ ಸಾಕ್ಷ್ಯವನ್ನು ಕಂಡುಹಿಡಿಯಲಿಲ್ಲ).
1. F. ಶುಲೆನ್‌ಬರ್ಗ್, USSR ಗೆ ಜರ್ಮನ್ ರಾಯಭಾರಿ
W. ಚರ್ಚಿಲ್ ಬರೆದಂತೆ, I. ಸ್ಟಾಲಿನ್ ಮುಂಬರುವ ದಾಳಿಯ ಬಗ್ಗೆ ತಿಳಿದಿದ್ದರು. ಆಗಸ್ಟ್ 1942 ರಲ್ಲಿ ಯುಎಸ್ಎಸ್ಆರ್ಗೆ ಭೇಟಿ ನೀಡುತ್ತಿದ್ದ ಚರ್ಚಿಲ್ಗೆ ಸ್ಟಾಲಿನ್ ಹೇಳಿದರು:
ನನಗೆ ಯಾವುದೇ ಎಚ್ಚರಿಕೆಯ ಅಗತ್ಯವಿರಲಿಲ್ಲ. ಯುದ್ಧ ಆರಂಭವಾಗುತ್ತದೆ ಎಂದು ನನಗೆ ತಿಳಿದಿತ್ತು, ಆದರೆ ನಾನು ಇನ್ನೂ ಆರು ತಿಂಗಳು ಗೆಲ್ಲಬಹುದೆಂದು ಭಾವಿಸಿದೆ. 84
ಇದನ್ನು V. ಮೊಲೊಟೊವ್ ದೃಢಪಡಿಸಿದ್ದಾರೆ. ಯುದ್ಧವನ್ನು ವಿಳಂಬಗೊಳಿಸುವ ಬಯಕೆ ಇತ್ತು. ಆದರೆ ಅದು ಅನಿವಾರ್ಯವೆಂದು ಬದಲಾದಾಗ (ಜರ್ಮನಿ ಸೋವಿಯತ್ ಹೆಜ್ಜೆಗಳಿಗೆ ರಾಜತಾಂತ್ರಿಕವಾಗಿ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿತು ಮತ್ತು ಗಡಿಯಲ್ಲಿ ಸೈನ್ಯವನ್ನು ಕೇಂದ್ರೀಕರಿಸಲು ಪ್ರಾರಂಭಿಸಿತು), ಪಶ್ಚಿಮ ಜಿಲ್ಲೆಗಳಲ್ಲಿನ ಪಡೆಗಳು ಮತ್ತು ನೌಕಾಪಡೆಯನ್ನು ಎಚ್ಚರಿಕೆ ವಹಿಸಲಾಯಿತು (ಜೂನ್ 18-19). ಇದಲ್ಲದೆ, ಅಂತರರಾಷ್ಟ್ರೀಯ ಸಂಬಂಧಗಳ ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಮಾಡಲಾಯಿತು, ಇದು ನೆಲದ ಮೇಲಿನ ನಿರ್ದಿಷ್ಟ ಕ್ರಮಗಳಲ್ಲಿ ಪ್ರತಿಫಲಿಸುತ್ತದೆ.
ಈಗ ನಾನು ಆ ಘಟನೆಗಳಲ್ಲಿ ಭಾಗವಹಿಸುವವರ ಹಲವಾರು ಅಭಿಪ್ರಾಯಗಳನ್ನು ಉಲ್ಲೇಖಿಸಲು ಬಯಸುತ್ತೇನೆ. ಅನಸ್ತಾಸ್ ಮಿಕೋಯನ್ ಬಹಳ ಗಮನಾರ್ಹ ವ್ಯಕ್ತಿತ್ವ, ರಾಜಕೀಯ ದೀರ್ಘ-ಯಕೃತ್ತು, ಅದೇ ಸಮಯದಲ್ಲಿ ನೆರಳಿನಲ್ಲಿ ಉಳಿಯಲು ಯಶಸ್ವಿಯಾದರು:
ಶನಿವಾರ, ಜೂನ್ 21, 1941 ರಂದು, ಸಂಜೆ, ನಾವು, ಪಾಲಿಟ್ಬ್ಯೂರೋ ಸದಸ್ಯರು, ಸ್ಟಾಲಿನ್ ಅವರ ಅಪಾರ್ಟ್ಮೆಂಟ್ನಲ್ಲಿದ್ದೆವು. ನಾವು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡೆವು. ಪರಿಸ್ಥಿತಿ ಉದ್ವಿಗ್ನವಾಗಿತ್ತು.
ಹಿಟ್ಲರ್ ಯುದ್ಧವನ್ನು ಪ್ರಾರಂಭಿಸುವುದಿಲ್ಲ ಎಂದು ಸ್ಟಾಲಿನ್ ಇನ್ನೂ ಭಾವಿಸಿದ್ದರು. ನಂತರ ಟಿಮೊಶೆಂಕೊ, ಝುಕೋವ್ ಮತ್ತು ವಟುಟಿನ್ (ಅಲ್ಲಿಗೆ) ಬಂದರು. ಜೂನ್ 22 ರಂದು ಮುಂಜಾನೆ 4 ಗಂಟೆಗೆ ಜರ್ಮನ್ ಪಡೆಗಳು ನಮ್ಮ ಗಡಿಯನ್ನು ದಾಟುತ್ತವೆ ಎಂದು ಅವರು ಪಕ್ಷಾಂತರಗಾರರಿಂದ ಮಾಹಿತಿಯನ್ನು ಸ್ವೀಕರಿಸಿದ್ದಾರೆ ಎಂದು ಅವರು ವರದಿ ಮಾಡಿದ್ದಾರೆ.
ಸ್ಟಾಲಿನ್ ಈ ಬಾರಿ ಮಾಹಿತಿಯ ಸತ್ಯಾಸತ್ಯತೆಯನ್ನು ಅನುಮಾನಿಸಿದರು, ಹೀಗೆ ಹೇಳಿದರು: ಪಕ್ಷಾಂತರಿ ನಮ್ಮನ್ನು ಪ್ರಚೋದಿಸಲು ಉದ್ದೇಶಪೂರ್ವಕವಾಗಿ ವರ್ಗಾಯಿಸಲಾಗಿಲ್ಲವೇ?
ನಾವೆಲ್ಲರೂ ತುಂಬಾ ಗಾಬರಿಗೊಂಡಿದ್ದರಿಂದ ಮತ್ತು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದರಿಂದ, ಸ್ಟಾಲಿನ್ ಅವರು "ಒಂದು ವೇಳೆ" ಸೈನ್ಯವನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲು ನಿರ್ದೇಶನವನ್ನು ನೀಡಲು ಒಪ್ಪಿಕೊಂಡರು ...
ನಾವು ಜೂನ್ 22, 1941 ರಂದು ಬೆಳಿಗ್ಗೆ ಮೂರು ಗಂಟೆಗೆ ಬೇರ್ಪಟ್ಟಿದ್ದೇವೆ ಮತ್ತು ಒಂದು ಗಂಟೆಯ ನಂತರ ಅವರು ನನ್ನನ್ನು ಎಬ್ಬಿಸಿದರು: ಯುದ್ಧ!
ತಕ್ಷಣವೇ, ಪೊಲಿಟ್ಬ್ಯೂರೋ ಸದಸ್ಯರು ಸ್ಟಾಲಿನ್ ಅವರೊಂದಿಗೆ ಒಟ್ಟುಗೂಡಿದರು ಮತ್ತು ಸೆವಾಸ್ಟೊಪೋಲ್ ಮತ್ತು ಇತರ ನಗರಗಳು ಬಾಂಬ್ ದಾಳಿಗೊಳಗಾದ ಮಾಹಿತಿಯನ್ನು ಓದಿದರು.
...ಸ್ಟಾಲಿನ್ ಅಂತಹ ಖಿನ್ನತೆಯ ಸ್ಥಿತಿಯಲ್ಲಿದ್ದರು ... 85
ಇದು ಕೆಲವು ರೀತಿಯಲ್ಲಿ ಯುದ್ಧದ ಆರಂಭದ ಅಂಗೀಕೃತ ಮೌಲ್ಯಮಾಪನವಾಗಿದೆ. ಮತ್ತು ನಿರ್ದೇಶನವನ್ನು ಪಡೆಗಳಿಗೆ ಕಳುಹಿಸಲಾಗಿದೆ. ಸೋವಿಯತ್ ಸರ್ಕಾರವು ಅಂತರರಾಷ್ಟ್ರೀಯ ರಾಜಕೀಯದಲ್ಲಿ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಎಂದು ನೀವು ಭಾವಿಸುತ್ತೀರಾ? ಅಥವಾ ಅಗತ್ಯವಿದ್ದರೆ ನಿರ್ದಿಷ್ಟ ಕ್ರಮಗಳೊಂದಿಗೆ ಹಲವಾರು ಸಮಸ್ಯೆಗಳ ಬಗ್ಗೆ ನೀವು ಸ್ಪಷ್ಟ ಮತ್ತು ಅರ್ಥವಾಗುವ ಸ್ಥಾನವನ್ನು ಹೊಂದಿದ್ದೀರಾ (ಜಾಹೀರಾತು ಮಾಡಲಾಗಿಲ್ಲ, ಆದರೆ ನಿಮಗಾಗಿ)?
ತನ್ನ ಆತ್ಮಚರಿತ್ರೆಯಲ್ಲಿ, G. ಝುಕೋವ್ ಅವರು ಜೂನ್ 21 ರ ಸಂಜೆ S. ಟಿಮೊಶೆಂಕೊ ಮತ್ತು ಸೈನ್ಯವನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ತರಲು I. ಸ್ಟಾಲಿನ್ ಅವರಿಂದ ಅನುಮತಿಯನ್ನು ಕೇಳಿದರು ಮತ್ತು ಅವರು ಅಂತಹ ಕಲ್ಪನೆಯನ್ನು "ಅಕಾಲಿಕ" ಎಂದು ಪರಿಗಣಿಸಿದರು. ಝುಕೋವ್ ಬರೆಯುತ್ತಾರೆ:
"ಗಡಿ ಜಿಲ್ಲೆಗಳಲ್ಲಿನ ಎಲ್ಲಾ ಪಡೆಗಳನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ತರಲು ನಾವು ತಕ್ಷಣವೇ ಸೈನ್ಯಕ್ಕೆ ನಿರ್ದೇಶನವನ್ನು ನೀಡಬೇಕು" ಎಂದು ಪೀಪಲ್ಸ್ ಕಮಿಷರ್ ಹೇಳಿದರು.
ಮುಂದೆ, ಕರಡು ನಿರ್ದೇಶನವನ್ನು ಓದಲಾಯಿತು. I. ಸ್ಟಾಲಿನ್, G. ಝುಕೋವ್ ಪ್ರಕಾರ, ಗಮನಿಸಿದರು:
ಈಗ ಅಂತಹ ನಿರ್ದೇಶನವನ್ನು ನೀಡುವುದು ಅಕಾಲಿಕವಾಗಿದೆ; ಬಹುಶಃ ಸಮಸ್ಯೆಯನ್ನು ಇನ್ನೂ ಶಾಂತಿಯುತವಾಗಿ ಪರಿಹರಿಸಲಾಗುತ್ತದೆ.
ಆದಾಗ್ಯೂ, ಕೆಲವು ಪ್ಯಾರಾಗಳ ನಂತರ, ಮಾರ್ಷಲ್ ಸೈನ್ಯಕ್ಕೆ ಕಳುಹಿಸಿದ ನಿರ್ದೇಶನವನ್ನು ಉಲ್ಲೇಖಿಸುತ್ತಾನೆ, ಇದು ಸೈನ್ಯದ ಸಂಪೂರ್ಣ ಯುದ್ಧ ಸನ್ನದ್ಧತೆಯನ್ನು ಸೂಚಿಸುತ್ತದೆ. ಸ್ಟಾಲಿನ್ ಏಕಕಾಲದಲ್ಲಿ ನಿಷೇಧಿಸುತ್ತಾರೆ ಮತ್ತು ಅಧಿಕಾರ ನೀಡುತ್ತಾರೆಯೇ? ಅರ್ಥವಾಗಲಿಲ್ಲ! ಮತ್ತು ಜೂನ್ 18 ರಿಂದ PribOVO ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ತರುವುದನ್ನು ಹೇಗೆ ವಿವರಿಸುವುದು?
G. ಝುಕೋವ್ ಯಾವಾಗಲೂ ಯುದ್ಧದ ಮುನ್ನಾದಿನದ ಘಟನೆಗಳನ್ನು ಸರಿಯಾಗಿ ವಿವರಿಸುವುದಿಲ್ಲ ಎಂದು V. ಮೊಲೊಟೊವ್ ಗಮನಸೆಳೆದಿದ್ದಾರೆ:
ಝುಕೋವ್ ತನ್ನ ಪುಸ್ತಕದಲ್ಲಿ ಅನೇಕ ವಿವಾದಾತ್ಮಕ ನಿಬಂಧನೆಗಳನ್ನು ಹೊಂದಿದ್ದಾನೆ. ಮತ್ತು ನಾಸ್ತಿಕರೂ ಇದ್ದಾರೆ. ಅವರು ಹೇಳುತ್ತಾರೆ, ಯುದ್ಧ ಪ್ರಾರಂಭವಾಗುವ ಮೊದಲು, ಅವರು ಸ್ಟಾಲಿನ್‌ಗೆ ವರದಿ ಮಾಡುತ್ತಾರೆ, ನಾನು ಸಹ ಇದ್ದೇನೆ, ಜರ್ಮನ್ನರು ಕುಶಲತೆಯನ್ನು ನಡೆಸುತ್ತಿದ್ದಾರೆ, ಯುದ್ಧದ ಅಪಾಯವನ್ನು ಸೃಷ್ಟಿಸುತ್ತಿದ್ದಾರೆ ಮತ್ತು ನಾನು ಅವನಿಗೆ ಪ್ರಶ್ನೆಯನ್ನು ಕೇಳಿದಂತೆ: “ಏನು, ನೀವು ಯೋಚಿಸುತ್ತೀರಾ? ನಾವು ಜರ್ಮನ್ನರ ವಿರುದ್ಧ ಹೋರಾಡಬೇಕೇ? ಅಂತಹ ನಾಚಿಕೆಗೇಡಿನ ವಿಷಯ. ಕೊನೆಯ ಮೂರ್ಖ, ಆದ್ದರಿಂದ ಮಾತನಾಡಲು. ಪ್ರತಿಯೊಬ್ಬರೂ ಅರ್ಥಮಾಡಿಕೊಳ್ಳುತ್ತಾರೆ, ಆದರೆ ನನಗೆ ಏನೂ ಅರ್ಥವಾಗುತ್ತಿಲ್ಲ. ಅವರು ಯುದ್ಧವನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ಸ್ಟಾಲಿನ್ ವಿಶ್ವಾಸ ಹೊಂದಿದ್ದರು ಎಂದು ಅವರು ಬರೆಯುತ್ತಾರೆ. ಆದರೆ ನೀವು ಎಲ್ಲದಕ್ಕೂ ಸ್ಟಾಲಿನ್ ಅವರನ್ನು ಮಾತ್ರ ದೂಷಿಸಿದರೆ, ಅವರು ಮಾತ್ರ ಸಮಾಜವಾದವನ್ನು ನಿರ್ಮಿಸಿದರು, ಯುದ್ಧವನ್ನು ಗೆದ್ದರು. ಮತ್ತು ಲೆನಿನ್ ಮಾತ್ರ ಉಸ್ತುವಾರಿಯಾಗಿರಲಿಲ್ಲ, ಮತ್ತು ಪಾಲಿಟ್ಬ್ಯುರೊದಲ್ಲಿ ಸ್ಟಾಲಿನ್ ಒಬ್ಬನೇ ಅಲ್ಲ. ಎಲ್ಲರೂ ಜವಾಬ್ದಾರರು. ಅವರಿಗೆ ತಿಳಿಯದೇ ಇದ್ದದ್ದು ನಿಜವಲ್ಲ. ಎಲ್ಲಾ ನಂತರ, ಕಿರ್ಪೋನೋಸ್ ಮತ್ತು ಕುಜ್ನೆಟ್ಸೊವ್ ಸೈನ್ಯವನ್ನು ಸನ್ನದ್ಧತೆಗೆ ತಂದರು, ಆದರೆ ಪಾವ್ಲೋವ್ ಮಾಡಲಿಲ್ಲ.
ಇಲ್ಲಿ ಎಲ್ಲರೂ ಜವಾಬ್ದಾರಿಯಿಂದ ಮುಕ್ತರಾಗಲು ಬಯಸುತ್ತಾರೆ. ಆದಾಗ್ಯೂ, ಕುಜ್ನೆಟ್ಸೊವ್, ನಾವಿಕ ಮತ್ತು ಕಡಲ ವ್ಯವಹಾರಗಳ ಮಂತ್ರಿ, ಜೂನ್ 21 ರ ಸಂಜೆಯಿಂದ ಜೂನ್ 22 ರವರೆಗೆ ವಾಯುದಾಳಿಗೆ ಸಿದ್ಧರಾಗಲು ಸೂಚನೆಗಳನ್ನು ನೀಡಿದರು. ಝುಕೋವ್ ಇದನ್ನು ಮಾಡಲಿಲ್ಲ ... 87
ಯುದ್ಧವು ಕೇವಲ ಮೂಲೆಯಲ್ಲಿದೆ ಎಂದು ನಮಗೆ ತಿಳಿದಿತ್ತು, ನಾವು ಜರ್ಮನಿಗಿಂತ ದುರ್ಬಲರು, ನಾವು ಹಿಮ್ಮೆಟ್ಟಬೇಕು.
ನಾವು ಎಲ್ಲಿಗೆ ಹಿಮ್ಮೆಟ್ಟಬೇಕು ಎಂಬುದು ಇಡೀ ಪ್ರಶ್ನೆಯಾಗಿತ್ತು - ಸ್ಮೋಲೆನ್ಸ್ಕ್ ಅಥವಾ ಮಾಸ್ಕೋಗೆ, ನಾವು ಯುದ್ಧದ ಮೊದಲು ಇದನ್ನು ಚರ್ಚಿಸಿದ್ದೇವೆ. 88
ಅದೇ ಈವೆಂಟ್ನಲ್ಲಿ ಭಾಗವಹಿಸುವವರು ಅದನ್ನು "ವಿಭಿನ್ನವಾಗಿ" ನೋಡುತ್ತಾರೆ. (ಮೂಲಕ, ಯುಎಸ್ಎಸ್ಆರ್ ಜರ್ಮನಿಯ ಮೇಲೆ ದಾಳಿ ಮಾಡಲು ತಯಾರಿ ನಡೆಸುತ್ತಿದೆ ಎಂದು ಅವರಲ್ಲಿ ಯಾರೂ ಹೇಳುವುದಿಲ್ಲ.) ನೀವು ಅಂತಹ ಮೌಲ್ಯಮಾಪನಗಳ ಮೇಲೆ ಮಾತ್ರ ಗಮನಹರಿಸಬಾರದು (ಅವರು ಸಾಕಷ್ಟು ವ್ಯಕ್ತಿನಿಷ್ಠರಾಗಿದ್ದಾರೆ). ಅವರ ಲೇಖಕರು ತಮ್ಮದೇ ಆದ ಗುರಿಗಳನ್ನು ಅನುಸರಿಸುತ್ತಾರೆ. ಯಾವ ರಾಜಕೀಯ, ಆರ್ಥಿಕ ಮತ್ತು ಮಿಲಿಟರಿ ನಿರ್ಧಾರಗಳನ್ನು ಕೈಗೊಂಡು ಅನುಷ್ಠಾನಗೊಳಿಸಲಾಯಿತು ಎಂಬುದನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು ಅವಶ್ಯಕ. 1940-1941ರಲ್ಲಿ ಯಾವ ಘಟನೆಗಳು ನಡೆದವು ಎಂಬುದನ್ನು ನೋಡಿ. ಪಶ್ಚಿಮ ಜಿಲ್ಲೆಗಳಲ್ಲಿ, ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ಮತ್ತು ಜನರಲ್ ಸ್ಟಾಫ್‌ನ ನಿರ್ದೇಶನಗಳ ಪ್ರಕಾರ, ಮಾಸ್ಕೋದಿಂದ ಜಿಲ್ಲೆಗಳಿಗೆ ಯಾವ ನಿರ್ದೇಶನಗಳನ್ನು ಕಳುಹಿಸಲಾಗಿದೆ ಮತ್ತು ಜಿಲ್ಲೆಗಳಲ್ಲಿಯೇ ಯಾವ ಆದೇಶಗಳನ್ನು ನೀಡಲಾಗಿದೆ - ಈ ನಿರ್ದೇಶನಗಳ ಅನುಸಾರವಾಗಿ.
ನಾವು ಮೊದಲು ಎಲ್ಲಾ ತಿಳಿದಿರುವ ನಿರ್ದೇಶನಗಳು ಮತ್ತು ಆದೇಶಗಳನ್ನು ಕಾಲಾನುಕ್ರಮದಲ್ಲಿ ಪಟ್ಟಿ ಮಾಡೋಣ. ಈ ರೀತಿಯಲ್ಲಿ ನಾವು ಪ್ರವೃತ್ತಿಯನ್ನು ನೋಡುತ್ತೇವೆ ಮತ್ತು ಅರ್ಥಮಾಡಿಕೊಳ್ಳುತ್ತೇವೆ (ಆಂತರಿಕ ಅರ್ಥ ಮತ್ತು ನಿರ್ಧಾರಗಳ ಅನುಕ್ರಮ). ಇದು ಏಕೆ ಮುಖ್ಯ? ಏನಾಗುತ್ತಿದೆ ಎಂಬುದರ ಪ್ರವೃತ್ತಿಯನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯು ಸಂದರ್ಭದಿಂದ ಹೊರತೆಗೆದ ವೈಯಕ್ತಿಕ ಸಂಗತಿಗಳಿಂದ ಗೊಂದಲಕ್ಕೊಳಗಾಗುವುದಿಲ್ಲ. ಎಲ್ಲಾ ವಾಸ್ತವಿಕ ಡೇಟಾದ ಆದೇಶ ಮತ್ತು ಕಾಲಾನುಕ್ರಮದ ಆಧಾರದ ಮೇಲೆ, ನಾನು "ಇತಿಹಾಸದ ಸತ್ಯ" ಯೋಜನೆಯನ್ನು ಕಾರ್ಯಗತಗೊಳಿಸಲು ಬಯಸುತ್ತೇನೆ.
ಇನ್ನೂ ಅನೇಕ ಅನಿಶ್ಚಿತತೆಗಳು ಮತ್ತು ಪ್ರಶ್ನೆಗಳಿವೆ. ಮಹಾ ದೇಶಭಕ್ತಿಯ ಯುದ್ಧಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ವರ್ಗೀಕರಿಸಲಾಗಿಲ್ಲ ಎಂಬ ಅಂಶದಿಂದ ಕಡಿಮೆ ಹೇಳಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಾಗುತ್ತದೆ. 2005 ರ ಹೊತ್ತಿಗೆ, TsAMO RF (ರಷ್ಯನ್ ಒಕ್ಕೂಟದ ರಕ್ಷಣಾ ಸಚಿವಾಲಯದ ಕೇಂದ್ರ ಆರ್ಕೈವ್) ಮಹಾ ದೇಶಭಕ್ತಿಯ ಯುದ್ಧದ 10 ಮಿಲಿಯನ್ ಫೈಲ್‌ಗಳನ್ನು ರಹಸ್ಯ ಸಂಗ್ರಹಣೆಯಲ್ಲಿ ಹೊಂದಿತ್ತು, ಆದರೆ 2 ಮಿಲಿಯನ್ ಸಾರ್ವಜನಿಕ ಡೊಮೇನ್‌ನಲ್ಲಿದೆ. ಜನರಲ್ ಸ್ಟಾಫ್‌ನಿಂದ ಪಡೆಗಳಿಗೆ ಟೆಲಿಗ್ರಾಮ್‌ಗಳನ್ನು ಒಳಗೊಂಡಂತೆ ಗಮನಾರ್ಹ ಸಂಖ್ಯೆಯ ಜನರಲ್ ಸ್ಟಾಫ್ ದಾಖಲೆಗಳನ್ನು ವರ್ಗೀಕರಿಸಲಾಗಿಲ್ಲ (ಯಾರಿಗೆ ತಿಳಿದಿದೆ, ಬಹುಶಃ ಅವುಗಳಲ್ಲಿ ಜೂನ್ 18 ರ ದಿನಾಂಕದ ಜನರಲ್ ಸ್ಟಾಫ್‌ನಿಂದ ಟೆಲಿಗ್ರಾಮ್ ಇರಬಹುದು). ಈ ದಾಖಲೆಗಳ ವರ್ಗೀಕರಣವು ಅನೇಕ ವಿವಾದಾತ್ಮಕ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಎಂದು ನನಗೆ ಖಾತ್ರಿಯಿದೆ.
ಈ ಸಮಸ್ಯೆಗಳನ್ನು ಒಟ್ಟಿಗೆ ಎದುರಿಸಲು ನಾನು ಎಲ್ಲರನ್ನು ಆಹ್ವಾನಿಸುತ್ತೇನೆ!
____________
ಆತ್ಮೀಯ ಓದುಗರೇ, ಪುಸ್ತಕದ ಬಗ್ಗೆ ನಿಮ್ಮ ವಿಮರ್ಶೆ ಮತ್ತು ಕಾಮೆಂಟ್‌ಗಳನ್ನು ಕಳುಹಿಸಿ.
ನಿಮ್ಮ ಸಹಾಯದಿಂದ ನಾವು:
- ತಪ್ಪುಗಳನ್ನು ಸರಿಪಡಿಸಿ,
- ಹೆಚ್ಚು ಪ್ರಮುಖ ದಾಖಲೆಗಳು ಮತ್ತು ಸತ್ಯಗಳನ್ನು ಒದಗಿಸಿ,
- ಘಟನೆಗಳ ವಿವರಣೆಯನ್ನು ಹೆಚ್ಚು ಸಂಪೂರ್ಣ ಮತ್ತು ನಿಖರವಾಗಿ ಮಾಡಿ.
 
ಆತ್ಮೀಯ ಓದುಗ!
ಮಹಾ ದೇಶಭಕ್ತಿಯ ಯುದ್ಧದ ವಿಶ್ವಾಸಾರ್ಹ ಇತಿಹಾಸವನ್ನು ಕಂಪೈಲ್ ಮಾಡಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ!
ಇದು ಏಕೆ ಅಗತ್ಯ?
ಏಕೆಂದರೆ ನಮ್ಮ ದೇಶದ ಇತಿಹಾಸವನ್ನು ಪುನಃ ಬರೆಯುವುದು ಸ್ವೀಕಾರಾರ್ಹವಲ್ಲ!
ಅವರು ಮಹಾ ದೇಶಭಕ್ತಿಯ ಯುದ್ಧದ ಇತಿಹಾಸವನ್ನು ಏಕೆ ಪುನಃ ಬರೆಯುತ್ತಿದ್ದಾರೆ?
ಯುಎಸ್ಎಸ್ಆರ್ ಮಹಾ ದೇಶಭಕ್ತಿಯ ಯುದ್ಧದಿಂದ ಉತ್ಪ್ರೇಕ್ಷೆಯಿಲ್ಲದೆ ಸೂಪರ್ ಪವರ್ ಆಗಿ ಹೊರಹೊಮ್ಮಿತು. ಈ ಯುದ್ಧವು ಒಂದು ಕಾಲದಲ್ಲಿ ಸೋವಿಯತ್ ಮತ್ತು ಈಗ ರಷ್ಯಾದ ವ್ಯಕ್ತಿಯ ವಿಶ್ವ ದೃಷ್ಟಿಕೋನದ ಪೋಷಕ ಫಲಕಗಳಲ್ಲಿ ಒಂದಾಗಿದೆ.
ವಾದಗಳು ಕೊನೆಗೊಂಡಾಗ, ಕಥೆಯು ಈ ರೀತಿ ಹೋಗುತ್ತದೆ
"ಪಾಶ್ಚಿಮಾತ್ಯ ಪಾಲುದಾರರು" ನಮ್ಮ ವಿಶ್ವ ದೃಷ್ಟಿಕೋನದ ಕೋರ್ ಪ್ಲೇಟ್ ಅನ್ನು ಬದಲಾಯಿಸಲು ಬಯಸುತ್ತಾರೆ. ಅವರು ಆಲೋಚನೆಗಳು, ಯೋಜನೆಗಳು, ಸಾಧನೆಗಳು ಮತ್ತು ವಿಜಯಗಳನ್ನು ಆಯ್ಕೆ ಮಾಡಲು ಶ್ರಮಿಸುತ್ತಾರೆ.
ಸಾಧನೆಯ ವಿಮರ್ಶೆ ಮತ್ತು ಅದು ಏನನ್ನು ಒಳಗೊಂಡಿದೆ. ಅನೇಕ ಘಟನೆಗಳು ಮತ್ತು ಸತ್ಯಗಳನ್ನು ಮುಚ್ಚಿಡಲಾಗಿದೆ. ನಿರ್ದಿಷ್ಟ ಜನರ ಗುಣಲಕ್ಷಣಗಳು ಕಣ್ಮರೆಯಾಗುತ್ತವೆ. ಅತ್ಯುತ್ತಮವಾಗಿ, ಕೇವಲ ಹೆಸರುಗಳು ಉಳಿದಿವೆ.
ಹೆಚ್ಚಿನ ಸಂಖ್ಯೆಯ ಪುರಾಣಗಳನ್ನು ರಚಿಸಲಾಗಿದೆ, ಅದರ ಹಿಂದೆ ಕೋರ್ಸ್ ಮಾತ್ರವಲ್ಲ, ತೆರೆದುಕೊಳ್ಳುವ ಘಟನೆಗಳ ನಿಜವಾದ ಅರ್ಥವೂ ಗೋಚರಿಸುವುದಿಲ್ಲ.
ಅವರ ಮುತ್ತಜ್ಜರು ಏನು, ಯಾರ ವಿರುದ್ಧ ಮತ್ತು ಹೇಗೆ ಹೋರಾಡಿದರು ಎಂಬುದನ್ನು ನಿಮ್ಮ ಮಕ್ಕಳು ತಿಳಿದುಕೊಳ್ಳಬೇಕೆಂದು ನೀವು ಬಯಸುತ್ತೀರಾ?
ನಾನು ಏನು ನೀಡುತ್ತೇನೆ?
ಸತ್ಯ ಮತ್ತು ದಾಖಲೆಗಳ ಆಧಾರದ ಮೇಲೆ, ಮಹಾ ದೇಶಭಕ್ತಿಯ ಯುದ್ಧದ ವಿಶ್ವಾಸಾರ್ಹ ಇತಿಹಾಸವನ್ನು ತೋರಿಸುವ ಐತಿಹಾಸಿಕ ಯೋಜನೆಯನ್ನು ರಚಿಸಲು ನಾನು ಪ್ರಸ್ತಾಪಿಸುತ್ತೇನೆ.
ಲೋಡ್ ಮಾಡಲಾದ ಡೇಟಾದೊಂದಿಗೆ ಮಹಾ ದೇಶಭಕ್ತಿಯ ಯುದ್ಧದ ವಿವರವಾದ ಐತಿಹಾಸಿಕ ನಕ್ಷೆಯೊಂದಿಗೆ ವೆಬ್‌ಸೈಟ್ ಅನ್ನು ಕಲ್ಪಿಸಿಕೊಳ್ಳಿ:
ನಕ್ಷೆಯಿಲ್ಲದೆ ಐತಿಹಾಸಿಕ ಘಟನೆಗಳನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ.
- ಅರ್ಥಶಾಸ್ತ್ರ,
- ರಾಜಕೀಯ,
- ವ್ಯಾಪಾರದ ಹರಿವು,
- ತಂತ್ರಜ್ಞಾನ,
- ಸಶಸ್ತ್ರ ಪಡೆ,
- ಇತ್ಯಾದಿ
ನಕ್ಷೆಯು ನಿಮ್ಮ ಕ್ಲಿಕ್‌ಗಳಿಗೆ ಪ್ರತಿಕ್ರಿಯಿಸುತ್ತದೆ, ಆಯ್ಕೆಮಾಡಿದ ನಿಯತಾಂಕಗಳನ್ನು ವಿವರಿಸುತ್ತದೆ ಮತ್ತು ತೋರಿಸುತ್ತದೆ (ಸಮಯ, ಮುಂಭಾಗದ ವಿಭಾಗ, ಸಲಕರಣೆಗಳ ಪ್ರಕಾರ, ಆರ್ಥಿಕ ವಲಯ, ಇತ್ಯಾದಿ. ಅಂತಹ ಸಂವಾದಾತ್ಮಕ ನಕ್ಷೆಯು ಸ್ಥಿರವಾಗಿ ಮತ್ತು ವಿವರವಾಗಿ ನಿಜವಾದ ಐತಿಹಾಸಿಕ ವಸ್ತುಗಳನ್ನು ತೋರಿಸುತ್ತದೆ ಮತ್ತು ಹೇಳುತ್ತದೆ.
ಪ್ರತ್ಯೇಕ ವಿಭಾಗದಲ್ಲಿ ನೀವು ಒಪ್ಪಂದಗಳು, ನಿರ್ದೇಶನಗಳು, ಆದೇಶಗಳು, ಸಾರಾಂಶಗಳು ಮತ್ತು ವರದಿಗಳ ವಿಷಯಗಳೊಂದಿಗೆ ನೀವೇ ಪರಿಚಿತರಾಗಲು ಸಾಧ್ಯವಾಗುತ್ತದೆ. ನೀವೇ ಓದಿ ಮತ್ತು ನಿಮ್ಮ ಸ್ವಂತ ತೀರ್ಮಾನಗಳನ್ನು ತೆಗೆದುಕೊಳ್ಳಿ!
ಚಾಲ್ತಿಯಲ್ಲಿರುವ ಕಲ್ಪನೆಗೆ ಸರಿಹೊಂದುವಂತೆ (ಮೈನಸ್ ಚಿಹ್ನೆ ಮತ್ತು ಪ್ಲಸ್ ಚಿಹ್ನೆಯೊಂದಿಗೆ) ವಾಸ್ತವದಲ್ಲಿ ಅದು ಹೇಗೆ ಇತ್ತು ಎಂಬುದನ್ನು ಯೋಜನೆಯು ತೋರಿಸುತ್ತದೆ.
ಏನು ಮಾಡಲಾಗಿದೆ
ಯೋಜನೆಯ ಸಾಕ್ಷ್ಯಚಿತ್ರದ ಆಧಾರವನ್ನು ಭಾಗಶಃ ಸಂಗ್ರಹಿಸಲಾಗಿದೆ. ತಾಂತ್ರಿಕ ಅನುಷ್ಠಾನದ ಮೂಲಕ ಯೋಚಿಸಲಾಗಿದೆ, ಸೈಟ್ ಹೇಗಿರುತ್ತದೆ, ವಸ್ತುಗಳನ್ನು ಹೇಗೆ ವ್ಯವಸ್ಥೆ ಮಾಡುವುದು ಇತ್ಯಾದಿ.
ನನ್ನ ಎರಡು ಪುಸ್ತಕಗಳಲ್ಲಿ ಸಂಗ್ರಹಿಸಿದ ಕೆಲವು ದಾಖಲೆಗಳನ್ನು ನಾನು ಪ್ರಸ್ತುತಪಡಿಸಿದೆ. ಅವರು ಪ್ರಸಿದ್ಧ ಮತ್ತು ಕಡಿಮೆ-ತಿಳಿದಿರುವ ಘಟನೆಗಳನ್ನು ತೋರಿಸುತ್ತಾರೆ, ಅದರ ಮುಖ್ಯ ನಿರೂಪಕರು ಸ್ವತಃ ದಾಖಲೆಗಳು.
ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಲು ನನಗೆ ತುಂಬಾ ಸಂತೋಷವಾಗುತ್ತದೆ.
ನೀವು ಯೋಜನೆಯನ್ನು ಇಷ್ಟಪಟ್ಟಿದ್ದೀರಾ? ನೀವು ಭಾಗವಹಿಸಲು ಬಯಸುವಿರಾ?
ನಾನು ಸಮಾನ ಮನಸ್ಕ ಜನರನ್ನು ಹುಡುಕುತ್ತಿದ್ದೇನೆ! ಯೋಜನೆಗೆ ಎಲ್ಲರ ಸಹಭಾಗಿತ್ವ ಮುಖ್ಯ.
1. ಯೋಜನೆಯ ಬಗ್ಗೆ ನಮಗೆ ತಿಳಿಸಿ. ನೀವು ಬ್ಲಾಗರ್ ಆಗಿದ್ದೀರಿ, ನೀವು ಸಾಮಾಜಿಕ ನೆಟ್‌ವರ್ಕ್‌ಗಳಲ್ಲಿ ಪುಟಗಳನ್ನು ಹೊಂದಿದ್ದೀರಿ ಅಥವಾ ಬಹಳಷ್ಟು ಸ್ನೇಹಿತರು ಮತ್ತು ಪರಿಚಯಸ್ಥರನ್ನು ಹೊಂದಿದ್ದೀರಿ.
- ಯೋಜನೆಯನ್ನು ವರದಿ ಮಾಡಿ,
- ಲೇಖನಗಳನ್ನು ಮರುಪೋಸ್ಟ್ ಮಾಡಿ,
– ಪುಸ್ತಕಗಳು ಮತ್ತು ಯೋಜನೆಯ ವೆಬ್‌ಸೈಟ್‌ಗೆ ಲಿಂಕ್ ನೀಡಿ.
ಇದರ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿಯಲಿ!
2. ನೀವು ಡಿಸೈನರ್, ಪ್ರೋಗ್ರಾಮರ್, ಕಾಪಿರೈಟರ್, ಸಂಘಟಕರು ... ಅಥವಾ ನಿಮ್ಮ ಭಾಗವಹಿಸುವಿಕೆಯಿಂದ ನೀವು ಉಪಯುಕ್ತ ಸಲಹೆಗಳನ್ನು ಹೊಂದಿದ್ದೀರಿ. ನನ್ನ ಮೇಲ್:
3. ಆರ್ಥಿಕ ಬೆಂಬಲ. ಯೋಜನೆಗೆ 14 ರೂಬಲ್ಸ್ಗಳು ಸಹ ಮಹತ್ವದ್ದಾಗಿದೆ. ಯೋಜನೆಯು ಅನುಷ್ಠಾನದ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ!
ಅನುಕೂಲಕರ ಸಮಯದಲ್ಲಿ ನೀವು ಯಾವುದೇ ಮೊತ್ತವನ್ನು ಕಳುಹಿಸಬಹುದು. ಯೋಜನೆಯ ವೆಬ್‌ಸೈಟ್‌ನಲ್ಲಿ ಹೆಚ್ಚಿನ ವಿವರಗಳು -
ಭಾಗವಹಿಸುವಿಕೆಯ ರೂಪವನ್ನು ಲೆಕ್ಕಿಸದೆಯೇ, ಯೋಜನೆಯ ಅನುಷ್ಠಾನಕ್ಕೆ ನೀವು ಮಹತ್ವದ ಕೊಡುಗೆ ನೀಡುತ್ತೀರಿ.
ಇಮೇಲ್:
ಯೋಜನೆಯ ವೆಬ್‌ಸೈಟ್:
ಪುಸ್ತಕ ಮತ್ತು ಹಿಸ್ಟರಿ ಫ್ಯಾಕ್ಟ್ ಯೋಜನೆಯಲ್ಲಿ ನಿಮ್ಮ ಆಸಕ್ತಿಗೆ ಧನ್ಯವಾದಗಳು! ನಿಮ್ಮ ಅಭಿಪ್ರಾಯ ನನಗೆ ಮುಖ್ಯವಾಗಿದೆ.
 
"ಇತಿಹಾಸದ ಸತ್ಯ" ಯೋಜನೆಯ ಭಾಗವಹಿಸುವವರು
"ಇತಿಹಾಸದ ಸತ್ಯ" ಯೋಜನೆಯನ್ನು ಬೆಂಬಲಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು. ಇದು ಜೀವಂತ ಯೋಜನೆಯಾಗಿದೆ. ಮತ್ತು ಪ್ರತಿಯೊಬ್ಬರೂ ಯಾವುದೇ ರೂಪದಲ್ಲಿ ಭಾಗವಹಿಸಬಹುದು.
ಕೆಳಗೆ ನಾನು ಕೆಲವು ಯೋಜನೆಯಲ್ಲಿ ಭಾಗವಹಿಸುವವರನ್ನು ಪರಿಚಯಿಸಲು ಬಯಸುತ್ತೇನೆ. ಅವರ ಇನ್ಪುಟ್ ಯೋಜನೆಗೆ ಬಹಳ ಮುಖ್ಯವಾಗಿತ್ತು ಮತ್ತು ಅವರು ಈ ಪುಸ್ತಕದ ಭಾಗವಾದರು! ನೀವು ಅವರ ನಡುವೆ ಇರಲು ಬಯಸುವಿರಾ? ಇದನ್ನು ಹೇಗೆ ಮಾಡಬೇಕೆಂದು ಓದಿ ().
ಖಕಾಸ್ಸಿಯಾ ಗಣರಾಜ್ಯ
ರುಸ್ಲಾನ್ ಒಜೆರೊವ್
ಸವೆಲಿ ಪೊಪೊವ್
ಡಿಮಿಟ್ರಿ ಪಂಚೆಂಕೊ
ನೊವೊಸಿಬಿರ್ಸ್ಕ್ ಪ್ರದೇಶ
ಡಿಮಿಟ್ರಿ ಎರೋಖಿನ್
ಕಾನ್ಸ್ಟಾಂಟಿನ್ ಟನೋವ್
ಓಲ್ಗಾ ಗಮೋವಾ
ಇಲ್ಯಾ ಕಾಮೊವ್
ರೋಸ್ಟೊವ್ ಪ್ರದೇಶ
ವ್ಯಾಲೆರಿ ಅಲಾಟೋರ್ಟ್ಸೆವ್
ವೆರೋನಿಕಾ ಪನ್ನಿಕೋವಾ
ಕ್ರಾಸ್ನೊಯಾರ್ಸ್ಕ್ ಪ್ರದೇಶ
ಡಿಮಿಟ್ರಿ ಪ್ಯಾನ್
ಆರ್ಥರ್ ವ್ಯಾಟಿನೋವ್
ವಾಡಿಮ್ ಗುಜೀವ್
ಅನಸ್ತಾಸಿಯಾ ಸವಿಟ್ಸ್ಕಯಾ
ಮಾಸ್ಕೋ
ಅನಾಟೊಲಿ ವೆನಿಕೋವ್
ಇಲ್ಯಾ ಪಾಶ್ಕೋವ್
ವ್ಯಾಲೆರಿ ಆರ್ಟೆಮೊವ್
 
ದಾಖಲೀಕರಣ
1. ಸೋವಿಯತ್ ಯೂನಿಯನ್ ಸಂಖ್ಯೆ 103202/s ನ ಸಶಸ್ತ್ರ ಪಡೆಗಳ ನಿಯೋಜನೆಯ ಮೂಲಭೂತ ಅಂಶಗಳ ಮೇಲೆ. ಸೆಪ್ಟೆಂಬರ್ 18, 1940
2. ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳೊಂದಿಗೆ ಯುದ್ಧದ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟದ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಯೋಜನೆಯಲ್ಲಿ ರೆಡ್ ಆರ್ಮಿಯ ಜನರಲ್ ಸ್ಟಾಫ್ನ ಪರಿಗಣನೆಗಳು. [ಮೇ 15, 1941 ಕ್ಕಿಂತ ಮುಂಚೆ ಅಲ್ಲ]
3. ZapOVO ಟ್ರೂಪ್ಸ್ ಸಂಖ್ಯೆ 503859/ss/ov ನ ಕಮಾಂಡರ್‌ಗೆ ನಿರ್ದೇಶನ. [ಮೇ 20, 1941 ರ ನಂತರ ಇಲ್ಲ]
4. PribOVO ಟ್ರೂಪ್ಸ್ ಸಂಖ್ಯೆ 503920/ss/ov ನ ಕಮಾಂಡರ್‌ಗೆ ನಿರ್ದೇಶನ. [ಮೇ 30, 1941 ರ ನಂತರ ಇಲ್ಲ]
5. KOVO ಪಡೆಗಳ ಕಮಾಂಡರ್ ಸಂಖ್ಯೆ 503862/ss/s ಗೆ ನಿರ್ದೇಶನ. [ಮೇ 20, 1941 ರ ನಂತರ ಇಲ್ಲ]
6. ZapOVO ನ ಮಿಲಿಟರಿ ಕೌನ್ಸಿಲ್‌ನ ನಿರ್ದೇಶನವು 3 ನೇ ಸೈನ್ಯದ ಕಮಾಂಡರ್ ಸಂಖ್ಯೆ 002140/ss/ov. ಮೇ 14, 1941
7. ನವೆಂಬರ್ 1940 ರಿಂದ ಜೂನ್ 10, 1941 ಸಂಖ್ಯೆ 1996/6 ರವರೆಗೆ ಯುಎಸ್ಎಸ್ಆರ್ ಗಡಿಯ ಉಲ್ಲಂಘನೆಗಳ ಮೇಲೆ. ಜೂನ್ 12, 1941
8. ಸೋವಿಯತ್ ಒಕ್ಕೂಟದ ಮೇಲಿನ ದಾಳಿಗೆ ದಿನಾಂಕವನ್ನು ನಿಗದಿಪಡಿಸುವಾಗ. ಜೂನ್ 10, 1941
9. ಶಾಕಿಯಾಯ್ ಗಡಿ ಬೇರ್ಪಡುವಿಕೆಯ ಕಮಾಂಡಿಂಗ್ ಸಿಬ್ಬಂದಿಯ ಕುಟುಂಬಗಳನ್ನು ಸ್ಥಳಾಂತರಿಸಲು ಅನುಮತಿಯ ಕುರಿತು ಆಂತರಿಕ ವ್ಯವಹಾರಗಳ ಉಪ ಪೀಪಲ್ಸ್ ಕಮಿಷರ್‌ನಿಂದ ಮೆಮೊ. ಜೂನ್ 20, 1941
10. ಗಡಿ ಭದ್ರತೆಯನ್ನು ಬಲಪಡಿಸಲು ಆದೇಶ, ನಂ. ಜೂನ್ 20, 1941
11. ಮಿಲಿಟರಿ ಕೌನ್ಸಿಲ್ನ ನಿರ್ದೇಶನ KOVO ಸಂಖ್ಯೆ A1-00211. ಜೂನ್ 11, 1941
12. KOVO ಸಂಖ್ಯೆ 504205 ರ ಮಿಲಿಟರಿ ಕೌನ್ಸಿಲ್‌ಗೆ ನಿರ್ದೇಶನ. ಜೂನ್ 13, 1941
13. USSR L/g 0042 ರ ರಕ್ಷಣಾ ಆಯುಕ್ತರ ಆದೇಶ. ಜೂನ್ 19, 1941
14. ಕಮಾಂಡ್ ಸಿಬ್ಬಂದಿಯ ಮುಂಭಾಗಗಳು ಮತ್ತು ನೇಮಕಾತಿಗಳ ಸಂಘಟನೆಯ ಮೇಲೆ. ಜೂನ್ 21, 1941
15. 12 ನೇ ಯಾಂತ್ರಿಕೃತ ಕಾರ್ಪ್ಸ್ ಸಂಖ್ಯೆ 0033 ಗೆ ಆದೇಶ. ಜೂನ್ 18, 1941
16. 3ನೇ, 4ನೇ ಮತ್ತು 10ನೇ ಸೇನೆಗಳ ಕಮಾಂಡರ್‌ಗಳಿಗೆ ZAPOVO ನಿರ್ದೇಶನ. ನಿರ್ದೇಶನ ಸಂಖ್ಯೆ 1. ಜೂನ್ 22, 1941
17. LVO, PribOVO, ZAPOVO, KOVO, OdVO ನ ಮಿಲಿಟರಿ ಕೌನ್ಸಿಲ್‌ಗಳಿಗೆ ನಿರ್ದೇಶನ ಸಂಖ್ಯೆ 2. ಜೂನ್ 22, 1941
18. ಜುಲೈ 7, 1941 ರಂದು ಬಂಧಿಸಲ್ಪಟ್ಟ ಡಿ.ಜಿ. ಪಾವ್ಲೋವ್ ಅವರ ವಿಚಾರಣೆಯ ಪ್ರೋಟೋಕಾಲ್ನಿಂದ.
19. ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಪ್ರಧಾನ ಕಛೇರಿಯ ನಿರ್ದೇಶನ. ಜೂನ್ 18, 1941
20. ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಪ್ರಧಾನ ಕಛೇರಿಯ ಆದೇಶದಿಂದ ಹೊರತೆಗೆಯಿರಿ. ಜೂನ್ 19, 1941
21. ZapOVO ಏರ್ ವಿಭಾಗಕ್ಕೆ ಟೆಲಿಗ್ರಾಮ್ ಸಂಖ್ಯೆ 217. ಜೂನ್ 21, 1941
22. ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್ನ ಕಮಾಂಡರ್ನಿಂದ ಲೆನಿನ್ಗ್ರಾಡ್ ಮತ್ತು ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಗಳ ಕಮಾಂಡರ್, ಗಡಿ ಪಡೆಗಳ ಮುಖ್ಯಸ್ಥರಿಗೆ ವರದಿ. ಜೂನ್ 20, 1941
23. V. M. ಮೊಲೊಟೊವ್ ಮತ್ತು ರಾಯಭಾರಿ V. ಶುಲೆನ್ಬರ್ಗ್ ನಡುವಿನ ಸಂಭಾಷಣೆ. ಜೂನ್ 21, 1941
24. ZapOVO ಪಡೆಗಳ ಕಮಾಂಡರ್ಗೆ ನಿರ್ದೇಶನ. ಜೂನ್ 13, 1941
25. ಫ್ರಂಟ್ಸ್ ಸಂಖ್ಯೆ 3 ರ ಮಿಲಿಟರಿ ಕೌನ್ಸಿಲ್ಗಳಿಗೆ ನಿರ್ದೇಶನ. ಜೂನ್ 22, 1941
26. ಕೆಂಪು ಸೈನ್ಯದ ಕಮಾಂಡರ್‌ಗಳಿಗೆ "ಜನರಲ್ ಪೊಕ್ರೊವ್ಸ್ಕಿ ಆಯೋಗ" ಕಳುಹಿಸಿದ ಪ್ರಶ್ನೆಗಳು
27. ಜುಲೈ 22, 1941 ರ ಯುಎಸ್ಎಸ್ಆರ್ನ ಸುಪ್ರೀಂ ಕೋರ್ಟ್ನ ಮಿಲಿಟರಿ ಕೊಲಿಜಿಯಂನ ಮುಚ್ಚಿದ ನ್ಯಾಯಾಲಯದ ಅಧಿವೇಶನದ ಪ್ರೋಟೋಕಾಲ್.
28. ಜನರಲ್ ಸ್ಟಾಫ್ನಿಂದ ಗಮನಿಸಿ I.V ಸ್ಟಾಲಿನ್ ಮತ್ತು V.M. 103313/ss/ov. [ಅಕ್ಟೋಬರ್ 5, 1940 ಕ್ಕಿಂತ ಮುಂಚೆ ಅಲ್ಲ]
29. 8 ನೇ, 11 ನೇ ಮತ್ತು 27 ನೇ ಸೇನೆಗಳ ಕಮಾಂಡರ್ಗಳಿಗೆ ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಪ್ರಧಾನ ಕಚೇರಿಗೆ ಆದೇಶ. ಜೂನ್ 21, 1941
30. 6 ನೇ ಸೇನೆಯ ಕಮಾಂಡರ್ನಿಂದ 4 ನೇ ಯಾಂತ್ರಿಕೃತ ಕಾರ್ಪ್ಸ್, 8 ನೇ ಟ್ಯಾಂಕ್ ವಿಭಾಗ ಮತ್ತು 81 ನೇ ಮೋಟಾರು ರೈಫಲ್ ವಿಭಾಗದ ಕಮಾಂಡರ್ಗಳಿಗೆ ಆದೇಶ. ಜೂನ್ 20, 1941
31. KOVO ಸಂಖ್ಯೆ A1-00209 ರ ಮಿಲಿಟರಿ ಕೌನ್ಸಿಲ್‌ನಿಂದ ಗಮನಿಸಿ. [ಏಪ್ರಿಲ್ 12, 1941 ರ ನಂತರ ಇಲ್ಲ]
1. ಸೋವಿಯತ್ ಯೂನಿಯನ್ ಸಂಖ್ಯೆ 103202/s ನ ಸಶಸ್ತ್ರ ಪಡೆಗಳ ನಿಯೋಜನೆಯ ಮೂಲಭೂತ ಅಂಶಗಳ ಮೇಲೆ.
ಸೆಪ್ಟೆಂಬರ್ 18, 1940
ವಿಶೇಷವಾಗಿ ಪ್ರಮುಖ
ಉನ್ನತ ರಹಸ್ಯ
ವೈಯಕ್ತಿಕವಾಗಿ ಮಾತ್ರ
ಒಂದು ಪ್ರತಿಯಲ್ಲಿ ಬರೆಯಲಾಗಿದೆ
1940 ಮತ್ತು 1941ರಲ್ಲಿ ಪಶ್ಚಿಮ ಮತ್ತು ಪೂರ್ವದಲ್ಲಿ ಸೋವಿಯತ್ ಒಕ್ಕೂಟದ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಆಧಾರದ ಮೇಲೆ ನಿಮ್ಮ ಪರಿಗಣನೆಗೆ ನಾನು ವರದಿ ಮಾಡುತ್ತೇನೆ
I. ನಮ್ಮ ಸಂಭಾವ್ಯ ವಿರೋಧಿಗಳು
ಯುರೋಪಿನ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯು ನಮ್ಮ ಪಶ್ಚಿಮ ಗಡಿಗಳಲ್ಲಿ ಸಶಸ್ತ್ರ ಘರ್ಷಣೆಯ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ.
ಈ ಸಶಸ್ತ್ರ ಸಂಘರ್ಷವು ನಮ್ಮ ಪಶ್ಚಿಮ ಗಡಿಗಳಿಗೆ ಮಾತ್ರ ಸೀಮಿತವಾಗಿರಬಹುದು, ಆದರೆ ನಮ್ಮ ದೂರದ ಪೂರ್ವದ ಗಡಿಗಳಲ್ಲಿ ಜಪಾನ್‌ನಿಂದ ದಾಳಿಯ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ.
ನಮ್ಮ ಪಾಶ್ಚಿಮಾತ್ಯ ಗಡಿಗಳಲ್ಲಿ, ಇಟಲಿಗೆ ಹೆಚ್ಚಾಗಿ ಶತ್ರು ಜರ್ಮನಿಯಾಗಿರಬಹುದು, ಯುದ್ಧದಲ್ಲಿ ಅದರ ಭಾಗವಹಿಸುವಿಕೆ ಸಾಧ್ಯ, ಅಥವಾ ಬಾಲ್ಕನ್ಸ್‌ನಲ್ಲಿ ಕಾಣಿಸಿಕೊಳ್ಳುವುದು ನಮಗೆ ಪರೋಕ್ಷ ಬೆದರಿಕೆಯನ್ನು ಉಂಟುಮಾಡುತ್ತದೆ.
ಯುಎಸ್ಎಸ್ಆರ್ ಮತ್ತು ಜರ್ಮನಿಯ ನಡುವಿನ ಸಶಸ್ತ್ರ ಸಂಘರ್ಷವು ನಮ್ಮೊಂದಿಗೆ ಮಿಲಿಟರಿ ಸಂಘರ್ಷದಲ್ಲಿ ಹಂಗೇರಿಯನ್ನು ಒಳಗೊಂಡಿರುತ್ತದೆ, ಜೊತೆಗೆ ಸೇಡು ತೀರಿಸಿಕೊಳ್ಳುವ ಉದ್ದೇಶಕ್ಕಾಗಿ ಫಿನ್ಲ್ಯಾಂಡ್ ಮತ್ತು ರೊಮೇನಿಯಾವನ್ನು ಒಳಗೊಂಡಿರುತ್ತದೆ.
ಇರಾನ್ ಮತ್ತು ಅಫ್ಘಾನಿಸ್ತಾನದ ಭಾಗದಲ್ಲಿ ಸಂಭವನೀಯ ಸಶಸ್ತ್ರ ತಟಸ್ಥತೆಯೊಂದಿಗೆ, ಜರ್ಮನ್ನರಿಂದ ಸ್ಫೂರ್ತಿ ಪಡೆದ ಟರ್ಕಿಯಿಂದ ಯುಎಸ್ಎಸ್ಆರ್ ವಿರುದ್ಧ ಬಹಿರಂಗ ದಾಳಿ ಸಾಧ್ಯ.
ಆದ್ದರಿಂದ, ಸೋವಿಯತ್ ಒಕ್ಕೂಟವು ಎರಡು ರಂಗಗಳಲ್ಲಿ ಹೋರಾಡಲು ಸಿದ್ಧರಾಗಿರಬೇಕು: ಪಶ್ಚಿಮದಲ್ಲಿ ಜರ್ಮನಿಯ ವಿರುದ್ಧ, ಇಟಲಿ, ಹಂಗೇರಿ, ರೊಮೇನಿಯಾ ಮತ್ತು ಫಿನ್‌ಲ್ಯಾಂಡ್‌ನಿಂದ ಬೆಂಬಲಿತವಾಗಿದೆ, ಮತ್ತು ಪೂರ್ವದಲ್ಲಿ - ಜಪಾನ್ ವಿರುದ್ಧ ಮುಕ್ತ ಶತ್ರು, ಅಥವಾ ಶತ್ರು ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ. ಸಶಸ್ತ್ರ ತಟಸ್ಥತೆ, ಇದು ಯಾವಾಗಲೂ ಮುಕ್ತ ಮುಖಾಮುಖಿಗೆ ಹೋಗಬಹುದು.
II. ಸಂಭಾವ್ಯ ಎದುರಾಳಿಗಳ ಸಶಸ್ತ್ರ ಪಡೆಗಳು
ಮುಖ್ಯ ಶಕ್ತಿಶಾಲಿ ಶತ್ರು ಜರ್ಮನಿ.
ಪ್ರಸ್ತುತ, ಜರ್ಮನಿಯು 205 - 226 ಕಾಲಾಳುಪಡೆ ವಿಭಾಗಗಳನ್ನು (8 ಯಾಂತ್ರಿಕೃತ ಸೇರಿದಂತೆ) ಮತ್ತು 15 - 17 ಟ್ಯಾಂಕ್ ವಿಭಾಗಗಳನ್ನು ಮತ್ತು ಒಟ್ಟಾರೆಯಾಗಿ - 243 ವಿಭಾಗಗಳು, 20,000 ಕ್ಷೇತ್ರಗಳನ್ನು ನಿಯೋಜಿಸಿದೆ. ಎಲ್ಲಾ ಕ್ಯಾಲಿಬರ್‌ಗಳ ಬಂದೂಕುಗಳು, 10,000 ಟ್ಯಾಂಕ್‌ಗಳು ಮತ್ತು 14,200 ರಿಂದ 15,000 ವಿಮಾನಗಳು, ಅದರಲ್ಲಿ 4,500 - 5,000 ಬಾಂಬರ್‌ಗಳು, 3,500 - 4,000 ಫೈಟರ್‌ಗಳು, 400 - 600 ವಿಚಕ್ಷಣ ವಿಮಾನಗಳು ಮತ್ತು 3,000 ವಿಮಾನ ಸಾರಿಗೆ ಮತ್ತು 3,000 ತರಬೇತಿ ವಿಮಾನಗಳು.
ಸೂಚಿಸಲಾದ ಸಂಖ್ಯೆಯ ವಿಭಾಗಗಳಲ್ಲಿ, 85 ಕಾಲಾಳುಪಡೆ ಮತ್ತು 9 ಟ್ಯಾಂಕ್ ವಿಭಾಗಗಳು ಪೂರ್ವ ಮತ್ತು ಆಗ್ನೇಯದಲ್ಲಿ ಕೇಂದ್ರೀಕೃತವಾಗಿವೆ.
ಪಶ್ಚಿಮ ಯುರೋಪಿನ ಪ್ರಸ್ತುತ ಮಿಲಿಟರಿ ಪರಿಸ್ಥಿತಿಯು ಜರ್ಮನ್ನರು ತಮ್ಮ ಹೆಚ್ಚಿನ ಪಡೆಗಳನ್ನು ನಮ್ಮ ಪಾಶ್ಚಿಮಾತ್ಯ ದೇಶಗಳ ವಿರುದ್ಧ ವರ್ಗಾಯಿಸಲು ಅನುವು ಮಾಡಿಕೊಡುತ್ತದೆ. ಗಡಿ.
ಇಂಗ್ಲೆಂಡ್‌ನೊಂದಿಗಿನ ಯುದ್ಧವು ಇನ್ನೂ ಅಪೂರ್ಣಗೊಂಡಿರುವುದರಿಂದ, ಜರ್ಮನಿಯಿಂದ ಆಕ್ರಮಿತ ದೇಶಗಳು ಮತ್ತು ಪ್ರದೇಶಗಳಲ್ಲಿ 50 ವಿಭಾಗಗಳು ಮತ್ತು ದೇಶದ ಆಳದಲ್ಲಿ 20 ವಿಭಾಗಗಳು ಉಳಿದಿವೆ ಎಂದು ಊಹಿಸಬಹುದು.
ಹೀಗಾಗಿ, ಮೇಲಿನ 243 ವಿಭಾಗಗಳಿಂದ, 173 ವಿಭಾಗಗಳವರೆಗೆ - ಅದರಲ್ಲಿ 140 ಪದಾತಿ, 15-17 ಟ್ಯಾಂಕ್, 8 ಯಾಂತ್ರಿಕೃತ, 5 ಬೆಳಕು ಮತ್ತು 3 ವಾಯುಗಾಮಿ ಮತ್ತು 1200 ವಿಮಾನಗಳು - ನಮ್ಮ ಗಡಿಗಳ ವಿರುದ್ಧ ನಿರ್ದೇಶಿಸಲ್ಪಡುತ್ತವೆ.
ಸೋವಿಯತ್ ಒಕ್ಕೂಟದ ವಿರುದ್ಧ ಫಿನ್ಲೆಂಡ್ 15-18 ಪದಾತಿ ದಳಗಳನ್ನು ಕಣಕ್ಕಿಳಿಸಲು ಸಾಧ್ಯವಾಗುತ್ತದೆ.
ರೊಮೇನಿಯಾ - ಪ್ರಸ್ತುತ 45 ಕಾಲಾಳುಪಡೆ ವಿಭಾಗಗಳು ಮತ್ತು ಸುಮಾರು 1,100 ವಿಮಾನಗಳನ್ನು ಹೊಂದಿದೆ, ಅದರಲ್ಲಿ ಕನಿಷ್ಠ 30 ಪದಾತಿ ದಳಗಳು, 3 ಅಶ್ವದಳ ವಿಭಾಗಗಳು ಮತ್ತು ಸುಮಾರು 1,100 ವಿಮಾನಗಳನ್ನು ಸೋವಿಯತ್ ಒಕ್ಕೂಟದ ವಿರುದ್ಧ ಬಳಸಲಾಗುವುದು ಎಂದು ನಿರೀಕ್ಷಿಸಬಹುದು. ಹಂಗೇರಿ - ಯುಎಸ್ಎಸ್ಆರ್ ವಿರುದ್ಧ 15 ಪದಾತಿಸೈನ್ಯ ವಿಭಾಗಗಳು, 2 ಟ್ಯಾಂಕ್ ವಿಭಾಗಗಳು ಮತ್ತು 2 ಅಶ್ವದಳದ ಬ್ರಿಗೇಡ್ಗಳನ್ನು ಕಣಕ್ಕಿಳಿಸಲು ಸಾಧ್ಯವಾಗುತ್ತದೆ.
ಒಟ್ಟಾರೆಯಾಗಿ, ಪಶ್ಚಿಮದಲ್ಲಿ ಸೋವಿಯತ್ ಒಕ್ಕೂಟದ ವಿರುದ್ಧದ ಮೇಲೆ ತಿಳಿಸಿದ ಸಂಭಾವ್ಯ ವಿರೋಧಿಗಳನ್ನು ಗಣನೆಗೆ ತೆಗೆದುಕೊಂಡು, ಈ ಕೆಳಗಿನವುಗಳನ್ನು ನಿಯೋಜಿಸಬಹುದು:
ಜರ್ಮನಿ - 173 ಕಾಲಾಳುಪಡೆ. ವಿಭಾಗ.; 10,000 ಟ್ಯಾಂಕ್‌ಗಳು; 13,000 ವಿಮಾನಗಳು
ಫಿನ್ಲ್ಯಾಂಡ್ - 15 ಕಾಲಾಳುಪಡೆ. ವಿಭಾಗ.; 0 ಟ್ಯಾಂಕ್ಗಳು; 400 ವಿಮಾನಗಳು
ರೊಮೇನಿಯಾ - 30 ಕಾಲಾಳುಪಡೆ. ವಿಭಾಗ.; 250 ಟ್ಯಾಂಕ್ಗಳು; 1100 ವಿಮಾನಗಳು
ಹಂಗೇರಿ - 15 ಕಾಲಾಳುಪಡೆ. ವಿಭಾಗ.; 300 ಟ್ಯಾಂಕ್ಗಳು; 600 ವಿಮಾನಗಳು
ಒಟ್ಟು - 233 ಕಾಲಾಳುಪಡೆ. ವಿಭಾಗ.; 10550 ಟ್ಯಾಂಕ್‌ಗಳು; 15,100 ವಿಮಾನಗಳು.
ಗಮನಿಸಿ: ಮೇಲೆ ಹೇಳಿದಂತೆ - ಇಟಲಿ ಮತ್ತು ಟರ್ಕಿಯೆಯನ್ನು ನೇರ ಎದುರಾಳಿಗಳೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಕೋಷ್ಟಕದಲ್ಲಿ ಸೇರಿಸಲಾಗಿಲ್ಲ.
ಪೂರ್ವದಲ್ಲಿ, ಪ್ರಸ್ತುತ ಚೀನಾದೊಂದಿಗೆ ಯುದ್ಧ ನಡೆಸುತ್ತಿರುವ ಜಪಾನ್ ತನ್ನ ಸೈನ್ಯದಲ್ಲಿ 49 ಪದಾತಿಗಳನ್ನು ಹೊಂದಿದೆ. ವಿಭಾಗಗಳು, ಸುಮಾರು 56,000 ಕ್ಷೇತ್ರಗಳು. ಬಂದೂಕುಗಳು, 1,570 ಟ್ಯಾಂಕ್‌ಗಳು ಮತ್ತು ಟ್ಯಾಂಕೆಟ್‌ಗಳು ಮತ್ತು 3,420 ಭೂ ಮತ್ತು ಸಮುದ್ರ ವಿಮಾನಗಳು.
ಮುಂಬರುವ ವರ್ಷಗಳಲ್ಲಿ ಯುದ್ಧದ ಸಂದರ್ಭದಲ್ಲಿ, ಜಪಾನ್ ತನ್ನ ಸೈನ್ಯವನ್ನು 63 ಪದಾತಿಗೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವಿಭಾಗಗಳು.
ಯುಎಸ್ಎಸ್ಆರ್ ವಿರುದ್ಧದ ಕ್ರಮಗಳಿಗಾಗಿ, ಜಪಾನಿನ ಆಜ್ಞೆಯು 50 ಕಾಲಾಳುಪಡೆಗಳನ್ನು ನಿಯೋಜಿಸಬಹುದು. ವಿಭಾಗಗಳು, ಅದರಲ್ಲಿ 30 ಕಾಲಾಳುಪಡೆಗಳು. ವಿಭಾಗಗಳು, 1,200 ಟ್ಯಾಂಕ್‌ಗಳು ಮತ್ತು ಟ್ಯಾಂಕೆಟ್‌ಗಳು, 850 ಹೆವಿ ಗನ್‌ಗಳು ಮತ್ತು 3,000 ವಿಮಾನಗಳು (1,500 ಭೂಮಿ ಮತ್ತು 1,500 ಸಮುದ್ರ) ಯುಎಸ್‌ಎಸ್‌ಆರ್‌ನ ಗಡಿಗಳಿಗೆ 25-30 ದಿನಗಳಲ್ಲಿ ಕೇಂದ್ರೀಕರಿಸಬಹುದು.
ಮಂಚುಕುವೊ ಸೈನ್ಯವನ್ನು ದ್ವಿತೀಯ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುವುದಿಲ್ಲ.
ಆದ್ದರಿಂದ, ಎರಡು ರಂಗಗಳಲ್ಲಿನ ಯುದ್ಧದಲ್ಲಿ, ಯುಎಸ್ಎಸ್ಆರ್ ತನ್ನ ಗಡಿಗಳಲ್ಲಿ ಕೇಂದ್ರೀಕರಿಸುವ ಸಾಧ್ಯತೆಯನ್ನು ಪರಿಗಣಿಸಬೇಕು - ಸುಮಾರು 280 - 290 ಕಾಲಾಳುಪಡೆ ವಿಭಾಗಗಳು, 11,750 ಟ್ಯಾಂಕ್ಗಳು, 30,000 ಮಧ್ಯಮ ಮತ್ತು ಭಾರೀ ಕ್ಯಾಲಿಬರ್ ಫೀಲ್ಡ್ ಗನ್ಗಳು, 18,000 ವಿಮಾನಗಳು.
III. ವಿರೋಧಿಗಳ ಸಂಭಾವ್ಯ ಕಾರ್ಯಾಚರಣೆಯ ಯೋಜನೆಗಳು
ಪಶ್ಚಿಮ ಮತ್ತು ಪೂರ್ವದಲ್ಲಿ ಸಂಭಾವ್ಯ ಎದುರಾಳಿಗಳ ಕಾರ್ಯಾಚರಣೆಯ ಯೋಜನೆಗಳ ಕುರಿತು ಸಾಕ್ಷ್ಯಚಿತ್ರದ ಡೇಟಾ ಸಾಮಾನ್ಯ ಸಿಬ್ಬಂದಿ ಕೆ.ಎ. ಅದನ್ನು ಹೊಂದಿಲ್ಲ.
ಸಂಭವನೀಯ ಎದುರಾಳಿಗಳ ಸಂಭಾವ್ಯ ಕಾಲ್ಪನಿಕ ಕಾರ್ಯತಂತ್ರದ ನಿಯೋಜನೆಗಳು ಹೀಗಿರಬಹುದು:
ಪಶ್ಚಿಮದಲ್ಲಿ:
ಜರ್ಮನಿಯು ತನ್ನ ಮುಖ್ಯ ಪಡೆಗಳನ್ನು ನದಿಯ ಬಾಯಿಯ ಉತ್ತರಕ್ಕೆ ನಿಯೋಜಿಸುತ್ತದೆ. ಪೂರ್ವ ಪ್ರಶ್ಯದಿಂದ ಲಿಥುವೇನಿಯನ್ SSR ಮೂಲಕ ರಿಗಾ, ಕೊವ್ನೋ ಮತ್ತು ಮುಂದೆ ಡ್ವಿನ್ಸ್ಕ್ - ಪೊಲೊಟ್ಸ್ಕ್, ಅಥವಾ ಕೊವ್ನೋ - ವಿಲ್ನೋ ಮತ್ತು ಮಿನ್ಸ್ಕ್ಗೆ ದಿಕ್ಕುಗಳಲ್ಲಿ ಮುಖ್ಯ ಹೊಡೆತವನ್ನು ತಲುಪಿಸಲು ಮತ್ತು ಅಭಿವೃದ್ಧಿಪಡಿಸಲು ಸ್ಯಾನ್.
ಅದೇ ಸಮಯದಲ್ಲಿ, ಲೊಮ್ಜಾ ಮತ್ತು ಬ್ರೆಸ್ಟ್‌ನಿಂದ ಸಹಾಯಕ ಕೇಂದ್ರೀಕೃತ ದಾಳಿಗಳನ್ನು ನಿರೀಕ್ಷಿಸುವುದು ಅವಶ್ಯಕ, ಮಿನ್ಸ್ಕ್‌ನ ಬಾರಾನೋವಿಚಿ ದಿಕ್ಕಿನಲ್ಲಿ ಅವರ ನಂತರದ ಬೆಳವಣಿಗೆಯೊಂದಿಗೆ.
ರಿಗಾದಲ್ಲಿನ ಕಾರ್ಯಾಚರಣೆಯ ಅಭಿವೃದ್ಧಿಯನ್ನು ಸಂಯೋಜಿಸಲಾಗುವುದು: 1) ಲಿಬೌ ಪ್ರದೇಶದ ಬಾಲ್ಟಿಕ್ ಸಮುದ್ರ ತೀರದಲ್ಲಿ ಇಳಿಯುವುದರೊಂದಿಗೆ ಲೋವರ್ ನೆಮನ್‌ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸೈನ್ಯಗಳ ಪಾರ್ಶ್ವ ಮತ್ತು ಹಿಂಭಾಗದಲ್ಲಿ ಕಾರ್ಯನಿರ್ವಹಿಸುವ ಗುರಿಯೊಂದಿಗೆ ಮತ್ತು 2) ವಶಪಡಿಸಿಕೊಳ್ಳುವುದರೊಂದಿಗೆ ಮೂನ್‌ಸಂಡ್ ದ್ವೀಪಸಮೂಹ ಮತ್ತು ಲೆನಿನ್‌ಗ್ರಾಡ್ ಮೇಲೆ ದಾಳಿ ಮಾಡುವ ಗುರಿಯೊಂದಿಗೆ ಎಸ್ಟೋನಿಯನ್ ಎಸ್‌ಎಸ್‌ಆರ್ ಪ್ರದೇಶದ ಮೇಲೆ ಇಳಿಯುವುದು.
ಪೂರ್ವ ಪ್ರಶ್ಯದಿಂದ ಜರ್ಮನ್ನರ ಮುಖ್ಯ ದಾಳಿಯೊಂದಿಗೆ, ಅವರು ನಮ್ಮ ಎಲ್ವೊವ್ ಗುಂಪಿನ ಹಿಂಭಾಗವನ್ನು ತಲುಪುವ ಮತ್ತು ಸೆರೆಹಿಡಿಯುವ ಉದ್ದೇಶದಿಂದ ಖೋಲ್ಮ್, ಗ್ರುಬೆಶೋವ್, ತೋಮಾಶೆವ್, ಯಾರೋಸ್ಲಾವ್ ಡಬ್ನೋ, ಬ್ರಾಡಿ ಮುಂಭಾಗದಿಂದ ದಾಳಿ ಮಾಡುವ ಸಾಧ್ಯತೆಯಿದೆ. ಪಶ್ಚಿಮ ಉಕ್ರೇನ್.
ಫಿನ್ಲೆಂಡ್ ಜರ್ಮನಿಯ ಬದಿಯನ್ನು ತೆಗೆದುಕೊಂಡರೆ, ವಾಯುವ್ಯದಿಂದ ಲೆನಿನ್ಗ್ರಾಡ್ ಮೇಲೆ ದಾಳಿ ಮಾಡಲು ಅದರ ಸೈನ್ಯವನ್ನು ಜರ್ಮನ್ ವಿಭಾಗಗಳು ಬೆಂಬಲಿಸುವ ಸಾಧ್ಯತೆಯಿದೆ.
ದಕ್ಷಿಣದಲ್ಲಿ, ರೊಮೇನಿಯನ್ ಸೈನ್ಯದಿಂದ ಝ್ಮೆರಿಂಕಾದ ಸಾಮಾನ್ಯ ದಿಕ್ಕಿನಲ್ಲಿ ಉತ್ತರ ರೊಮೇನಿಯಾದ ಪ್ರದೇಶಗಳಿಂದ ಆಕ್ರಮಣಕ್ಕೆ ಜರ್ಮನ್ ಸೈನ್ಯದೊಂದಿಗೆ ಏಕಕಾಲಿಕ ಪರಿವರ್ತನೆಯನ್ನು ನಿರೀಕ್ಷಿಸಬಹುದು, ಇದನ್ನು ಜರ್ಮನ್ ವಿಭಾಗಗಳು ಬೆಂಬಲಿಸುತ್ತವೆ.
ಜರ್ಮನಿಗೆ ವಿವರಿಸಿರುವ ಕಾಲ್ಪನಿಕ ಸನ್ನಿವೇಶವನ್ನು ಗಮನಿಸಿದರೆ, ಅದರ ಪಡೆಗಳ ಕೆಳಗಿನ ನಿಯೋಜನೆ ಮತ್ತು ಗುಂಪುಗಳನ್ನು ನಿರೀಕ್ಷಿಸಬಹುದು:
- ನದಿಯ ಬಾಯಿಯ ಉತ್ತರಕ್ಕೆ. ಸ್ಯಾನ್ ಜರ್ಮನ್ನರು 123 ಕಾಲಾಳುಪಡೆ ಮತ್ತು 10 ಟ್ಯಾಂಕ್ ವಿಭಾಗಗಳನ್ನು ಹೊಂದಬಹುದು ಮತ್ತು ಮೆಮೆಲ್-ಸೆಡ್ಲೆಸ್ ಮುಂಭಾಗದಲ್ಲಿ ಅವರ ಹೆಚ್ಚಿನ ವಾಯುಯಾನವನ್ನು ಹೊಂದಬಹುದು;
- ನದಿಯ ಬಾಯಿಯ ದಕ್ಷಿಣಕ್ಕೆ. ಸ್ಯಾನ್ - 50 ಕಾಲಾಳುಪಡೆ ಮತ್ತು 5 ಟ್ಯಾಂಕ್ ವಿಭಾಗಗಳು, ಖೋಲ್ಮ್, ತೋಮಾಶೆವ್, ಲುಬ್ಲಿನ್ ಪ್ರದೇಶದಲ್ಲಿ ಅವುಗಳ ಮುಖ್ಯ ಗುಂಪು.
ಉಕ್ರೇನ್ ಅನ್ನು ವಶಪಡಿಸಿಕೊಳ್ಳಲು ಜರ್ಮನ್ನರು ತಮ್ಮ ಮುಖ್ಯ ಪಡೆಗಳನ್ನು ದಕ್ಷಿಣದಲ್ಲಿ, ಸೀಡ್ಲ್ಸ್ ಮತ್ತು ಲುಬ್ಲಿನ್ ಪ್ರದೇಶಗಳಲ್ಲಿ ಕೇಂದ್ರೀಕರಿಸುವ ಸಾಧ್ಯತೆಯಿದೆ, ಕೈವ್ನ ಸಾಮಾನ್ಯ ದಿಕ್ಕಿನಲ್ಲಿ ಮುಖ್ಯ ಹೊಡೆತವನ್ನು ನೀಡುತ್ತದೆ.
ಈ ದಾಳಿಯು ಮೇಲೆ ಸೂಚಿಸಿದಂತೆ ಪೂರ್ವ ಪ್ರಶ್ಯದಿಂದ ಉತ್ತರಕ್ಕೆ ಪೋಷಕ ದಾಳಿಯೊಂದಿಗೆ ಇರುತ್ತದೆ.
ಈ ಕ್ರಿಯೆಯ ಆಯ್ಕೆಯೊಂದಿಗೆ, ಜರ್ಮನ್ನರು 110-120 ಪದಾತಿಸೈನ್ಯದ ವಿಭಾಗಗಳನ್ನು, ಅವರ ಟ್ಯಾಂಕ್‌ಗಳು ಮತ್ತು ವಿಮಾನಗಳ ಬಹುಭಾಗವನ್ನು ದಕ್ಷಿಣದಲ್ಲಿ ಕಾರ್ಯಾಚರಣೆಗಾಗಿ ನಿಯೋಜಿಸುತ್ತಾರೆ, 50-60 ಪದಾತಿ ದಳಗಳು, ಕೆಲವು ಟ್ಯಾಂಕ್‌ಗಳು ಮತ್ತು ವಿಮಾನಗಳನ್ನು ಉತ್ತರದಲ್ಲಿ ಕಾರ್ಯಾಚರಣೆಗಾಗಿ ನಿಯೋಜಿಸುತ್ತಾರೆ ಎಂದು ಜರ್ಮನಿ ನಿರೀಕ್ಷಿಸಬೇಕು.
ಜರ್ಮನಿಗೆ ಮುಖ್ಯ, ರಾಜಕೀಯವಾಗಿ ಹೆಚ್ಚು ಅನುಕೂಲಕರವಾಗಿದೆ ಮತ್ತು ಆದ್ದರಿಂದ, ಅದರ ಕ್ರಿಯೆಗಳ 1 ನೇ ಆಯ್ಕೆಯು ಹೆಚ್ಚು ಸಂಭವನೀಯವಾಗಿದೆ, ಅಂದರೆ. ನದಿಯ ಬಾಯಿಯ ಉತ್ತರಕ್ಕೆ ಜರ್ಮನ್ ಸೈನ್ಯದ ಮುಖ್ಯ ಪಡೆಗಳ ನಿಯೋಜನೆಯೊಂದಿಗೆ. ಸ್ಯಾನ್.
ನಮ್ಮ ಪಶ್ಚಿಮ ಗಡಿಗಳಲ್ಲಿ ಜರ್ಮನ್ ಸೈನ್ಯಗಳ ನಿಯೋಜನೆಯ ಅಂದಾಜು ಸಮಯದ ಚೌಕಟ್ಟು ಏಕಾಗ್ರತೆಯ ಪ್ರಾರಂಭದಿಂದ 10-15 ದಿನಗಳು.
ರೊಮೇನಿಯಾದೊಂದಿಗಿನ ನಮ್ಮ ಗಡಿಯಲ್ಲಿ 30 ರೊಮೇನಿಯನ್ ಪದಾತಿ ದಳಗಳ ನಿಯೋಜನೆಯ ಪೂರ್ಣಗೊಂಡಿದೆ, ಮತ್ತು ಅವರ ಮುಖ್ಯ ಗುಂಪು - 18 ಕಾಲಾಳುಪಡೆಗಳವರೆಗೆ. ವಿಭಾಗಗಳು - ಬೊಟೊಗೊಶ್ಚಾನಿ, ಸುಗಾವಾ ಪ್ರದೇಶದಲ್ಲಿ, ನೀವು 15 - 20 ದಿನಗಳನ್ನು ನಿರೀಕ್ಷಿಸಬಹುದು.
ಫಿನ್ನಿಷ್ ಸೈನ್ಯಕ್ಕೆ ಸಂಬಂಧಿಸಿದಂತೆ, ಈ ಕೆಳಗಿನ ನಿಯೋಜನೆಯನ್ನು ನಿರೀಕ್ಷಿಸಲಾಗಿದೆ:
1. ಗಲ್ಫ್ ಆಫ್ ಫಿನ್‌ಲ್ಯಾಂಡ್‌ನಿಂದ ಸಾವೊನ್ಲಿನಾ ವರೆಗೆ 6 ಪದಾತಿದಳದ ಮುಂಭಾಗದಲ್ಲಿ. 3-4 ಜರ್ಮನ್ ವಿಭಾಗಗಳಿಂದ ಬೆಂಬಲಿತ ವಿಭಾಗಗಳು;
2. ಕುಯೋಪಿಯೊ, ಐಯೊಮ್ಸುಗೆ ದಿಕ್ಕನ್ನು ಒಳಗೊಳ್ಳಲು - ಒಂಕಾಮೊ, ಇಲೊಮಾಂಟಿಕಿ, ನೂರ್ಮ್ಸ್ ಮುಂಭಾಗದಲ್ಲಿ - 3 ಪದಾತಿ ದಳದವರೆಗೆ. ವಿಭಾಗಗಳು;
3. ಕುಖ್ಟೋನಿ, ಸುಮುಸ್ಸಮೀಮಿ ಮುಂಭಾಗದಲ್ಲಿ ಉಲಿಯಾಬೋರ್ ದಿಕ್ಕನ್ನು ಒಳಗೊಳ್ಳಲು - 2 ಪದಾತಿ ದಳದವರೆಗೆ. ವಿಭಾಗಗಳು;
4. ಮೆರ್ಕ್ಜಾರ್ವಿ ಪ್ರದೇಶದಲ್ಲಿ - 2 ಪದಾತಿ ಪಡೆಗಳವರೆಗೆ. ವಿಭಾಗಗಳು;
5. ಪೆಟ್ಸಾಮೊ ಪ್ರದೇಶದಲ್ಲಿ - 2 ಕಾಲಾಳುಪಡೆ ವರೆಗೆ. ವಿಭಾಗಗಳು.
ಸೂಚಿಸಿದ ಆಯ್ಕೆಯ ಪ್ರಕಾರ ಫಿನ್ನಿಷ್ ಸೈನ್ಯದ ಅಂತಿಮ ನಿಯೋಜನೆಯನ್ನು 20 ನೇ - 25 ನೇ ದಿನದಲ್ಲಿ ನಿರೀಕ್ಷಿಸಬಹುದು.
ಜರ್ಮನ್ ವಿಭಾಗಗಳಿಂದ ಇಲ್ಲಿ ಬೆಂಬಲಿತವಾದ ವೈಬೋರ್ಗ್-ಲೆನಿನ್ಗ್ರಾಡ್ ದಿಕ್ಕಿನಲ್ಲಿ ಫಿನ್ನಿಷ್ ಸೈನ್ಯದ ಗಮನಾರ್ಹ ಪಡೆಗಳ ಕೇಂದ್ರೀಕರಣದ ಸಾಧ್ಯತೆಯು ಈ ದಿಕ್ಕಿನಲ್ಲಿ ಸಕ್ರಿಯ ಶತ್ರು ಕ್ರಿಯೆಗಳ ಸಾಧ್ಯತೆಯನ್ನು ಪೂರ್ವನಿರ್ಧರಿಸುತ್ತದೆ.
ಭವಿಷ್ಯದಲ್ಲಿ, ಈ ರಂಗಮಂದಿರದಲ್ಲಿ, ಪೆಟ್ರೋಜಾವೊಡ್ಸ್ಕ್ ಮತ್ತು ಕಂಡಲಕ್ಷ ದಿಕ್ಕುಗಳಲ್ಲಿ ಸಹಾಯಕ ಶತ್ರುಗಳ ದಾಳಿಯ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ.
ಶತ್ರು ನೌಕಾ ನೌಕಾಪಡೆಗಳ ಬಹುಪಾಲು ಕ್ರಮಗಳು ಹೀಗಿವೆ:
ಜರ್ಮನ್ ಫ್ಲೀಟ್
ಎ) ಬಾಲ್ಟಿಕ್ ಸಮುದ್ರದಲ್ಲಿ ದಿಗ್ಬಂಧನ;
ಬಿ) ಲಿಬೌ ಪ್ರದೇಶದಲ್ಲಿ ಸೈನ್ಯವನ್ನು ಒದಗಿಸುವುದು ಮತ್ತು ಇಳಿಸುವುದು ಮತ್ತು ಮೂನ್‌ಸಂಡ್ ದ್ವೀಪಸಮೂಹವನ್ನು ವಶಪಡಿಸಿಕೊಳ್ಳುವುದು;
ಸಿ) ಫಿನ್‌ಲ್ಯಾಂಡ್ ಕೊಲ್ಲಿಗೆ ಪ್ರವೇಶಿಸಲು ಮತ್ತು ನಮ್ಮ ನೌಕಾಪಡೆಯನ್ನು ಪೂರ್ವಕ್ಕೆ ಬಿಡಲು ಒತ್ತಾಯಿಸುವ ಬಯಕೆ;
d) ಉತ್ತರ ಸಮುದ್ರದಲ್ಲಿ, ಮರ್ಮನ್ಸ್ಕ್ ಮತ್ತು ಅರ್ಕಾಂಗೆಲ್ಸ್ಕ್ನಲ್ಲಿನ ನಮ್ಮ ಬಂದರುಗಳನ್ನು ನಿರ್ಬಂಧಿಸಲು ಜರ್ಮನ್ನರು ಕ್ರೂಸಿಂಗ್ ಕಾರ್ಯಾಚರಣೆಗಳು ಮತ್ತು ಜಲಾಂತರ್ಗಾಮಿ ಕಾರ್ಯಾಚರಣೆಗಳನ್ನು ಅಭಿವೃದ್ಧಿಪಡಿಸಬಹುದು.
ಇಟಾಲಿಯನ್ ಫ್ಲೀಟ್ ಕಪ್ಪು ಸಮುದ್ರದಲ್ಲಿ ತನ್ನ ಪ್ರಮುಖ ಕಾರ್ಯಾಚರಣೆಗಳನ್ನು ಹೊಂದಿರುತ್ತದೆ.
ಪೂರ್ವದಲ್ಲಿ
ಮೇಲೆ ಹೇಳಿದಂತೆ, ನಾವು ಜಪಾನ್‌ನಿಂದ ನಮ್ಮ ವಿರುದ್ಧ ಸಾಂದ್ರತೆಯನ್ನು ನಿರೀಕ್ಷಿಸಬಹುದು - 50 ಪದಾತಿ ದಳಗಳು, 1200 ಟ್ಯಾಂಕ್‌ಗಳು ಮತ್ತು 3000 ಸ್ವಯಂ ಚಾಲಿತ ಬಂದೂಕುಗಳು, ಮತ್ತು ಈ ಟ್ಯಾಂಕ್‌ಗಳು ಮತ್ತು ವಿಮಾನಗಳು ಮತ್ತು 30 ಕಾಲಾಳುಪಡೆಗಳವರೆಗೆ. ವಿಭಾಗಗಳನ್ನು 25 - 30 ದಿನಗಳಲ್ಲಿ ಕೇಂದ್ರೀಕರಿಸಬಹುದು, ಈ ಹಂತದಿಂದ ನಾವು ಜಪಾನಿನ ಸೈನ್ಯದಿಂದ ಸಾಮಾನ್ಯ ಆಕ್ರಮಣಕ್ಕೆ ಪರಿವರ್ತನೆಯನ್ನು ನಿರೀಕ್ಷಿಸಬಹುದು.
ಜಪಾನಿನ ಆಜ್ಞೆಯು ನಮ್ಮ ಪ್ರಿಮೊರಿ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದನ್ನು ಅದರ ನೆಲದ ಮತ್ತು ನೌಕಾ ಪಡೆಗಳ ತಕ್ಷಣದ ಗುರಿಯಾಗಿ ಹೊಂದಿಸುತ್ತದೆ ಎಂದು ನಾನು ನಂಬುತ್ತೇನೆ. 4 ಜಪಾನಿನ ಸೇನಾ ಇಲಾಖೆಗಳು, ಪ್ರಿಮೊರಿ ವಿರುದ್ಧ ಏಳು ಪದಾತಿ ದಳಗಳು ಮತ್ತು ಈ ದಿಕ್ಕಿನಲ್ಲಿ ರಂಗಮಂದಿರವನ್ನು ತಯಾರಿಸಲು ತೀವ್ರವಾದ ಕೆಲಸಗಳ ಉಪಸ್ಥಿತಿಯಿಂದ ಇದು ದೃಢೀಕರಿಸಲ್ಪಟ್ಟಿದೆ.
ಜಪಾನ್ ವಿರುದ್ಧ ಕ್ರಮಗಳನ್ನು ಸಿದ್ಧಪಡಿಸುವಾಗ, ನಮ್ಮ ಪೂರ್ವ ತೀರಗಳು ಮತ್ತು ಜಪಾನ್‌ನ ಬಲವಾದ ನೌಕಾಪಡೆಯ ಬಂದರುಗಳ ವಿರುದ್ಧದ ಕ್ರಮಗಳನ್ನು ಗಣನೆಗೆ ತೆಗೆದುಕೊಳ್ಳುವುದು ಅವಶ್ಯಕ.
IV. ನಮ್ಮ ಕಾರ್ಯತಂತ್ರದ ನಿಯೋಜನೆಯ ಮೂಲಗಳು
ಈ ಅವಧಿಯಲ್ಲಿ, ಸೋವಿಯತ್ ಒಕ್ಕೂಟದ ಸಶಸ್ತ್ರ ಪಡೆಗಳನ್ನು ಎರಡು ರಂಗಗಳಲ್ಲಿ ಕಾರ್ಯತಂತ್ರವಾಗಿ ನಿಯೋಜಿಸಲು ಅಗತ್ಯವಿದ್ದರೆ, ಪಾಶ್ಚಿಮಾತ್ಯ ರಂಗಭೂಮಿಯನ್ನು ಮುಖ್ಯ ರಂಗಭೂಮಿ ಎಂದು ಪರಿಗಣಿಸುವುದು ಅವಶ್ಯಕ, ಮತ್ತು ಇಲ್ಲಿ ನಮ್ಮ ಮುಖ್ಯ ಪಡೆಗಳು ಕೇಂದ್ರೀಕೃತವಾಗಿರಬೇಕು.
ಪೂರ್ವದಲ್ಲಿ, ಗಮನಾರ್ಹವಾದ ಜಪಾನಿನ ಪಡೆಗಳು ನಮ್ಮ ವಿರುದ್ಧ ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ನೀಡಿದರೆ, ಪರಿಸ್ಥಿತಿಯ ಸ್ಥಿರತೆಯನ್ನು ನಮಗೆ ಸಂಪೂರ್ಣವಾಗಿ ಖಾತರಿಪಡಿಸುವ ಅಂತಹ ಪಡೆಗಳನ್ನು ನಿಯೋಜಿಸುವುದು ಅವಶ್ಯಕ.
ನಮ್ಮ ಉಳಿದ ಗಡಿಗಳನ್ನು ಕನಿಷ್ಠ ಪಡೆಗಳಿಂದ ಮುಚ್ಚಬೇಕು, ಅವುಗಳೆಂದರೆ:
ಎ) 88 ನೇ ಪದಾತಿ ದಳ, ಬಿಡಿ ಭಾಗಗಳು ಮತ್ತು ಗಡಿ ಕಾವಲುಗಾರರು ಉತ್ತರ ಕರಾವಳಿಯನ್ನು ಕಾವಲು ಕಾಯುತ್ತಿದ್ದಾರೆ;
ಬಿ) ಒಡೆಸ್ಸಾದಿಂದ ಕೆರ್ಚ್ ವರೆಗೆ ಕಪ್ಪು ಸಮುದ್ರದ ತೀರವನ್ನು ಕಾವಲು ಮಾಡುವುದು, ಕಪ್ಪು ಸಮುದ್ರದ ಫ್ಲೀಟ್ ಜೊತೆಗೆ, 156 ನೇ ಪದಾತಿಸೈನ್ಯದ ವಿಭಾಗ, ಬಿಡಿ ಭಾಗಗಳು, ಕರಾವಳಿ ರಕ್ಷಣಾ ಮತ್ತು ಗಡಿ ಕಾವಲುಗಾರರು;
ಸಿ) ಕೆರ್ಚ್‌ನಿಂದ ಸುಖುಮಿಯವರೆಗೆ ಕಪ್ಪು ಸಮುದ್ರದ ಕರಾವಳಿಯನ್ನು ಕಾಪಾಡುವುದು - 28 ನೇ ಮೌಂಟೇನ್ ರೈಫಲ್ ಡಿವಿಷನ್ ಮತ್ತು ಬಾರ್ಡರ್ ಗಾರ್ಡ್;
ಡಿ) ಟ್ರಾನ್ಸ್ಕಾಕೇಶಿಯಾವನ್ನು 5 ರೈಫಲ್ ವಿಭಾಗಗಳನ್ನು ಬಿಡುವ ಮೂಲಕ ಒದಗಿಸಲಾಗುತ್ತದೆ, ಅದರಲ್ಲಿ 4 ಪರ್ವತ, 2 ಅಶ್ವದಳದ ವಿಭಾಗಗಳು ಮತ್ತು 2 ಟ್ಯಾಂಕ್ ಬ್ರಿಗೇಡ್ಗಳು;
ಇ) ಮಧ್ಯ ಏಷ್ಯಾದ ಗಡಿಗಳನ್ನು 2 ಮೌಂಟೇನ್ ರೈಫಲ್ ವಿಭಾಗಗಳು, 4 ಅಶ್ವದಳದ ವಿಭಾಗಗಳು ಮತ್ತು ಗಡಿ ಕಾವಲು ಪಡೆಗಳಿಂದ ರಕ್ಷಿಸಲಾಗಿದೆ.
ಒಟ್ಟಾರೆಯಾಗಿ, ಈ ಕೆಳಗಿನ ಕ್ಷೇತ್ರ ಪಡೆಗಳನ್ನು ಉತ್ತರ ಮತ್ತು ದಕ್ಷಿಣದ ಗಡಿಗಳಲ್ಲಿ ಬಿಡಲಾಗಿದೆ:
11 ರೈಫಲ್ ವಿಭಾಗಗಳು, ಅವುಗಳಲ್ಲಿ 7 ಪರ್ವತ ವಿಭಾಗಗಳು;
6 ಅಶ್ವದಳದ ವಿಭಾಗಗಳು ಮತ್ತು 2 ಟ್ಯಾಂಕ್ ಬ್ರಿಗೇಡ್ಗಳು.
ಪೂರ್ವದಲ್ಲಿ, ಜಪಾನ್ ವಿರುದ್ಧ ಕ್ರಮಗಳಿಗಾಗಿ, ನೇಮಕ ಮಾಡುವುದು ಅವಶ್ಯಕ:
28 ಬಾಣಗಳು. ವಿಭಾಗಗಳು, ಅದರಲ್ಲಿ 4 ಯಾಂತ್ರಿಕೃತ ವಿಭಾಗಗಳಾಗಿವೆ;
2 ಟ್ಯಾಂಕ್ ವಿಭಾಗಗಳು;
4 ಅಶ್ವದಳದ ವಿಭಾಗಗಳು;
3 ಪ್ರತ್ಯೇಕ ಪುಟ ಬ್ರಿಗೇಡ್‌ಗಳು;
3 ವಾಯುಗಾಮಿ ದಳಗಳು;
8 ಟ್ಯಾಂಕ್ ಬ್ರಿಗೇಡ್‌ಗಳು, ಮತ್ತು ಒಟ್ಟು 5741 ಟ್ಯಾಂಕ್‌ಗಳು ಮತ್ತು ಟ್ಯಾಂಕೆಟ್‌ಗಳು;
44 ವಾಯುಯಾನ ರೆಜಿಮೆಂಟ್‌ಗಳು, 2,655 ವಿಮಾನಗಳು ಮತ್ತು ಪೆಸಿಫಿಕ್ ಫ್ಲೀಟ್‌ನ 692 ವಿಮಾನಗಳನ್ನು ಒಳಗೊಂಡಿದ್ದು, ಒಟ್ಟು 3,347 ವಿಮಾನಗಳು.
ಯುಎಸ್ಎಸ್ಆರ್ನ ಉತ್ತರ, ದಕ್ಷಿಣ ಮತ್ತು ಪೂರ್ವ ಗಡಿಗಳಲ್ಲಿ ಒಟ್ಟಾರೆಯಾಗಿ ಉಳಿದಿದೆ:
39 ಬಾಣಗಳು, ವಿಭಾಗಗಳು;
2 ಟ್ಯಾಂಕ್ ವಿಭಾಗಗಳು;
10 ಅಶ್ವದಳದ ವಿಭಾಗಗಳು;
3 ಇಲಾಖೆ ಬಾಣ ಬ್ರಿಗೇಡ್ಗಳು;
3 ವಾಯುಗಾಮಿ ದಳಗಳು;
10 ಟ್ಯಾಂಕ್ ಬ್ರಿಗೇಡ್ಗಳು;
69 ವಾಯುಯಾನ ರೆಜಿಮೆಂಟ್‌ಗಳು.
ಪಶ್ಚಿಮದಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಲು ಈ ಕೆಳಗಿನವರನ್ನು ನೇಮಿಸಲಾಗಿದೆ:
143 ಬಾಣಗಳು ವಿಭಾಗಗಳು; ಅದರಲ್ಲಿ 6 ರಾಷ್ಟ್ರೀಯ - ಬಾಲ್ಟಿಕ್;
7 ಯಾಂತ್ರಿಕೃತ ವಿಭಾಗಗಳು;
16 ಟ್ಯಾಂಕ್ ವಿಭಾಗಗಳು;
10 ಅಶ್ವದಳದ ವಿಭಾಗಗಳು;
15 ಟ್ಯಾಂಕ್ ಬ್ರಿಗೇಡ್ಗಳು;
ಸೆಪ್ಟೆಂಬರ್ 15 ರ ಹೊತ್ತಿಗೆ 6422 ವಿಮಾನಗಳೊಂದಿಗೆ 159 ವಾಯುಯಾನ ರೆಜಿಮೆಂಟ್‌ಗಳು.
V. ಪಶ್ಚಿಮದಲ್ಲಿ ನಮ್ಮ ಕಾರ್ಯತಂತ್ರದ ನಿಯೋಜನೆಯ ಅಡಿಪಾಯ
ಪಶ್ಚಿಮದಲ್ಲಿ ಕೆಂಪು ಸೈನ್ಯದ ಮುಖ್ಯ ಪಡೆಗಳು, ಪರಿಸ್ಥಿತಿಗೆ ಅನುಗುಣವಾಗಿ, ಬ್ರೆಸ್ಟ್-ಲಿಟೊವ್ಸ್ಕ್‌ನ ದಕ್ಷಿಣಕ್ಕೆ ಬಾಲ್ಕನ್ ದೇಶಗಳಿಂದ ಜರ್ಮನಿಯನ್ನು ಲುಬ್ಲಿನ್ ಮತ್ತು ಕ್ರಾಕೋವ್ ಮತ್ತು ಮತ್ತಷ್ಟು ಬ್ರೆಸ್ಲಾವ್‌ಗೆ ಪ್ರಬಲವಾದ ಹೊಡೆತದಿಂದ ಕತ್ತರಿಸಲು ನಿಯೋಜಿಸಬಹುದು. (ಬ್ರಾಟಿಸ್ಲಾವ್) ಯುದ್ಧದ ಮೊದಲ ಹಂತದಲ್ಲಿ, ಅದರ ಪ್ರಮುಖ ಆರ್ಥಿಕ ನೆಲೆಗಳನ್ನು ಕಸಿದುಕೊಳ್ಳಿ ಮತ್ತು ಯುದ್ಧದಲ್ಲಿ ಭಾಗವಹಿಸುವ ಬಗ್ಗೆ ಬಾಲ್ಕನ್ ದೇಶಗಳ ಮೇಲೆ ನಿರ್ಣಾಯಕ ಪ್ರಭಾವ ಬೀರಿತು; ಅಥವಾ ಬ್ರೆಸ್ಟ್-ಲಿಟೊವ್ಸ್ಕ್‌ನ ಉತ್ತರದಲ್ಲಿ, ಪೂರ್ವ ಪ್ರಶ್ಯದೊಳಗೆ ಜರ್ಮನ್ ಸೈನ್ಯದ ಮುಖ್ಯ ಪಡೆಗಳನ್ನು ಸೋಲಿಸುವ ಮತ್ತು ಎರಡನೆಯದನ್ನು ವಶಪಡಿಸಿಕೊಳ್ಳುವ ಕಾರ್ಯದೊಂದಿಗೆ.
ನಿಯೋಜನೆಯ ಅಂತಿಮ ನಿರ್ಧಾರವು ಯುದ್ಧದ ಆರಂಭದಲ್ಲಿ ಬೆಳೆಯುವ ರಾಜಕೀಯ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ, ಆದರೆ ಶಾಂತಿಕಾಲದ ಪರಿಸ್ಥಿತಿಗಳಲ್ಲಿ ಎರಡೂ ಆಯ್ಕೆಗಳನ್ನು ಅಭಿವೃದ್ಧಿಪಡಿಸುವುದು ಅಗತ್ಯವೆಂದು ನಾನು ಪರಿಗಣಿಸುತ್ತೇನೆ.
ಮೊದಲ ಆಯ್ಕೆಯು ಬ್ರೆಸ್ಟ್-ಲಿಟೊವ್ಸ್ಕ್ನ ದಕ್ಷಿಣಕ್ಕೆ ನಿಯೋಜನೆಯಾಗಿದೆ. ಈ ನಿಯೋಜನೆಯ ಮೂಲಭೂತ ಅಂಶಗಳು ಹೀಗಿರಬೇಕು:
1. ಪಡೆಗಳ ಕೇಂದ್ರೀಕರಣದ ಅವಧಿಯಲ್ಲಿ ಸಕ್ರಿಯ ರಕ್ಷಣೆಯೊಂದಿಗೆ ನಮ್ಮ ಗಡಿಗಳನ್ನು ಬಲವಾಗಿ ಮುಚ್ಚಿ.
2. ವೆಸ್ಟರ್ನ್ ಫ್ರಂಟ್ನ ಎಡ-ಪಕ್ಕದ ಸೈನ್ಯದ ಸಹಕಾರದೊಂದಿಗೆ, ನೈಋತ್ಯ ಮುಂಭಾಗದ ಪಡೆಗಳು ಶತ್ರುಗಳ ಲುಬ್ಲಿನ್-ಸ್ಯಾಂಡೋಮಿಯೆರ್ಜ್ ಗುಂಪಿನ ಮೇಲೆ ನಿರ್ಣಾಯಕ ಸೋಲನ್ನು ಉಂಟುಮಾಡುತ್ತವೆ ಮತ್ತು ನದಿಯನ್ನು ತಲುಪುತ್ತವೆ. ವಿಸ್ಟುಲಾ. ತರುವಾಯ, ಕಿಲ್ಸೆ, ಕ್ರಾಕೋವ್‌ನ ಸಾಮಾನ್ಯ ದಿಕ್ಕಿನಲ್ಲಿ ಮುಷ್ಕರ ಮಾಡಿ ಮತ್ತು ನದಿಯನ್ನು ತಲುಪಿ. ಟಿಲಿಟ್ಸಾ ಮತ್ತು ನದಿಯ ಮೇಲ್ಭಾಗ. ಓಡರ್.
3. ಕಾರ್ಯಾಚರಣೆಯ ಸಮಯದಲ್ಲಿ, ಉತ್ತರ ಬುಕೊವಿನಾ ಮತ್ತು ಬೆಸ್ಸರಾಬಿಯಾದ ಗಡಿಗಳನ್ನು ದೃಢವಾಗಿ ಮುಚ್ಚಿ.
4. ವಾಯುವ್ಯ ಮತ್ತು ಪಾಶ್ಚಿಮಾತ್ಯ ರಂಗಗಳ ಸಕ್ರಿಯ ಕ್ರಿಯೆಗಳಿಂದ, ಮಿನ್ಸ್ಕ್ ಮತ್ತು ಪ್ಸ್ಕೋವ್ ದಿಕ್ಕುಗಳನ್ನು ದೃಢವಾಗಿ ಒಳಗೊಂಡಿರುವಾಗ, ಬ್ರೆಸ್ಟ್-ಲಿಟೊವ್ಸ್ಕ್ ಮತ್ತು ಪೂರ್ವ ಪ್ರಶ್ಯದ ಉತ್ತರದಲ್ಲಿ ಹೆಚ್ಚಿನ ಜರ್ಮನ್ ಪಡೆಗಳನ್ನು ಪಿನ್ ಮಾಡಿ.
ಬಾಲ್ಕನ್ ದೇಶಗಳಿಂದ ಜರ್ಮನಿಯನ್ನು ಕತ್ತರಿಸಿದ ಕ್ರಾಕೋವ್ ಮತ್ತು ಬ್ರಾಟಿಸ್ಲಾವಾ ದಿಕ್ಕಿನಲ್ಲಿ ನಮ್ಮ ಪಡೆಗಳ ಮುಷ್ಕರವು ಅಸಾಧಾರಣ ರಾಜಕೀಯ ಮಹತ್ವವನ್ನು ಪಡೆಯುತ್ತದೆ.
ಇದರ ಜೊತೆಗೆ, ಈ ದಿಕ್ಕಿನಲ್ಲಿ ಮುಷ್ಕರವು ಹಿಂದಿನ ಪೋಲೆಂಡ್ನ ಭೂಪ್ರದೇಶದಲ್ಲಿ ನಡೆಯುತ್ತದೆ, ಇದು ಇನ್ನೂ ರಕ್ಷಣೆಯ ವಿಷಯದಲ್ಲಿ ಕಳಪೆಯಾಗಿ ತಯಾರಿಸಲ್ಪಟ್ಟಿದೆ.
ಈ ಮುಖ್ಯ ಆಯ್ಕೆಯ ಪ್ರಕಾರ ಯುಎಸ್ಎಸ್ಆರ್ನ ಸಶಸ್ತ್ರ ಪಡೆಗಳನ್ನು ನಿಯೋಜಿಸುವಾಗ, ಈ ಕೆಳಗಿನ ಗುಂಪನ್ನು ಪ್ರಸ್ತಾಪಿಸಲಾಗಿದೆ.
ನೇರವಾಗಿ ಪಶ್ಚಿಮದಲ್ಲಿ, ಮೂರು ಮುಂಭಾಗಗಳನ್ನು ನಿಯೋಜಿಸಿ - ವಾಯುವ್ಯ, ಪಶ್ಚಿಮ ಮತ್ತು ನೈಋತ್ಯ, ಗಡಿಗಳೊಂದಿಗೆ:
- ವಾಯುವ್ಯ ಮತ್ತು ಪಶ್ಚಿಮದ ನಡುವೆ ಪೊಲೊಟ್ಸ್ಕ್, ಓಶ್ಮಿಯಾನಿ, ಡ್ರುಸ್ಕೆನಿಕಿ, ಅಲೆನ್ಸ್ಟೀನ್ ರೇಖೆಗಳ ಉದ್ದಕ್ಕೂ;
- ಪಶ್ಚಿಮ ಮತ್ತು ನೈಋತ್ಯ ನಡುವೆ - ನದಿ. ಪ್ರಿಪ್ಯಾಟ್, ಪಿನ್ಸ್ಕ್, ವ್ಲೋಡಾವಾ, ಇವಾಂಗೊರೊಡ್.
ವಾಯುವ್ಯ ಮುಂಭಾಗ - ಮುಖ್ಯ ಕಾರ್ಯಗಳು:
1. ಬಾಲ್ಟಿಕ್ ಸಮುದ್ರದ ಕರಾವಳಿಯನ್ನು ರಕ್ಷಿಸುವುದು, ಬಾಲ್ಟಿಕ್ ಫ್ಲೀಟ್ ಜೊತೆಗೆ ಶತ್ರುಗಳ ಉಭಯಚರ ಇಳಿಯುವಿಕೆಯನ್ನು ತಡೆಯುತ್ತದೆ.
2. ಮಿನ್ಸ್ಕ್ ಮತ್ತು ರಿಗಾ-ಪ್ಸ್ಕೋವ್ ನಿರ್ದೇಶನಗಳನ್ನು ದೃಢವಾಗಿ ಮುಚ್ಚಿ ಮತ್ತು ಯಾವುದೇ ಸಂದರ್ಭಗಳಲ್ಲಿ ಜರ್ಮನ್ನರು ನಮ್ಮ ಪ್ರದೇಶವನ್ನು ಆಕ್ರಮಿಸಲು ಅನುಮತಿಸುವುದಿಲ್ಲ.
3. 11 ನೇ ಸೈನ್ಯದ ಮುಂಭಾಗವನ್ನು ಕಡಿಮೆ ಮಾಡಲು ಮತ್ತು ಆಕ್ರಮಣಕ್ಕೆ ಹೆಚ್ಚು ಅನುಕೂಲಕರ ಆರಂಭಿಕ ಸ್ಥಾನವನ್ನು ಪಡೆದುಕೊಳ್ಳಲು, ಸೈನ್ಯದ ಕೇಂದ್ರೀಕರಣದ ಅವಧಿಯಲ್ಲಿ, ವೆಸ್ಟರ್ನ್ ಫ್ರಂಟ್ನ 3 ನೇ ಸೈನ್ಯದ ಸಹಕಾರದೊಂದಿಗೆ, ಸೆಜ್ನಿ ಪ್ರದೇಶವನ್ನು ವಶಪಡಿಸಿಕೊಳ್ಳಿ, ಸುವಾಲ್ಕಿ ಮತ್ತು ಶಿಟ್ಕೆಮೆನ್, ಫಿಲಿಪೋವೊ, ರಾಚ್ಕಿ ಮುಂಭಾಗವನ್ನು ತಲುಪಿ.
4. ಸೈನ್ಯವನ್ನು ಕೇಂದ್ರೀಕರಿಸಿದ ನಂತರ, ಇನ್‌ಸ್ಟರ್‌ಬರ್ಗ್‌ನ ಸಾಮಾನ್ಯ ದಿಕ್ಕಿನಲ್ಲಿ, ಅಲೆನ್‌ಸ್ಟೈನ್, ವೆಸ್ಟರ್ನ್ ಫ್ರಂಟ್ ಜೊತೆಗೆ ಪೂರ್ವ ಪ್ರಶ್ಯದಲ್ಲಿ ಜರ್ಮನ್ ಪಡೆಗಳನ್ನು ಹೊಡೆದುರುಳಿಸಿ.
ಮುಂಭಾಗವು 8 ಮತ್ತು 11 ಸೈನ್ಯಗಳನ್ನು ಹೊಂದಿರುತ್ತದೆ.
8 ನೇ ಸೈನ್ಯ - ಪೋಲಂಜೆನ್, ಜುರ್ಬರ್ಗ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
6 ಬಾಣಗಳು, ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
11 ನೇ ಸೈನ್ಯ - ಆರಂಭಿಕ ನಿಯೋಜನೆ ಮುಂಭಾಗ ಯುರ್ಬರ್ಗ್, ಡ್ರುಸ್ಕೆನಿಕಿ, ಇವುಗಳನ್ನು ಒಳಗೊಂಡಿರುತ್ತದೆ:
9 ಬಾಣಗಳು, ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
ಮುಂಭಾಗದ ಆಜ್ಞೆಯು ಅದರ ತಕ್ಷಣದ ವಿಲೇವಾರಿಯಲ್ಲಿದೆ:
1 ಬಾಣಗಳು, ಲಿಬೌ ಪ್ರದೇಶದಲ್ಲಿ ಕರಾವಳಿಯ ರಕ್ಷಣೆಯ ಮೇಲೆ ವಿಭಾಗ;
1 ಬಾಣ, ವಿಭಾಗ - ಮಿಟವಾ ಪ್ರದೇಶದಲ್ಲಿ;
ಯಾಂತ್ರಿಕೃತ ಕಾರ್ಪ್ಸ್ (ಲೆನಿನ್ಗ್ರಾಡ್ ಮಿಲಿಟರಿ ಜಿಲ್ಲೆಯಿಂದ) - 8 ನೇ ಸೈನ್ಯದ ಹಿಂದೆ;
ಯಾಂತ್ರಿಕೃತ ಕಾರ್ಪ್ಸ್ (ಪ್ರಿಬೋವೊ) - 11 ನೇ ಸೈನ್ಯದ ಹಿಂದೆ.
ಒಟ್ಟಾರೆಯಾಗಿ, ವಾಯುವ್ಯ ಮುಂಭಾಗವು ಹೊಂದಿರುತ್ತದೆ:
17 ಬಾಣಗಳು ವಿಭಾಗಗಳು;
4 ಟ್ಯಾಂಕ್ ವಿಭಾಗಗಳು;
2 ಯಾಂತ್ರಿಕೃತ ರೈಫಲ್ ವಿಭಾಗಗಳು;
2 ಟ್ಯಾಂಕ್ ಬ್ರಿಗೇಡ್ಗಳು;
20 ವಾಯುಯಾನ ರೆಜಿಮೆಂಟ್‌ಗಳು.
ವಾಯುವ್ಯ ಮತ್ತು ಪಶ್ಚಿಮ ರಂಗಗಳ ಹಿಂದೆ ಹೈಕಮಾಂಡ್‌ನ ಮೀಸಲು 3 ಬಾಣಗಳನ್ನು ಹೊಂದಿರಿ. ಡಿವಿನ್ಸ್ಕ್, ಪೊಲೊಟ್ಸ್ಕ್, ಮಿನ್ಸ್ಕ್ ಪ್ರದೇಶದಲ್ಲಿ ವಿಭಾಗಗಳು.
ವೆಸ್ಟರ್ನ್ ಫ್ರಂಟ್ - ಮುಖ್ಯ ಕಾರ್ಯ - ಮಿನ್ಸ್ಕ್ ದಿಕ್ಕನ್ನು ದೃಢವಾಗಿ ಆವರಿಸುವುದು, ಸೈನ್ಯವನ್ನು ಕೇಂದ್ರೀಕರಿಸುವುದು, ವಾಯುವ್ಯ ಮುಂಭಾಗದೊಂದಿಗೆ ಏಕಕಾಲದಲ್ಲಿ ಮುಷ್ಕರದೊಂದಿಗೆ, ಅಲೆನ್‌ಸ್ಟೈನ್‌ನ ಸಾಮಾನ್ಯ ದಿಕ್ಕಿನಲ್ಲಿ, ಪೂರ್ವ ಪ್ರಶ್ಯದಲ್ಲಿ ಕೇಂದ್ರೀಕೃತವಾಗಿರುವ ಜರ್ಮನ್ ಪಡೆಗಳನ್ನು ಪಿನ್ ಡೌನ್ ಮಾಡಿ. ನೈಋತ್ಯ ಮುಂಭಾಗದ ಸೈನ್ಯವನ್ನು ಆಕ್ರಮಣಕಾರಿಯಾಗಿ ಪರಿವರ್ತಿಸುವುದರೊಂದಿಗೆ, ಇವಾಂಗೊರೊಡ್‌ನ ಸಾಮಾನ್ಯ ದಿಕ್ಕಿನಲ್ಲಿ ಎಡ ಪಾರ್ಶ್ವದ ಸೈನ್ಯದ ದಾಳಿ, ಶತ್ರುಗಳ ಲುಬ್ಲಿನ್ ಗುಂಪನ್ನು ಸೋಲಿಸಲು ನೈಋತ್ಯ ಮುಂಭಾಗಕ್ಕೆ ಸಹಾಯ ಮಾಡುತ್ತದೆ ಮತ್ತು ರಾಡೋಮ್‌ನ ಕಾರ್ಯಾಚರಣೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ, ಕ್ರಮಗಳನ್ನು ಬೆಂಬಲಿಸುತ್ತದೆ. ಉತ್ತರದಿಂದ ನೈಋತ್ಯ ಮುಂಭಾಗದ.
ಮುಂಭಾಗದಲ್ಲಿ ನಾಲ್ಕು ಸೈನ್ಯಗಳಿವೆ - 3, 10, 13 ಮತ್ತು 4.
3 ನೇ ಸೈನ್ಯ - ಗ್ರೋಡ್ನೋ, ಶುಚಿನ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
5 ಬಾಣಗಳು, ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್;
10 ನೇ ಸೈನ್ಯ - ಶುಚಿನ್, ಓಸ್ಟ್ರೋವ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
10 ಬಾಣಗಳು, ವಿಭಾಗಗಳು;
1 ಇಲಾಖೆ ಟ್ಯಾಂಕ್ ವಿಭಾಗ;
3 ಅಶ್ವದಳದ ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
13 ನೇ ಸೈನ್ಯ - ಓಸ್ಟ್ರೋವ್, ಡ್ರೋಗಿಚಿನ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
5 ಬಾಣಗಳು, ವಿಭಾಗಗಳು.
4 ನೇ ಸೈನ್ಯ - ಡ್ರೊಗಿಚಿನ್, ಬ್ರೆಸ್ಟ್-ಲಿಟೊವ್ಸ್ಕ್, ಪಿಸ್ಚಾ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
12 ಬಾಣಗಳು, ವಿಭಾಗಗಳು;
2 ಟ್ಯಾಂಕ್ ವಿಭಾಗಗಳು;
1 ಯಾಂತ್ರಿಕೃತ ರೈಫಲ್ ವಿಭಾಗ;
2 ಟ್ಯಾಂಕ್ ಬ್ರಿಗೇಡ್ಗಳು;
ಪಿನ್ಸ್ಕ್ ನದಿ ಫ್ಲೋಟಿಲ್ಲಾ.
ಹೆಚ್ಚುವರಿಯಾಗಿ, ಮುಂಚೂಣಿಯ ಆಜ್ಞೆಯು ಅದರ ತಕ್ಷಣದ ವಿಲೇವಾರಿಯಲ್ಲಿ 3 ಬಾಣಗಳನ್ನು ಹೊಂದಿದೆ. ವೋಲ್ಕೊವಿಸ್ಕ್, ಸ್ಲೋನಿಮ್ ಪ್ರದೇಶದಲ್ಲಿ ವಿಭಾಗಗಳು.
ಒಟ್ಟಾರೆಯಾಗಿ, ವೆಸ್ಟರ್ನ್ ಫ್ರಂಟ್ ಹೊಂದಿರುತ್ತದೆ:
35 ಬಾಣಗಳು ವಿಭಾಗಗಳು;
3 ಟ್ಯಾಂಕ್ ವಿಭಾಗಗಳು;
1 ಯಾಂತ್ರಿಕೃತ ರೈಫಲ್. ವಿಭಜನೆ;
3 ಅಶ್ವದಳದ ವಿಭಾಗಗಳು;
4 ಟ್ಯಾಂಕ್ ಬ್ರಿಗೇಡ್ಗಳು;
39 ವಾಯುಯಾನ ರೆಜಿಮೆಂಟ್‌ಗಳು.
ಹೀಗಾಗಿ, ಬಾಲ್ಟಿಕ್ ಸಮುದ್ರದ ಕರಾವಳಿಯಿಂದ ಬ್ರೆಸ್ಟ್-ಲಿಟೊವ್ಸ್ಕ್ (ಸೇರಿದಂತೆ), ಈ ಆಯ್ಕೆಯ ಪ್ರಕಾರ, ಈ ಕೆಳಗಿನವುಗಳನ್ನು ನಿಯೋಜಿಸಲು ಉದ್ದೇಶಿಸಲಾಗಿದೆ:
55 ಬಾಣಗಳು, ವಿಭಾಗಗಳು;
7 ಟ್ಯಾಂಕ್ ವಿಭಾಗಗಳು;
3 ಯಾಂತ್ರಿಕೃತ ರೈಫಲ್, ವಿಭಾಗಗಳು;
3 ಅಶ್ವದಳದ ವಿಭಾಗಗಳು;
6 ಟ್ಯಾಂಕ್ ಬ್ರಿಗೇಡ್ಗಳು;
1 ವಾಯುಗಾಮಿ ಬ್ರಿಗೇಡ್;
59 ವಾಯುಯಾನ ರೆಜಿಮೆಂಟ್‌ಗಳು.
ನೈಋತ್ಯ ಮುಂಭಾಗ - ಮುಖ್ಯ ಕಾರ್ಯ - ಬೆಸ್ಸರಾಬಿಯಾ ಮತ್ತು ಉತ್ತರ ಬುಕೊವಿನಾ ಗಡಿಗಳನ್ನು ದೃಢವಾಗಿ ಒಳಗೊಳ್ಳುತ್ತದೆ, ಸೈನ್ಯವನ್ನು ಕೇಂದ್ರೀಕರಿಸುವ ಮೂಲಕ, ವೆಸ್ಟರ್ನ್ ಫ್ರಂಟ್ನ 4 ನೇ ಸೈನ್ಯದ ಸಹಕಾರದೊಂದಿಗೆ, ಶತ್ರುಗಳ ಲುಬ್ಲಿನ್-ಸ್ಯಾಂಡೋಮಿಯರ್ಜ್ ಗುಂಪಿನ ಮೇಲೆ ನಿರ್ಣಾಯಕ ಸೋಲನ್ನು ಉಂಟುಮಾಡುತ್ತದೆ ಮತ್ತು ನದಿಯನ್ನು ತಲುಪುತ್ತದೆ. ವಿಸ್ಟುಲಾ. ತರುವಾಯ, ಕೀಲ್ಸೆ - ಪೆಟ್ರೋಕೊವ್ ಮತ್ತು ಕ್ರಾಕೋವ್ ದಿಕ್ಕುಗಳಲ್ಲಿ ಮುಷ್ಕರ ಮಾಡಿ, ಕೀಲ್ಸೆ - ಪೆಟ್ರೋಕೊವ್ ಪ್ರದೇಶವನ್ನು ವಶಪಡಿಸಿಕೊಂಡು ನದಿಯನ್ನು ತಲುಪಿ. ಪಿಲಿಕಾ ಮತ್ತು ನದಿಯ ಮೇಲ್ಭಾಗ. ಓಡರ್.
ಮುಂಭಾಗದಲ್ಲಿ 6 ಸೈನ್ಯಗಳಿವೆ - 5, 19, 6, 12, 18 ಮತ್ತು 9.
5 ನೇ ಸೈನ್ಯ - ಶಾಟ್ಸ್ಕ್, ವ್ಲಾಡಿಮಿರ್-ವೋಲಿನ್ಸ್ಕಿ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
12 ಬಾಣಗಳು, ವಿಭಾಗಗಳು;
1 ಟ್ಯಾಂಕ್ ವಿಭಾಗ;
1 ಟ್ಯಾಂಕ್ ಬ್ರಿಗೇಡ್.
19 ನೇ ಸೈನ್ಯ - ವ್ಲಾಡಿಮಿರ್-ವೊಲಿನ್ಸ್ಕಿ, ಲ್ಯುಬಿಚಾ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
7 ಬಾಣಗಳು, ವಿಭಾಗಗಳು.
ಸೈನ್ಯದ ಕಮಾಂಡ್ ಮತ್ತು ಪ್ರಧಾನ ಕಛೇರಿಗಳು ಉತ್ತರ ಕಾಕಸಸ್ ಮಿಲಿಟರಿ ಜಿಲ್ಲೆಯಿಂದ ಬಂದವು.
6 ನೇ ಸೈನ್ಯ - ಲ್ಯುಬಿಚ್, ಸೆನ್ಯಾವಾ, ಸುರೊಕೊವ್ (ಪೂರ್ವ ಯಾರೋಸ್ಲಾವ್ಸ್ಕ್) ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
15 ಬಾಣಗಳು, ವಿಭಾಗಗಳು;
2 ಅಶ್ವದಳದ ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
12 ನೇ ಸೈನ್ಯ - ಸುರೊಕೊವ್, ಪ್ರಜೆಮಿಸ್ಲ್, ಮೊಕದ್ದಮೆಯ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ. ಟೈರಾವಾ ವೊಲೊಸ್ಕಾ (ಬಿರ್ಗಾದ ಆಗ್ನೇಯಕ್ಕೆ 12 ಕಿಮೀ), ಇವುಗಳನ್ನು ಒಳಗೊಂಡಿರುತ್ತದೆ:
15 ಬಾಣಗಳು, ವಿಭಾಗಗಳು;
2 ಟ್ಯಾಂಕ್ ವಿಭಾಗಗಳು;
1 ಯಾಂತ್ರಿಕೃತ ರೈಫಲ್, ವಿಭಾಗಗಳು;
OdVO ನಿಂದ 2 ಯಾಂತ್ರಿಕೃತ ಕಾರ್ಪ್ಸ್;
1 ಟ್ಯಾಂಕ್ ಬ್ರಿಗೇಡ್.
18 ನೇ ಸೈನ್ಯ - ಟೈರಾವಾ-ವೊಲೊಸ್ಕಾ, ಲಿಪ್ಕಾನಿ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
12 ಬಾಣಗಳು, ವಿಭಾಗಗಳು, ಅದರಲ್ಲಿ ಕನಿಷ್ಠ 7 ಟರ್ನೋವ್ ಮೇಲಿನ ದಾಳಿಗೆ ಸೇನೆಯ ಬಲಭಾಗದಲ್ಲಿರಬೇಕು.
ಸೇನೆಯ ಕಮಾಂಡ್ ಮತ್ತು ಪ್ರಧಾನ ಕಛೇರಿಗಳು HVO ನಿಂದ.
9 ನೇ ಸೇನೆ - ಲಿಪ್ಕಾನಾ ಮುಂಭಾಗದಲ್ಲಿ, ನದಿಯ ಉದ್ದಕ್ಕೂ ನಿಯೋಜಿಸಲಾಗಿದೆ. ಪ್ರುಟ್, ಕಪ್ಪು ಸಮುದ್ರದ ಕರಾವಳಿಗೆ, ಇವುಗಳನ್ನು ಒಳಗೊಂಡಿರುತ್ತದೆ:
8 ಬಾಣಗಳು, ವಿಭಾಗಗಳು, ಅವುಗಳಲ್ಲಿ ಒಂದು (156) ಕ್ರಿಮಿಯನ್ ಕರಾವಳಿಯ ರಕ್ಷಣೆಯಲ್ಲಿ;
3 ಅಶ್ವದಳದ ವಿಭಾಗಗಳು, ಅವುಗಳಲ್ಲಿ ಎರಡು ಉತ್ತರ ಕಾಕಸಸ್ ಮಿಲಿಟರಿ ಜಿಲ್ಲೆಯಿಂದ;
1 ಟ್ಯಾಂಕ್ ಬ್ರಿಗೇಡ್.
ಅಶ್ವದಳದ ಯಾಂತ್ರಿಕೃತ ಸೈನ್ಯ - ಎಲ್ವಿವ್ ಪ್ರದೇಶದಲ್ಲಿ, ಇವುಗಳನ್ನು ಒಳಗೊಂಡಿರುತ್ತದೆ:
4 ಟ್ಯಾಂಕ್ ವಿಭಾಗಗಳು;
2 ಯಾಂತ್ರಿಕೃತ ರೈಫಲ್ ವಿಭಾಗಗಳು; 4 ಮತ್ತು 8 ಮೆಚ್ಕೋರ್. KOVO;
2 ಅಶ್ವದಳದ ವಿಭಾಗಗಳು (5 ಅಶ್ವದಳ).
ಹೆಚ್ಚುವರಿಯಾಗಿ, ಮುಂಭಾಗದ ಆಜ್ಞೆಯು ಅದರ ತಕ್ಷಣದ ವಿಲೇವಾರಿಯಲ್ಲಿದೆ:
1 ಬಾಣಗಳು, ಡಬ್ನೋ-ಬ್ರಾಡಿ ಪ್ರದೇಶದಲ್ಲಿ ವಿಭಾಗ;
1 ಬಾಣ, ವಿಭಾಗ - ಖೊಡೊರೊವ್ ಪ್ರದೇಶದಲ್ಲಿ;
ಯಾಂತ್ರಿಕೃತ ಕಾರ್ಪ್ಸ್, 2 ಟ್ಯಾಂಕ್ ಮತ್ತು 1 ಯಾಂತ್ರಿಕೃತ ರೈಫಲ್ ವಿಭಾಗಗಳನ್ನು ಒಳಗೊಂಡಿದೆ - ಟರ್ನೋಪೋಲ್ ಪ್ರದೇಶದಲ್ಲಿ, ಮಾಸ್ಕೋ ಮಿಲಿಟರಿ ಜಿಲ್ಲೆಯಿಂದ ಬಂದ ನಂತರ.
ಒಟ್ಟಾರೆಯಾಗಿ, ನೈಋತ್ಯ ಮುಂಭಾಗವು ಹೊಂದಿರುತ್ತದೆ:
70 pp ವಿಭಾಗಗಳು;
9 ಟ್ಯಾಂಕ್ ವಿಭಾಗಗಳು;
4 ಯಾಂತ್ರಿಕೃತ ರೈಫಲ್ ವಿಭಾಗಗಳು;
7 ಅಶ್ವದಳದ ವಿಭಾಗಗಳು;
5 ಟ್ಯಾಂಕ್ ಬ್ರಿಗೇಡ್ಗಳು;
81 ನೇ ವಾಯುಯಾನ ರೆಜಿಮೆಂಟ್.
ನೈಋತ್ಯ ಮುಂಭಾಗದ ಹಿಂದೆ ಹೈಕಮಾಂಡ್ ಮೀಸಲು ಹೊಂದಿದೆ:
5 ಬಾಣಗಳು, ವಿಭಾಗಗಳು - ಶೆಪೆಟೋವ್ಕಾ, ಪ್ರೊಸ್ಕುರೊವ್, ಬರ್ಡಿಚೆವ್ ಪ್ರದೇಶದಲ್ಲಿ.
ಹೀಗಾಗಿ, ಬ್ರೆಸ್ಟ್-ಲಿಟೊವ್ಸ್ಕ್‌ನ ದಕ್ಷಿಣಕ್ಕೆ ಕಪ್ಪು ಸಮುದ್ರದ ಕರಾವಳಿಗೆ ಈ ನಿಯೋಜನೆ ಆಯ್ಕೆಯನ್ನು ನಿಗದಿಪಡಿಸಲಾಗಿದೆ:
75 ಬಾಣಗಳು, ವಿಭಾಗಗಳು;
9 ಟ್ಯಾಂಕ್ ವಿಭಾಗಗಳು;
4 ಯಾಂತ್ರಿಕೃತ ರೈಫಲ್ ವಿಭಾಗಗಳು;
7 ಅಶ್ವದಳದ ವಿಭಾಗಗಳು;
5 ಟ್ಯಾಂಕ್ ಬ್ರಿಗೇಡ್ಗಳು;
88 ವಾಯುಯಾನ ರೆಜಿಮೆಂಟ್‌ಗಳು.
ಮೇಲಿನ ವಿಭಾಗಗಳು ಕೇಂದ್ರೀಕರಿಸಬಹುದು:
ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 5 ನೇ ದಿನದಂದು: 17 ಬಾಣಗಳು, ವಿಭಾಗಗಳು;
ದಿನ 6 ರಂದು - 22 ಬಾಣಗಳು, ವಿಭಾಗಗಳು;
10 ನೇ ದಿನದಲ್ಲಿ - 24 ಬಾಣಗಳು, ವಿಭಾಗಗಳು;
15 ನೇ ದಿನದಲ್ಲಿ - 29 ಬಾಣಗಳು, ವಿಭಾಗಗಳು;
ದಿನ 20 ರಂದು - 46 ಬಾಣಗಳು, ವಿಭಾಗಗಳು;
25 ನೇ ದಿನದಲ್ಲಿ - 56 ಬಾಣಗಳು, ವಿಭಾಗಗಳು;
ದಿನ 30 ರಂದು - 68 ಬಾಣಗಳು, ವಿಭಾಗಗಳು;
35 ನೇ ದಿನದಂದು - 75 ಬಾಣಗಳು, ವಿಭಾಗಗಳು.
ಪರಿಣಾಮವಾಗಿ, ನೈಋತ್ಯದಲ್ಲಿ ರೈಲುಮಾರ್ಗಗಳ ಪ್ರಸ್ತುತ ಸಾಮರ್ಥ್ಯದೊಂದಿಗೆ, ಮುಂಭಾಗದ ಸೈನ್ಯದ ಮುಖ್ಯ ಪಡೆಗಳ ಸಾಂದ್ರತೆಯನ್ನು ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 30 ನೇ ದಿನದಂದು ಮಾತ್ರ ಪೂರ್ಣಗೊಳಿಸಬಹುದು, ಅದರ ನಂತರ ಮಾತ್ರ ಸಾಮಾನ್ಯ ಆಕ್ರಮಣವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಮೇಲೆ ನೀಡಲಾದ ಕಾರ್ಯಗಳನ್ನು ಪರಿಹರಿಸಿ.
ನೈಋತ್ಯ ಮುಂಭಾಗದ ಸೇನೆಗಳ ಇಂತಹ ತಡವಾದ ನಿಯೋಜನೆಯು ಈ ನಿಯೋಜನೆಯ ಆಯ್ಕೆಯ ಏಕೈಕ, ಆದರೆ ಗಂಭೀರವಾದ ನ್ಯೂನತೆಯಾಗಿದೆ.
ಎರಡನೆಯ ಆಯ್ಕೆಯು ಬ್ರೆಸ್ಟ್-ಲಿಟೊವ್ಸ್ಕ್ನ ಉತ್ತರಕ್ಕೆ ನಿಯೋಜನೆಯಾಗಿದೆ.
ಈ ನಿಯೋಜನೆಯ ಮೂಲಭೂತ ಅಂಶಗಳು ಹೀಗಿರಬೇಕು:
1. ಪಡೆಗಳ ಕೇಂದ್ರೀಕರಣದ ಅವಧಿಯಲ್ಲಿ ಮಿನ್ಸ್ಕ್ ಮತ್ತು ಪ್ಸ್ಕೋವ್ಗೆ ನಿರ್ದೇಶನಗಳ ಬಲವಾದ ಕವರ್.
2. ಪೂರ್ವ ಪ್ರಶ್ಯಾದಲ್ಲಿ ಕೇಂದ್ರೀಕೃತವಾಗಿರುವ ಜರ್ಮನ್ ಸೈನ್ಯದ ಮುಖ್ಯ ಪಡೆಗಳ ಮೇಲೆ ನಿರ್ಣಾಯಕ ಸೋಲನ್ನು ಉಂಟುಮಾಡುವುದು ಮತ್ತು ಎರಡನೆಯದನ್ನು ವಶಪಡಿಸಿಕೊಳ್ಳುವುದು.
3. ಎಲ್ವಿವ್‌ನಿಂದ ಸಹಾಯಕ ಮುಷ್ಕರದೊಂದಿಗೆ, ಪಶ್ಚಿಮ ಉಕ್ರೇನ್, ಉತ್ತರ ಬುಕೊವಿನಾ ಮತ್ತು ಬೆಸ್ಸರಾಬಿಯಾವನ್ನು ದೃಢವಾಗಿ ಆವರಿಸುವುದಲ್ಲದೆ, ಲುಬ್ಲಿನ್, ಗ್ರುಬೆಶೋವ್, ತೋಮಾಶೆವ್ ಪ್ರದೇಶದಲ್ಲಿ ಶತ್ರು ಗುಂಪನ್ನು ಸೋಲಿಸಿದರು.
ಪೂರ್ವ ಪ್ರಶ್ಯದಲ್ಲಿ ಜರ್ಮನ್ನರ ಸೋಲು ಮತ್ತು ನಂತರದವರನ್ನು ವಶಪಡಿಸಿಕೊಳ್ಳುವುದು ಅಸಾಧಾರಣ ಆರ್ಥಿಕ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜರ್ಮನಿಗೆ ರಾಜಕೀಯ ಮಹತ್ವದ್ದಾಗಿದೆ, ಇದು ಜರ್ಮನಿಯ ವಿರುದ್ಧದ ಹೋರಾಟದ ಸಂಪೂರ್ಣ ಮುಂದಿನ ಹಾದಿಯನ್ನು ಅನಿವಾರ್ಯವಾಗಿ ಪರಿಣಾಮ ಬೀರುತ್ತದೆ.
ಈ ಸಮಸ್ಯೆಯನ್ನು ಪರಿಹರಿಸುವಾಗ, ಗಣನೆಗೆ ತೆಗೆದುಕೊಳ್ಳುವುದು ಅವಶ್ಯಕ:
1. ಬಲವಾದ ಪ್ರತಿರೋಧ, ಮಹತ್ವದ ಪಡೆಗಳ ಪರಿಚಯದೊಂದಿಗೆ, ಇದು ಎಲ್ಲಾ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಪೂರ್ವ ಪ್ರಶ್ಯದ ಹೋರಾಟದಲ್ಲಿ ಜರ್ಮನಿಯಿಂದ ಒದಗಿಸಲ್ಪಡುತ್ತದೆ.
2. ಪೂರ್ವ ಪ್ರಶ್ಯದ ಕಷ್ಟಕರವಾದ ನೈಸರ್ಗಿಕ ಪರಿಸ್ಥಿತಿಗಳು, ಇದು ಆಕ್ರಮಣಕಾರಿ ಕಾರ್ಯಾಚರಣೆಗಳ ನಡವಳಿಕೆಯನ್ನು ಅತ್ಯಂತ ಸಂಕೀರ್ಣಗೊಳಿಸುತ್ತದೆ.
3. ರಕ್ಷಣೆಗಾಗಿ ಮತ್ತು ವಿಶೇಷವಾಗಿ ಎಂಜಿನಿಯರಿಂಗ್ ಮತ್ತು ರಸ್ತೆ ಸಂಬಂಧಗಳಲ್ಲಿ ಈ ರಂಗಮಂದಿರದ ಅಸಾಧಾರಣ ಸಿದ್ಧತೆ.
ಒಂದು ತೀರ್ಮಾನವಾಗಿ, ಈ ಮುಂಭಾಗದಲ್ಲಿನ ಹೋರಾಟವು ಸುದೀರ್ಘವಾದ ಯುದ್ಧಗಳಿಗೆ ಕಾರಣವಾಗಬಹುದು, ನಮ್ಮ ಮುಖ್ಯ ಪಡೆಗಳನ್ನು ಕಟ್ಟಿಕೊಳ್ಳಬಹುದು ಮತ್ತು ಅಗತ್ಯ ಮತ್ತು ತ್ವರಿತ ಪರಿಣಾಮವನ್ನು ನೀಡುವುದಿಲ್ಲ ಎಂಬ ಆತಂಕಗಳು ಉದ್ಭವಿಸುತ್ತವೆ, ಇದು ಅನಿವಾರ್ಯವಾಗಿಸುತ್ತದೆ ಮತ್ತು ಬಾಲ್ಕನ್ ದೇಶಗಳ ಪ್ರವೇಶವನ್ನು ವೇಗಗೊಳಿಸುತ್ತದೆ. ನಮ್ಮ ವಿರುದ್ಧ ಯುದ್ಧ.
ಈ ಆಯ್ಕೆಯ ಅಡಿಯಲ್ಲಿ ನಮ್ಮ ಸಶಸ್ತ್ರ ಪಡೆಗಳ ನಿಯೋಜನೆಯು ಅನಿವಾರ್ಯವಾಗಿದ್ದರೆ, ಈ ಕೆಳಗಿನ ಗುಂಪುಗಳನ್ನು ಪ್ರಸ್ತಾಪಿಸಲಾಗಿದೆ.
ವಾಯುವ್ಯ, ಪಶ್ಚಿಮ ಮತ್ತು ನೈಋತ್ಯ ಮುಂಭಾಗಗಳ ನಡುವಿನ ಗಡಿಗಳು ಮೊದಲ ನಿಯೋಜನೆಯ ಆಯ್ಕೆಯಂತೆಯೇ ಇರುತ್ತದೆ.
ವಾಯುವ್ಯ ಫ್ರಂಟ್ - ಮುಖ್ಯ ಕಾರ್ಯವೆಂದರೆ ಸೈನ್ಯವನ್ನು ಕೇಂದ್ರೀಕರಿಸುವುದು, ಅಂತಿಮ ಗುರಿಯೊಂದಿಗೆ ಶತ್ರುಗಳ ಮೇಲೆ ದಾಳಿ ಮಾಡುವುದು, ವೆಸ್ಟರ್ನ್ ಫ್ರಂಟ್ ಜೊತೆಗೆ, ಪೂರ್ವ ಪ್ರಶ್ಯದಲ್ಲಿ ಅವನ ಗುಂಪನ್ನು ಸೋಲಿಸುವುದು ಮತ್ತು ಎರಡನೆಯದನ್ನು ಸ್ವಾಧೀನಪಡಿಸಿಕೊಳ್ಳುವುದು.
ಮುಂಭಾಗದಲ್ಲಿ 8 ಮತ್ತು 11 ಸೈನ್ಯಗಳಿವೆ.
8 ನೇ ಸೈನ್ಯ - ಪೋಲಂಜೆನ್, ಜುರ್ಬರ್ಗ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
10 ಬಾಣಗಳು, ವಿಭಾಗಗಳು, ಅವುಗಳಲ್ಲಿ ಎರಡು ಲಟ್ವಿಯನ್ SSR ನಿಂದ;
2 ಟ್ಯಾಂಕ್ ವಿಭಾಗಗಳು;
1 ಯಾಂತ್ರಿಕೃತ ವಿಭಾಗ;
1 ಟ್ಯಾಂಕ್ ಬ್ರಿಗೇಡ್.
11 ನೇ ಸೈನ್ಯ - ಜುರ್ಬರ್ಗ್ (ಹಕ್ಕು) ಡ್ರುಸ್ಕೆನಿಕಿ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
11 ಬಾಣಗಳು ವಿಭಾಗಗಳು, ಅವುಗಳಲ್ಲಿ ಎರಡು ಲಿಥುವೇನಿಯನ್ SSR ನಿಂದ;
2 ಟ್ಯಾಂಕ್ ವಿಭಾಗಗಳು;
1 ಯಾಂತ್ರಿಕೃತ ವಿಭಾಗ;
1 ಟ್ಯಾಂಕ್ ಬ್ರಿಗೇಡ್.
ಫ್ರಂಟ್ ಕಮಾಂಡ್ ತನ್ನ ತಕ್ಷಣದ ವಿಲೇವಾರಿ ಹೊಂದಿದೆ:
- ಲಟ್ವಿಯನ್ SSR ನ ಭೂಪ್ರದೇಶದಲ್ಲಿ - ಒಂದು ಬಾಣ. ಲಿಬೌ ಪ್ರದೇಶದಲ್ಲಿ ಕರಾವಳಿಯನ್ನು ಕಾಪಾಡುವ ವಿಭಾಗ, ಎರಡು ಬಾಣಗಳು. ಎಸ್ಟೋನಿಯನ್ SSR ನ ವಿಭಾಗಗಳು - ಮಿಟವಾ ಪ್ರದೇಶದಲ್ಲಿ ಮೀಸಲು;
- ಶಾವ್ಲಿ, ಪೊನೆವೆಜ್ ಪ್ರದೇಶದಲ್ಲಿ - 6 ಬಾಣಗಳು. ವಿಭಾಗಗಳು, 15 - 30 ದಿನಗಳ ಸಿದ್ಧತೆ ಅವಧಿಯೊಂದಿಗೆ ವಿಭಾಗಗಳ ನಡುವೆ.
ಒಟ್ಟಾರೆಯಾಗಿ, ವಾಯುವ್ಯ ಮುಂಭಾಗವು ಹೊಂದಿರುತ್ತದೆ:
30 ಬಾಣಗಳು, ವಿಭಾಗಗಳು, ಅದರಲ್ಲಿ 6 ರಾಷ್ಟ್ರೀಯವಾಗಿವೆ;
2 ಯಾಂತ್ರಿಕೃತ ವಿಭಾಗಗಳು;
4 ಟ್ಯಾಂಕ್ ವಿಭಾಗಗಳು;
2 ಇಲಾಖೆ ಟ್ಯಾಂಕ್ ಬ್ರಿಗೇಡ್ಗಳು;
20 ವಾಯುಯಾನ ರೆಜಿಮೆಂಟ್‌ಗಳು ಮತ್ತು ಒಟ್ಟು 1140 ವಿಮಾನಗಳು.
ಪಶ್ಚಿಮ ಮುಂಭಾಗ - ನದಿಯ ಉತ್ತರಕ್ಕೆ ಹೊಡೆಯುವುದು ಮುಖ್ಯ ಕಾರ್ಯ. ಬಗ್, ಅಲೆನ್‌ಸ್ಟೈನ್‌ನ ಸಾಮಾನ್ಯ ದಿಕ್ಕಿನಲ್ಲಿ, ವಾಯುವ್ಯ ಮುಂಭಾಗದ ಸೈನ್ಯಗಳೊಂದಿಗೆ, ಪೂರ್ವ ಪ್ರಶ್ಯದ ಪ್ರದೇಶದ ಮೇಲೆ ಕೇಂದ್ರೀಕರಿಸುವ ಜರ್ಮನ್ ಸೈನ್ಯಗಳ ಮೇಲೆ ನಿರ್ಣಾಯಕ ಸೋಲನ್ನು ಉಂಟುಮಾಡುತ್ತದೆ, ಎರಡನೆಯದನ್ನು ವಶಪಡಿಸಿಕೊಂಡು ನದಿಯ ಕೆಳಭಾಗವನ್ನು ತಲುಪುತ್ತದೆ. ವಿಸ್ಟುಲಾ.
ಅದೇ ಸಮಯದಲ್ಲಿ, ಎಡ ಪಾರ್ಶ್ವದ ಸೈನ್ಯದಿಂದ ಮುಷ್ಕರದೊಂದಿಗೆ, ಇವಾಂಗೊರೊಡ್‌ನ ಸಾಮಾನ್ಯ ದಿಕ್ಕಿನಲ್ಲಿ, ನೈಋತ್ಯ ಮುಂಭಾಗದ ಸೈನ್ಯಗಳೊಂದಿಗೆ, ಇವಾಂಗೊರೊಡ್-ಲುಬ್ಲಿನ್ ಶತ್ರು ಗುಂಪನ್ನು ಸೋಲಿಸಿ ನದಿಯನ್ನು ತಲುಪುತ್ತದೆ. ವಿಸ್ಟುಲಾ.
ಮುಂಭಾಗದಲ್ಲಿ ನಾಲ್ಕು ಸೈನ್ಯಗಳಿವೆ - 3, 10, 13 (ಮಾಸ್ಕೋ ಮಿಲಿಟರಿ ಜಿಲ್ಲೆಯಿಂದ) ಮತ್ತು 4.
3 ನೇ ಸೈನ್ಯ - ಗ್ರೋಡ್ನೋ, ಶುಚಿನ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
6 ಬಾಣಗಳು ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
10 ನೇ ಸೈನ್ಯ - ಶುಚಿನ್, ಚಿಜೋವ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
15 ಬಾಣಗಳು ವಿಭಾಗಗಳು;
1 ಯಾಂತ್ರಿಕೃತ ವಿಭಾಗ;
2 ಟ್ಯಾಂಕ್ ವಿಭಾಗಗಳು;
3 ಅಶ್ವದಳದ ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
13 ನೇ ಸೈನ್ಯ - ಚಿಜೋವ್, ವೈಸೊಕೊ-ಲಿಟೊವ್ಸ್ಕ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
6 ಬಾಣಗಳು ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
4 ನೇ ಸೈನ್ಯ - ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ ವೈಸೊಕೊ-ಲಿಟೊವ್ಸ್ಕ್, ಬ್ರೆಸ್ಟ್-ಲಿಟೊವ್ಸ್ಕ್, ಪಿಸ್ಚಾ, ಇವುಗಳನ್ನು ಒಳಗೊಂಡಿರುತ್ತದೆ:
10 ಬಾಣಗಳು ವಿಭಾಗಗಳು;
2 ಟ್ಯಾಂಕ್ ಬ್ರಿಗೇಡ್ಗಳು;
ಪಿನ್ಸ್ಕ್ ನದಿ ಫ್ಲೋಟಿಲ್ಲಾ.
ಹೆಚ್ಚುವರಿಯಾಗಿ, ಮುಂಭಾಗದ ಆಜ್ಞೆಯು ಅದರ ತಕ್ಷಣದ ವಿಲೇವಾರಿಯಲ್ಲಿದೆ:
4 ಬಾಣಗಳು ವಿಭಾಗಗಳು - ಸ್ಲೋನಿಮ್, ವೋಲ್ಕೊವಿಸ್ಕ್ ಪ್ರದೇಶದಲ್ಲಿ;
ಯಾಂತ್ರಿಕೃತ ಕಾರ್ಪ್ಸ್, 2 ಟ್ಯಾಂಕ್ ಮತ್ತು 1 ಯಾಂತ್ರಿಕೃತ ರೈಫಲ್ ವಿಭಾಗಗಳನ್ನು (ಮಾಸ್ಕೋ ಮಿಲಿಟರಿ ಜಿಲ್ಲೆಯಿಂದ) ಒಳಗೊಂಡಿರುತ್ತದೆ - ಲಿಡಾ, ಬಾರಾನೋವಿಚಿ ಪ್ರದೇಶದಲ್ಲಿ;
1 ಇಲಾಖೆ ಟ್ಯಾಂಕ್ ವಿಭಾಗ - ಪ್ರುಜಾನಿ ಪ್ರದೇಶದಲ್ಲಿ.
ಒಟ್ಟಾರೆಯಾಗಿ, ವೆಸ್ಟರ್ನ್ ಫ್ರಂಟ್ ಹೊಂದಿರುತ್ತದೆ:
41 ಬಾಣಗಳು ವಿಭಜನೆ;
2 ಯಾಂತ್ರಿಕೃತ ವಿಭಾಗಗಳು;
5 ಟ್ಯಾಂಕ್ ವಿಭಾಗಗಳು;
3 ಅಶ್ವದಳದ ವಿಭಾಗಗಳು;
4 ಟ್ಯಾಂಕ್ ಬ್ರಿಗೇಡ್ಗಳು;
70 ವಾಯುಯಾನ ರೆಜಿಮೆಂಟ್‌ಗಳು.
ವಾಯುವ್ಯ ಮತ್ತು ಪಶ್ಚಿಮ ರಂಗಗಳ ಹಿಂದೆ ಹೈಕಮಾಂಡ್ ಮೀಸಲು ಹೊಂದಿದೆ:
14 ಬಾಣಗಳು ವಿಭಾಗಗಳು, 4 ಕಾರ್ಪ್ಸ್ ಕಮಾಂಡ್‌ಗಳು ಮತ್ತು 1 ಸೈನ್ಯ (ಆರ್ಡಿನೆನ್ಸ್ ಮಿಲಿಟರಿ ಡಿಸ್ಟ್ರಿಕ್ಟ್‌ನಿಂದ) - ಡಿವಿನ್ಸ್ಕ್, ಪೊಲೊಟ್ಸ್ಕ್ ಪ್ರದೇಶದಲ್ಲಿ; ಮಿನ್ಸ್ಕ್.
ಹೈಕಮಾಂಡ್‌ನ ಮೀಸಲು ದಾಳಿಯ ಅಭಿವೃದ್ಧಿಗಾಗಿ ಅಥವಾ ಮುನ್ನಡೆಯುತ್ತಿರುವ ಶತ್ರುಗಳ ವಿರುದ್ಧ ಪ್ರತಿದಾಳಿಗಾಗಿ ಉದ್ದೇಶಿಸಲಾಗಿದೆ. ಲೆನಿನ್ಗ್ರಾಡ್-ವೈಬೋರ್ಗ್ ದಿಕ್ಕಿನಲ್ಲಿ ಕಾರ್ಯಾಚರಣೆಗಳಿಗಾಗಿ ಮೀಸಲು ವಿಭಾಗಗಳ ಭಾಗವನ್ನು ಬಳಸುವ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ.
ಹೀಗಾಗಿ, ಬಾಲ್ಟಿಕ್ ಸಮುದ್ರದ ಕರಾವಳಿಯಿಂದ ನದಿಯ ಉಗಮಸ್ಥಾನದವರೆಗೆ. ಪ್ರಿಪ್ಯಾಟ್, ಸಂಭವನೀಯ 120 - 123 ಕಾಲಾಳುಪಡೆ ಮತ್ತು ಯಾಂತ್ರಿಕೃತ ವಿಭಾಗಗಳು ಮತ್ತು ಜರ್ಮನ್ನರ 10 ಟ್ಯಾಂಕ್ ವಿಭಾಗಗಳ ವಿರುದ್ಧ, ನಾವು ಹೊಂದಿದ್ದೇವೆ:
85 ಬಾಣಗಳು ವಿಭಾಗಗಳು, ಅದರಲ್ಲಿ 6 ರಾಷ್ಟ್ರೀಯವಾಗಿವೆ;
4 ಯಾಂತ್ರಿಕೃತ ವಿಭಾಗಗಳು;
9 ಟ್ಯಾಂಕ್ ವಿಭಾಗಗಳು;
7 ಟ್ಯಾಂಕ್ ಬ್ರಿಗೇಡ್ಗಳು;
3 ಅಶ್ವದಳದ ವಿಭಾಗಗಳು;
90 ವಾಯುಯಾನ ರೆಜಿಮೆಂಟ್‌ಗಳು ಮತ್ತು ಒಟ್ಟಾರೆಯಾಗಿ ಸುಮಾರು 5,500 ಟ್ಯಾಂಕ್‌ಗಳು ಮತ್ತು 5,500 ವಿಮಾನಗಳು.
ಹೆಚ್ಚುವರಿಯಾಗಿ, ಪರ್ವತ ವಾಯು ರಕ್ಷಣಾ ವಾಯುಯಾನವನ್ನು ಹೊರತುಪಡಿಸಿ, ಲೆನಿನ್ಗ್ರಾಡ್ ಪ್ರದೇಶದಲ್ಲಿ ಮತ್ತು ದಕ್ಷಿಣದಲ್ಲಿ ನೆಲೆಗೊಂಡಿರುವ ಉತ್ತರ ಮುಂಭಾಗದ ವಾಯುಯಾನವು ಇಲ್ಲಿ ಭಾಗಶಃ ಅಥವಾ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಹುದು. ಲೆನಿನ್ಗ್ರಾಡ್.
ಮೇಲೆ ತಿಳಿಸಿದ ವಿಭಾಗಗಳನ್ನು ಈ ಕೆಳಗಿನ ಅವಧಿಗಳಲ್ಲಿ ಕೇಂದ್ರೀಕರಿಸಬಹುದು:
ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 5 ನೇ ದಿನದಂದು - 13 ಬಾಣಗಳು. ವಿಭಾಗಗಳು;
8 ನೇ ದಿನದಂದು - 28 ಬಾಣಗಳು. ವಿಭಾಗಗಳು; ದಿನ 10 - 30 ಬಾಣಗಳು. ವಿಭಾಗಗಳು;
15 ನೇ ದಿನದಂದು - 44 ಬಾಣಗಳು. ವಿಭಾಗಗಳು;
20 ನೇ ದಿನದಂದು - 66 ಬಾಣಗಳು. ವಿಭಾಗಗಳು;
25 ನೇ ದಿನದಂದು - 79 ಬಾಣಗಳು. ವಿಭಾಗಗಳು, ಉಳಿದ ವಿಭಾಗಗಳು 30 ನೇ ದಿನದೊಳಗೆ ಆಗಮಿಸುತ್ತವೆ.
ಹೀಗಾಗಿ, ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 20 ನೇ ದಿನದಲ್ಲಿ ಸೇನೆಗಳ ಕೇಂದ್ರೀಕರಣವು ಕೊನೆಗೊಳ್ಳುತ್ತದೆ, ಮುಂಭಾಗದ ಮೀಸಲು ವಿಭಾಗಗಳು ಮತ್ತು ಹೈಕಮಾಂಡ್ ಕಾರ್ಯಾಚರಣೆಯ ಮೊದಲ ದಿನಗಳಲ್ಲಿ ಕೇಂದ್ರೀಕರಿಸುತ್ತದೆ.
ಸೈನ್ಯವನ್ನು ಕೇಂದ್ರೀಕರಿಸಿದ 20 ದಿನಗಳಲ್ಲಿ ಮತ್ತು ಅವರು ಆಕ್ರಮಣಕ್ಕೆ ಹೋಗುವ ಮೊದಲು, ನಮ್ಮ ಗಡಿಗಳನ್ನು ದೃಢವಾಗಿ ಮುಚ್ಚಲು ಮತ್ತು ಜರ್ಮನ್ನರು ನಮ್ಮ ಭೂಪ್ರದೇಶವನ್ನು ಆಕ್ರಮಿಸದಂತೆ ತಡೆಯಲು, ಕೋಟೆಯ ಪ್ರದೇಶಗಳನ್ನು ಅವಲಂಬಿಸಿ ಸಕ್ರಿಯವಾಗಿ ರಕ್ಷಿಸಲು ಸೈನ್ಯವು ನಿರ್ಬಂಧವನ್ನು ಹೊಂದಿದೆ.
ರೈಲ್ವೇಗಳು ಟ್ರೂಪ್ ಸಾರಿಗೆ ಯೋಜನೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಒದಗಿಸಿದರೆ, ಸಾಮಾನ್ಯ ಆಕ್ರಮಣಕ್ಕೆ ಪರಿವರ್ತನೆಯ ದಿನವನ್ನು ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 25 ದಿನಗಳಲ್ಲಿ ಹೊಂದಿಸಬೇಕು, ಅಂದರೆ. ಪಡೆಗಳ ಕೇಂದ್ರೀಕರಣದ ಆರಂಭದಿಂದ 20 ದಿನಗಳು.
ವಾಯುಪಡೆಯ ಕಾರ್ಯಗಳು ಹೀಗಿವೆ:
1. ಶತ್ರುಗಳ ಯುದ್ಧ ರಚನೆಗಳ ವಿರುದ್ಧ ನೆಲದ ಪಡೆಗಳೊಂದಿಗೆ ಜಂಟಿ ಕ್ರಮಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ, ಅವನ ದೊಡ್ಡ ಗುಂಪುಗಳ ವಿರುದ್ಧ.
2. ವಾಯುನೆಲೆಗಳಲ್ಲಿ ಮತ್ತು ಗಾಳಿಯಲ್ಲಿ ಶತ್ರು ವಿಮಾನಗಳ ವಿರುದ್ಧ ಹೋರಾಡುವುದು.
3. ನೌಕಾ ವಾಯುಯಾನ ಮತ್ತು ನೌಕಾಪಡೆಯೊಂದಿಗೆ, ಬಾಲ್ಟಿಕ್ ಸಮುದ್ರದಲ್ಲಿ ಶತ್ರುಗಳ ನೌಕಾಪಡೆಯ ವಿರುದ್ಧದ ಹೋರಾಟ ಮತ್ತು ಉಭಯಚರ ಆಕ್ರಮಣ ಪಡೆಗಳನ್ನು ಇಳಿಸುವ ಪ್ರಯತ್ನಗಳು.
4. ಶತ್ರುಗಳ ವಾಯುಗಾಮಿ ದಾಳಿಗಳನ್ನು ತಡೆಯಿರಿ.
5. ಏಕಾಗ್ರತೆಯಲ್ಲಿ ಮಿಲಿಟರಿ ಸಾರಿಗೆಯ ನಿಷೇಧ.
6. ದೊಡ್ಡ ಮಿಲಿಟರಿ-ಕೈಗಾರಿಕಾ ಸೌಲಭ್ಯಗಳ ವಿರುದ್ಧ ಮುಷ್ಕರಗಳು.
ನೈಋತ್ಯ ಮುಂಭಾಗ - ಮುಖ್ಯ ಕಾರ್ಯವೆಂದರೆ ಪಶ್ಚಿಮ ಉಕ್ರೇನ್ ಮತ್ತು ಬೆಸ್ಸರಾಬಿಯಾವನ್ನು ಕಾರ್ಪಾಥಿಯನ್ನರಲ್ಲಿ ಸಕ್ರಿಯ ರಕ್ಷಣೆಯೊಂದಿಗೆ ಮತ್ತು ರೊಮೇನಿಯಾದ ಗಡಿಯಲ್ಲಿ, ಅದೇ ಸಮಯದಲ್ಲಿ, ಸೇತುವೆಗಳ ಮುಂಭಾಗದಿಂದ ಮುಷ್ಕರದೊಂದಿಗೆ - ವೆಲಿಕಿ, ರಾವಾ-ರುಸ್ಕಾ, ಸೆನ್ಯಾವಾ, ಲುಬ್ಲಿನ್‌ನ ಸಾಮಾನ್ಯ ದಿಕ್ಕಿನಲ್ಲಿ, ಪಶ್ಚಿಮ ಫ್ರಂಟ್‌ನ ಎಡ-ಪಕ್ಕದ ಸೈನ್ಯದೊಂದಿಗೆ, ಇವಾಂಗೊರೊಡ್-ಲುಬ್ಲಿನ್ ಶತ್ರು ಗುಂಪನ್ನು ಸೋಲಿಸಿ ನದಿಯ ಮಧ್ಯಭಾಗವನ್ನು ತಲುಪುತ್ತದೆ. ವಿಸ್ಟುಲಾ.
ಮುಂಭಾಗವು ಐದು ಸೈನ್ಯಗಳನ್ನು ಹೊಂದಿದೆ - 5, 6, 12, 18 ಮತ್ತು 9.
5 ನೇ ಸೈನ್ಯ - ಶಾಟ್ಸ್ಕ್ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ವ್ಲಾಡಿಮಿರ್-ವೊಲಿನ್ಸ್ಕಿ, ಸ್ಟೊಯನೋವ್, ಇವುಗಳನ್ನು ಒಳಗೊಂಡಿರುತ್ತದೆ:
6 ಬಾಣಗಳು ವಿಭಾಗಗಳು;
1 ಇಲಾಖೆ ಟ್ಯಾಂಕ್ ವಿಭಾಗ;
1 ಟ್ಯಾಂಕ್ ಬ್ರಿಗೇಡ್.
6 ನೇ ಸೈನ್ಯ - ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ ಮೊಸ್ಟಿ - ವೆಲಿಕಿಯೆ, ರಾವಾ-ರುಸ್ಕಾ, ಸೆನ್ಯಾವಾ, ಮೆಡಿಕಾ, ಇವುಗಳನ್ನು ಒಳಗೊಂಡಿರುತ್ತದೆ:
10 ಬಾಣಗಳು ವಿಭಾಗಗಳು;
2 ಕ್ಯಾವಲಿಯರ್ಗಳು, ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
12 ನೇ ಸೈನ್ಯ - ಮೆಡಿಕಾ, ಪ್ರಜೆಮಿಸ್ಲ್, ತುರ್ಕಾ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
6 ಬಾಣಗಳು ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
18 ನೇ ಸೈನ್ಯ - ತುರ್ಕಾ, ಲಿಪ್ಕಾನಿಯ ಮುಂಭಾಗದಲ್ಲಿ ನಿಯೋಜಿಸಲಾಗಿದೆ, ಇವುಗಳನ್ನು ಒಳಗೊಂಡಿರುತ್ತದೆ:
4 ಬಾಣಗಳು ವಿಭಾಗಗಳು.
HVO ನಿಂದ ಸೇನೆಯ ಕಮಾಂಡ್ ಮತ್ತು ಪ್ರಧಾನ ಕಛೇರಿ.
9 ನೇ ಸೇನೆ - ಲಿಪ್ಕಾನಾ ಮುಂಭಾಗದಲ್ಲಿ, ನದಿಯ ಉದ್ದಕ್ಕೂ ನಿಯೋಜಿಸಲಾಗಿದೆ. ಕಪ್ಪು ಸಮುದ್ರದ ತೀರಕ್ಕೆ ಪ್ರುಟ್, ಇವುಗಳನ್ನು ಒಳಗೊಂಡಿರುತ್ತದೆ:
5 ಬಾಣಗಳು ಕ್ರಿಮಿಯನ್ ಕರಾವಳಿಯ ರಕ್ಷಣೆಯಲ್ಲಿ ವಿಭಾಗಗಳು ಮತ್ತು 1 ವಿಭಾಗ (156);
3 ಅಶ್ವದಳದ ವಿಭಾಗಗಳು (ಅವುಗಳಲ್ಲಿ 2 ಉತ್ತರ ಕಾಕಸಸ್ ಮಿಲಿಟರಿ ಜಿಲ್ಲೆಯಿಂದ);
1 ಟ್ಯಾಂಕ್ ಬ್ರಿಗೇಡ್.
ಅಶ್ವದಳದ ಯಾಂತ್ರಿಕೃತ ಸೈನ್ಯ - ಝೋಲ್ಕೀವ್, ಯವೊರೊವ್, ಎಲ್ವಿವ್ ಪ್ರದೇಶದಲ್ಲಿ. ಸಂಯುಕ್ತ:
4 ಟ್ಯಾಂಕ್ ವಿಭಾಗಗಳು;
2 ಯಾಂತ್ರಿಕೃತ ವಿಭಾಗಗಳು;
2 ಅಶ್ವದಳದ ವಿಭಾಗಗಳು.
ಹೆಚ್ಚುವರಿಯಾಗಿ, ಮುಂಭಾಗದ ಆಜ್ಞೆಯು ಅದರ ತಕ್ಷಣದ ವಿಲೇವಾರಿಯಲ್ಲಿದೆ:
3 ಬಾಣಗಳು ವಿಭಾಗಗಳು - ಬ್ರಾಡಿ, ರಿವ್ನೆ, ಲುಟ್ಸ್ಕ್ ಪ್ರದೇಶದಲ್ಲಿ;
ಲುಟ್ಸ್ಕ್ ಪ್ರದೇಶದಲ್ಲಿ ಯಾಂತ್ರಿಕೃತ ಕಾರ್ಪ್ಸ್ (OdVO ನಿಂದ).
ಒಟ್ಟಾರೆಯಾಗಿ, ನೈಋತ್ಯ ಮುಂಭಾಗವು ಹೊಂದಿರುತ್ತದೆ:
40 ಬಾಣಗಳು ವಿಭಾಗಗಳು;
3 ಯಾಂತ್ರಿಕೃತ ವಿಭಾಗಗಳು,
7 ಟ್ಯಾಂಕ್ ವಿಭಾಗಗಳು;
7 ಅಶ್ವದಳದ ವಿಭಾಗಗಳು;
4 ಟ್ಯಾಂಕ್ ಬ್ರಿಗೇಡ್ಗಳು;
58 ವಾಯುಯಾನ ರೆಜಿಮೆಂಟ್‌ಗಳು ಮತ್ತು ಒಟ್ಟು 3,480 ವಿಮಾನಗಳು.
ಶೆಪೆಟೋವ್ಕಾ, ಪ್ರೊಸ್ಕುರೊವ್, ಬರ್ಡಿಚೆವ್ ಪ್ರದೇಶದಲ್ಲಿ ನೈಋತ್ಯ ಮುಂಭಾಗದ ಹಿಂದೆ ಮುಖ್ಯ ಕಮಾಂಡ್ನ ಮೀಸಲು ಪ್ರದೇಶದಲ್ಲಿ 4 ಬಾಣಗಳನ್ನು ಹೊಂದಿರಿ. ವಿಭಾಗಗಳು.
ಹೀಗಾಗಿ, ಬ್ರೆಸ್ಟ್-ಲಿಟೊವ್ಸ್ಕ್‌ನ ದಕ್ಷಿಣಕ್ಕೆ 50 ಜರ್ಮನ್, 30 ರೊಮೇನಿಯನ್ ಮತ್ತು 15 ಹಂಗೇರಿಯನ್ ಪದಾತಿ ದಳಗಳ ವಿರುದ್ಧ ನಾವು ಹೊಂದಿದ್ದೇವೆ:
44 ಬಾಣಗಳು ವಿಭಾಗಗಳು;
3 ಯಾಂತ್ರಿಕೃತ ವಿಭಾಗಗಳು;
7 ಟ್ಯಾಂಕ್ ವಿಭಾಗಗಳು;
4 ಟ್ಯಾಂಕ್ ಬ್ರಿಗೇಡ್ಗಳು;
7 ಅಶ್ವದಳದ ವಿಭಾಗಗಳು;
58 ವಾಯುಯಾನ ರೆಜಿಮೆಂಟ್‌ಗಳು.
ಸೂಚಿಸಲಾದ ವಿಭಾಗಗಳನ್ನು ಈ ಕೆಳಗಿನ ಅವಧಿಗಳಲ್ಲಿ ಕೇಂದ್ರೀಕರಿಸಬಹುದು:
ಸಜ್ಜುಗೊಳಿಸುವಿಕೆಯ ಪ್ರಾರಂಭದಿಂದ 5 ನೇ ದಿನದಂದು - 17 ಬಾಣಗಳು. ವಿಭಾಗಗಳು;
6 ನೇ ದಿನದಂದು - 19 ಬಾಣಗಳು. ವಿಭಾಗಗಳು;
ದಿನ 10 - 23 ಬಾಣಗಳು. ವಿಭಾಗಗಳು;
15 ನೇ ದಿನದಂದು - 34 ಬಾಣಗಳು. ವಿಭಾಗಗಳು;
20 ನೇ ದಿನದಂದು - 39 ಬಾಣಗಳು. ವಿಭಾಗಗಳು.
ನೈಋತ್ಯ ಮುಂಭಾಗದಲ್ಲಿ ವಾಯುಪಡೆಗಳ ಕಾರ್ಯಗಳು ಹೀಗಿವೆ:
1. ಶತ್ರುಗಳ ಯುದ್ಧ ರಚನೆಗಳ ವಿರುದ್ಧ ನೆಲದ ಪಡೆಗಳೊಂದಿಗೆ ಜಂಟಿ ಕ್ರಮಗಳು;
2. ಶತ್ರು ವಿಮಾನಗಳ ವಿರುದ್ಧ ಹೋರಾಡುವುದು;
3. ನೌಕಾ ವಾಯುಯಾನ ಮತ್ತು ನೌಕಾಪಡೆಯೊಂದಿಗೆ, ಕಪ್ಪು ಸಮುದ್ರದಲ್ಲಿ ಶತ್ರುಗಳ ನೌಕಾಪಡೆಯ ವಿರುದ್ಧದ ಹೋರಾಟ ಮತ್ತು ಉಭಯಚರ ಆಕ್ರಮಣ ಪಡೆಗಳನ್ನು ಇಳಿಸುವ ಪ್ರಯತ್ನಗಳು;
4. ಶತ್ರುಗಳ ವಾಯುಗಾಮಿ ದಾಳಿಗಳನ್ನು ತಡೆಯಿರಿ;
5. ಹೈಕಮಾಂಡ್‌ನ ಕಾರ್ಯಗಳಿಗಾಗಿ ನಮ್ಮ ಪಶ್ಚಿಮ ಮುಂಭಾಗದ ವಾಯುಯಾನಕ್ಕೆ ಸಹಾಯ;
6. ಏಕಾಗ್ರತೆಗಳಲ್ಲಿ ಮಿಲಿಟರಿ ಸಾರಿಗೆಯ ನಿಷೇಧ;
7. ಶತ್ರು ಮಿಲಿಟರಿ-ಕೈಗಾರಿಕಾ ಸೌಲಭ್ಯಗಳ ವಿರುದ್ಧ ಮುಷ್ಕರಗಳು.
ಒಟ್ಟಾರೆಯಾಗಿ, ಪಶ್ಚಿಮದಲ್ಲಿ, ಬಾಲ್ಟಿಕ್ ಸಮುದ್ರದ ಕರಾವಳಿಯಿಂದ ಕಪ್ಪು ಸಮುದ್ರದ ಕರಾವಳಿಯವರೆಗೆ, ಈ ಕೆಳಗಿನವುಗಳನ್ನು ನಿಗದಿಪಡಿಸಲಾಗಿದೆ:
129 ಬಾಣಗಳು. ವಿಭಾಗಗಳು;
7 ಯಾಂತ್ರಿಕೃತ ರೈಫಲ್ ವಿಭಾಗಗಳು;
16 ಟ್ಯಾಂಕ್ ವಿಭಾಗಗಳು;
10 ಅಶ್ವದಳದ ವಿಭಾಗಗಳು;
11 ಟ್ಯಾಂಕ್ ಬ್ರಿಗೇಡ್ಗಳು;
148 ವಾಯುಯಾನ ರೆಜಿಮೆಂಟ್‌ಗಳು.
ನಮ್ಮ ಗಡಿಗಳ ವಾಯುವ್ಯದಲ್ಲಿ ನಿಯೋಜನೆ.
ಪಶ್ಚಿಮದಲ್ಲಿ ನಿಯೋಜನೆಯ ನಿರ್ಧಾರದ ಹೊರತಾಗಿಯೂ, ನಮ್ಮ ಗಡಿಗಳ ವಾಯುವ್ಯದಲ್ಲಿ ಕಾರ್ಯತಂತ್ರದ ನಿಯೋಜನೆಯನ್ನು ಪ್ರಾಥಮಿಕವಾಗಿ ಲೆನಿನ್ಗ್ರಾಡ್ನ ರಕ್ಷಣೆಗೆ ಅಧೀನಗೊಳಿಸಬೇಕು, ಮರ್ಮನ್ಸ್ಕ್ ರೈಲ್ವೆಯನ್ನು ಆವರಿಸಬೇಕು ಮತ್ತು ಫಿನ್ಲ್ಯಾಂಡ್ ಕೊಲ್ಲಿಯಲ್ಲಿ ನಮ್ಮ ಸಂಪೂರ್ಣ ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಬೇಕು. ಲೆನಿನ್ಗ್ರಾಡ್ನ ವಿಶ್ವಾಸಾರ್ಹ ಕವರ್ ಉತ್ತರದಲ್ಲಿ ಮುಖ್ಯ ಕಾರ್ಯವಾಗಿದೆ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಲೆನಿನ್ಗ್ರಾಡ್ ನಮಗೆ ದೃಢವಾಗಿ ಸುರಕ್ಷಿತವಾಗಿರಬೇಕು.
ಫಿನ್ಲೆಂಡ್ ಮಾತ್ರ ಯುದ್ಧದಲ್ಲಿ ಪ್ರವೇಶಿಸುವ ಸಾಧ್ಯತೆಯಿಲ್ಲ;
ಹಿಂದೆ ಹೇಳಲಾದ ಶಕ್ತಿಗಳ ಸಮತೋಲನವನ್ನು ಗಣನೆಗೆ ತೆಗೆದುಕೊಂಡು, ವಾಯುವ್ಯದಲ್ಲಿ ನಮ್ಮ ಕ್ರಮಗಳನ್ನು ಮುಖ್ಯವಾಗಿ ನಮ್ಮ ಗಡಿಗಳ ಸಕ್ರಿಯ ರಕ್ಷಣೆಗೆ ತಗ್ಗಿಸಬೇಕು.
ವಾಯುವ್ಯದಲ್ಲಿ ಕಾರ್ಯಾಚರಣೆಗಳಿಗಾಗಿ, ಎಸ್ಟೋನಿಯನ್ SSR ನಲ್ಲಿ ಮೂರು ಸೇನೆಗಳು ಮತ್ತು ಪ್ರತ್ಯೇಕ ರೈಫಲ್ ಕಾರ್ಪ್ಸ್ ಒಳಗೊಂಡಿರುವ ಉತ್ತರದ ಮುಂಭಾಗವನ್ನು ಹೊಂದಲು ಉದ್ದೇಶಿಸಲಾಗಿದೆ.
14 ಸೈನ್ಯ - ಮುಖ್ಯ ಕಾರ್ಯಗಳೊಂದಿಗೆ - ಉತ್ತರ ಕರಾವಳಿಯ ರಕ್ಷಣೆ ಮತ್ತು ಉತ್ತರ ಕರೇಲಿಯಾದಲ್ಲಿ ಉಖ್ತಾಗೆ ನಮ್ಮ ಗಡಿಗಳು.
ಸೈನ್ಯದ ಸಂಯೋಜನೆಯು 4 ವಿಭಾಗಗಳಾಗಿವೆ.
7 ಸೈನ್ಯ (ಈಗ ರಚನೆಯಾಗುತ್ತಿದೆ) - ಉಖ್ಟಿನ್ಸ್ಕಿ, ರೆಬೋಲ್ಸ್ಕಿ ಮತ್ತು ಪೆಟ್ರೋಜಾವೊಡ್ಸ್ಕ್ ದಿಕ್ಕುಗಳ ರಕ್ಷಣೆಯ ಮುಖ್ಯ ಕಾರ್ಯಗಳೊಂದಿಗೆ.
ಸೈನ್ಯದ ಸಂಯೋಜನೆ: 3 ಬಾಣಗಳು. ವಿಭಾಗಗಳು.
23 ಸೈನ್ಯ - ವೈಬೋರ್ಗ್-ಲೆನಿನ್ಗ್ರಾಡ್ ನಿರ್ದೇಶನವನ್ನು ರಕ್ಷಿಸುವ ಕಾರ್ಯದೊಂದಿಗೆ.
ಸೈನ್ಯದ ಸಂಯೋಜನೆ:
4 ಬಾಣಗಳು ವಿಭಾಗಗಳು;
2 ಟ್ಯಾಂಕ್ ಬ್ರಿಗೇಡ್ಗಳು.
65 ವಿಭಾಗ ಗುರಿಕಾರರು. ಕಾರ್ಪ್ಸ್, ಎಸ್ಟೋನಿಯನ್ ಎಸ್ಎಸ್ಆರ್ ಮತ್ತು ಎಜೆಲ್ ಮತ್ತು ಡಾಗೋ ದ್ವೀಪಗಳ ಕರಾವಳಿಯನ್ನು ರಕ್ಷಿಸುವ ಕಾರ್ಯವನ್ನು ಒಳಗೊಂಡಿದೆ:
1 ಬಾಣ ವಿಭಾಗಗಳು;
1 ಇಲಾಖೆ ಶೂಟರ್ ಬ್ರಿಗೇಡ್ಗಳು;
1 ಟ್ಯಾಂಕ್ ಬ್ರಿಗೇಡ್.
ಹೆಚ್ಚುವರಿಯಾಗಿ, ಮುಂಭಾಗದ ಆಜ್ಞೆಯು ಅದರ ತಕ್ಷಣದ ವಿಲೇವಾರಿಯಲ್ಲಿದೆ:
1 ಬಾಣ ಲೆನಿನ್ಗ್ರಾಡ್ ಪ್ರದೇಶದಲ್ಲಿ ವಿಭಜನೆ;
1 ಬಾಣ ಹ್ಯಾಂಕೊ ಪರ್ಯಾಯ ದ್ವೀಪಕ್ಕೆ ಬ್ರಿಗೇಡ್.
ಒಟ್ಟಾರೆಯಾಗಿ, ಉತ್ತರ ಮುಂಭಾಗದ ಭಾಗವಾಗಿ ಕ್ರಿಯೆಗಳಿಗಾಗಿ ಈ ಕೆಳಗಿನವುಗಳನ್ನು ನಿಯೋಜಿಸಲಾಗಿದೆ:
13 ಬಾಣಗಳು ವಿಭಾಗಗಳು;
2 ಇಲಾಖೆ ಬಾಣ ಬ್ರಿಗೇಡ್ಗಳು;
3 ಟ್ಯಾಂಕ್ ಬ್ರಿಗೇಡ್ಗಳು;
20 ವಾಯುಯಾನ ರೆಜಿಮೆಂಟ್‌ಗಳು ಮತ್ತು ಒಟ್ಟು 970 ಟ್ಯಾಂಕ್‌ಗಳು ಮತ್ತು 1050 ವಿಮಾನಗಳು.
ನಾರ್ದರ್ನ್ ಫ್ರಂಟ್ನ ಸೂಚಿಸಲಾದ ಪಡೆಗಳನ್ನು ಸಜ್ಜುಗೊಳಿಸುವಿಕೆಯ 6 ನೇ - 8 ನೇ ದಿನದಂದು ನಿಯೋಜಿಸಬಹುದು.
ಮುಂಭಾಗದ ವಾಯುಪಡೆಗಳ ಕಾರ್ಯಗಳು ಹೀಗಿವೆ:
1. ಶತ್ರು ನೆಲದ ಪಡೆಗಳ ವಿರುದ್ಧ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದರ ದೊಡ್ಡ ಗುಂಪುಗಳ ವಿರುದ್ಧ ಕ್ರಮಗಳೊಂದಿಗೆ ನೆಲದ ಪಡೆಗಳಿಗೆ ಸಹಾಯ ಮಾಡುವುದು;
2. ಶತ್ರು ವಿಮಾನಗಳ ನಾಶ;
3. ನೌಕಾ ವಾಯುಯಾನದೊಂದಿಗೆ, ಫಿನ್ಲ್ಯಾಂಡ್ ಮತ್ತು ಜರ್ಮನಿಯ ನೌಕಾಪಡೆಯ ಮೇಲೆ ಮುಷ್ಕರ.
ನೌಕಾ ಪಡೆಗಳ ಕಾರ್ಯಗಳು (ಎರಡೂ ಆಯ್ಕೆಗಳಲ್ಲಿ)
1. ಉತ್ತರ ನೌಕಾಪಡೆ:
ಎ) 14 ನೇ ಸೈನ್ಯ, ಕೋಲಾ ಪೆನಿನ್ಸುಲಾದ ಕರಾವಳಿ ಮತ್ತು ರೈಬಾಚಿ ಮತ್ತು ಸ್ರೆಡ್ನಿ ಪರ್ಯಾಯ ದ್ವೀಪಗಳೊಂದಿಗೆ ಮರ್ಮನ್ಸ್ಕ್ ಅನ್ನು ದೃಢವಾಗಿ ಹಿಡಿದುಕೊಳ್ಳಿ;
ಬಿ) ಫಿನ್ನಿಷ್ ದಾಳಿಯ ಸಂದರ್ಭದಲ್ಲಿ - ಪೆಟ್ಸಾಮೊ ಬಂದರನ್ನು ವಶಪಡಿಸಿಕೊಳ್ಳುವಲ್ಲಿ 14 ನೇ ಸೈನ್ಯಕ್ಕೆ ಸಹಾಯ ಮಾಡಲು;
ಸಿ) ನಾರ್ವೆಯ ಪಶ್ಚಿಮ ಭಾಗದಲ್ಲಿ ಮತ್ತು ಹಟ್ಟೆಗಾಟ್ ಜಲಸಂಧಿಯಲ್ಲಿ ಸಮುದ್ರ ಮಾರ್ಗಗಳಲ್ಲಿ ಜಲಾಂತರ್ಗಾಮಿ ನೌಕೆಗಳೊಂದಿಗೆ ಕ್ರೂಸಿಂಗ್ ಕಾರ್ಯಾಚರಣೆಗಳನ್ನು ನಡೆಸುವುದು;
d) ಬಿಳಿ ಸಮುದ್ರದ ಕರಾವಳಿ ರಕ್ಷಣಾ ವಲಯವು ಆರ್ಚ್‌ವಿಒ ಘಟಕಗಳೊಂದಿಗೆ ಬಿಳಿ ಸಮುದ್ರದ ಪ್ರವೇಶದ್ವಾರವನ್ನು ದೃಢವಾಗಿ ರಕ್ಷಿಸುತ್ತದೆ.
2. ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್:
1) ಫಿನ್ಲೆಂಡ್ ಭಾಗವಹಿಸುವ ಸಂದರ್ಭದಲ್ಲಿ:
ಎ) ವಾಯುಯಾನದೊಂದಿಗೆ ಫಿನ್ನಿಷ್ ಯುದ್ಧ ನೌಕಾಪಡೆಯನ್ನು ನಾಶಮಾಡಿ;
ಬಿ) ಫಿನ್ಲೆಂಡ್ ಕೊಲ್ಲಿಯ ಕರಾವಳಿಯಲ್ಲಿ ಮತ್ತು ಹ್ಯಾಂಕೊ ಪರ್ಯಾಯ ದ್ವೀಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೆಲದ ಪಡೆಗಳಿಗೆ ಸಹಾಯ ಮಾಡುವುದು, ಅವರ ಪಾರ್ಶ್ವವನ್ನು ಭದ್ರಪಡಿಸುವುದು ಮತ್ತು ಫಿನ್ನಿಷ್ ಕರಾವಳಿ ರಕ್ಷಣೆಯನ್ನು ನಾಶಪಡಿಸುವುದು;
ಸಿ) ಎಸ್ಟೋನಿಯನ್ ಎಸ್‌ಎಸ್‌ಆರ್‌ನ ಕರಾವಳಿಯಿಂದ ಹ್ಯಾಂಕೊ ಪರ್ಯಾಯ ದ್ವೀಪಕ್ಕೆ 1 - 2 ಪದಾತಿಸೈನ್ಯದ ವಿಭಾಗಗಳ ಸಂಭವನೀಯ ವರ್ಗಾವಣೆಯನ್ನು ಖಚಿತಪಡಿಸಿಕೊಳ್ಳಿ;
2) ಲಟ್ವಿಯನ್ ಮತ್ತು ಎಸ್ಟೋನಿಯನ್ ಎಸ್ಎಸ್ಆರ್ ಕರಾವಳಿಯಲ್ಲಿ ಜರ್ಮನ್ ಉಭಯಚರ ಇಳಿಯುವಿಕೆಯನ್ನು ತಡೆಯಿರಿ; ಫಿನ್ಲೆಂಡ್ ಕೊಲ್ಲಿಯನ್ನು ಪ್ರವೇಶಿಸಲು ಪ್ರಯತ್ನಿಸಿದಾಗ ಜರ್ಮನ್ ನೌಕಾಪಡೆಯನ್ನು ಸೋಲಿಸಿ. ಕಪ್ಪು ಸಮುದ್ರದ ಫ್ಲೀಟ್:
ಎ) ಮೈನ್‌ಫೀಲ್ಡ್‌ಗಳನ್ನು ಹಾಕುವ ಮೂಲಕ, ಜಲಾಂತರ್ಗಾಮಿ ನೌಕೆಗಳು ಮತ್ತು ವಿಮಾನಗಳ ಕ್ರಮಗಳು, ಶತ್ರು ನೌಕಾಪಡೆಯು ಕಪ್ಪು ಸಮುದ್ರಕ್ಕೆ ಹಾದುಹೋಗುವುದನ್ನು ತಡೆಯುತ್ತದೆ;
ಬಿ) ಕಪ್ಪು ಸಮುದ್ರದ ನೌಕಾಪಡೆಯ ಸಕ್ರಿಯ ಕ್ರಿಯೆಗಳ ಮೂಲಕ, ಕಪ್ಪು ಸಮುದ್ರಕ್ಕೆ ನುಗ್ಗಿದ ಶತ್ರು ನೌಕಾಪಡೆಯನ್ನು ನಾಶಮಾಡಿ;
ಸಿ) ಕಪ್ಪು ಸಮುದ್ರಕ್ಕೆ ನುಗ್ಗಿದ ಸಂಭಾವ್ಯ ಶತ್ರುಗಳ ಮೇಲ್ಮೈ ನೌಕಾಪಡೆಯಿಂದ ನಮ್ಮ ತೀರಗಳನ್ನು ಸಕ್ರಿಯವಾಗಿ ರಕ್ಷಿಸಿಕೊಳ್ಳಿ;
ಡಿ) ಕ್ರೈಮಿಯಾ ಮತ್ತು ಕಾಕಸಸ್ನಲ್ಲಿ ಕಪ್ಪು ಸಮುದ್ರದ ತೀರದಲ್ಲಿ ಇಳಿಯುವುದನ್ನು ತಡೆಯಿರಿ;
ಇ) ಸಕ್ರಿಯ ಕ್ರಿಯೆಗಳ ಮೂಲಕ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ, ವಾಯುಯಾನ, ಗಾಳಿಯಿಂದ ಗಣಿಗಳನ್ನು ಹಾಕುವುದು, ಶತ್ರುಗಳ ನೌಕಾಪಡೆಯೊಂದಿಗೆ ನಿರಂತರವಾಗಿ ಹೋರಾಡಲು, ವಿಶೇಷವಾಗಿ ಮರ್ಮರ ಸಮುದ್ರದಲ್ಲಿ;
f) ನೈಋತ್ಯ ಮುಂಭಾಗದ ಪಾರ್ಶ್ವವನ್ನು ಸಮುದ್ರದಿಂದ ದೃಢವಾಗಿ ಸುರಕ್ಷಿತಗೊಳಿಸಿ;
g) ರೊಮೇನಿಯನ್ ದಾಳಿಯ ಸಂದರ್ಭದಲ್ಲಿ, ರೊಮೇನಿಯನ್ ಫ್ಲೀಟ್ ಅನ್ನು ನಾಶಮಾಡಿ ಮತ್ತು ಅದರ ಕಡಲ ಸಂವಹನವನ್ನು ಅಡ್ಡಿಪಡಿಸಿ;
h) ಟರ್ಕಿಯ ದಾಳಿಯ ಸಂದರ್ಭದಲ್ಲಿ, ಅದರ ನೌಕಾಪಡೆಯನ್ನು ಸೋಲಿಸಿ, ಅದರ ಸಮುದ್ರ ಸಂವಹನವನ್ನು ಇಲ್ಲಿ ಅಡ್ಡಿಪಡಿಸಿ ಮತ್ತು ಟ್ರೆಬಿಜಾಂಡ್ ಬಂದರನ್ನು ನಾಶಮಾಡಿ.
VI. ಪೂರ್ವದಲ್ಲಿ ನಮ್ಮ ಕಾರ್ಯತಂತ್ರದ ನಿಯೋಜನೆಯ ಅಡಿಪಾಯ
ಪೂರ್ವದಲ್ಲಿ ನಮ್ಮ ಕಾರ್ಯತಂತ್ರದ ನಿಯೋಜನೆಯ ಅಡಿಪಾಯ ಹೀಗಿರಬೇಕು:
1. ಎಲ್ಲಾ ಸಂದರ್ಭಗಳಲ್ಲಿ, ಜಪಾನಿಯರು ಪ್ರಿಮೊರಿಯನ್ನು ಆಕ್ರಮಿಸುವುದನ್ನು ತಡೆಯಿರಿ ಮತ್ತು ಪೆಸಿಫಿಕ್ ಮಹಾಸಾಗರ, ಓಖೋಟ್ಸ್ಕ್ ಸಮುದ್ರ, ಸಖಾಲಿನ್ ಮತ್ತು ಕಮ್ಚಟ್ಕಾದ ಕರಾವಳಿಯನ್ನು ಜಪಾನಿನ ಪಡೆಗಳು ಸೈನ್ಯವನ್ನು ಇಳಿಸುವ ಸಂಭವನೀಯ ಪ್ರಯತ್ನಗಳಿಂದ ರಕ್ಷಿಸಿ;
2. ಯುದ್ಧದ ಆರಂಭಿಕ ಅವಧಿಯಲ್ಲಿ ಪಡೆಗಳ ಶ್ರೇಷ್ಠತೆಯ ಲಾಭ ಮತ್ತು ಜಪಾನಿನ ತುಂಡುಗಳನ್ನು ಸೋಲಿಸುವ ಅವಕಾಶವನ್ನು ಪಡೆದುಕೊಳ್ಳಿ, ತಕ್ಷಣವೇ, ಪಡೆಗಳ ಸಜ್ಜುಗೊಳಿಸುವಿಕೆ ಮತ್ತು ಏಕಾಗ್ರತೆ ಪೂರ್ಣಗೊಂಡ ನಂತರ, ಸಾಮಾನ್ಯ ಆಕ್ರಮಣಕ್ಕೆ ಹೋಗಿ, ಜಪಾನಿನ ಪಡೆಗಳ ಮೊದಲ ಶ್ರೇಣಿಯನ್ನು ಸೋಲಿಸಿ ಮತ್ತು ಟಾನಾನ್, ಕಿಕಿಹಾರ್, ಬೆಯಾನ್ಜೆನ್, ಸ್ಯಾಮ್ಸಿನ್, ಬೋಲಿ, ಡಾಂಗ್ನಿಂಗ್ ಮುಂಭಾಗಕ್ಕೆ ಹೋಗಿ. ಭವಿಷ್ಯದಲ್ಲಿ, ಜಪಾನಿನ ಸೈನ್ಯದ ಮುಖ್ಯ ಪಡೆಗಳನ್ನು ಸೋಲಿಸಲು ಮತ್ತು ಉತ್ತರ ಮಂಚೂರಿಯಾವನ್ನು ವಶಪಡಿಸಿಕೊಳ್ಳಲು ಕ್ರಮಗಳನ್ನು ನೆನಪಿನಲ್ಲಿಡಿ.
ಪಶ್ಚಿಮ ಮತ್ತು ಪೂರ್ವದಲ್ಲಿ ಯುಎಸ್ಎಸ್ಆರ್ನ ಏಕಕಾಲಿಕ ಯುದ್ಧದ ಸಂದರ್ಭದಲ್ಲಿ, ಕೆಳಗಿನವುಗಳನ್ನು ಪೂರ್ವದಲ್ಲಿ ಕ್ರಮಗಳಿಗಾಗಿ ಉದ್ದೇಶಿಸಲಾಗಿದೆ:
24 ಬಾಣಗಳು ವಿಭಾಗಗಳು;
2 ಟ್ಯಾಂಕ್ ವಿಭಾಗಗಳು;
4 ಯಾಂತ್ರಿಕೃತ ರೈಫಲ್ ವಿಭಾಗಗಳು;
8 ಟ್ಯಾಂಕ್ ಬ್ರಿಗೇಡ್ಗಳು;
4 ಅಶ್ವದಳದ ವಿಭಾಗಗಳು;
44 ವಾಯುಯಾನ ರೆಜಿಮೆಂಟ್‌ಗಳು, ಮತ್ತು ಒಟ್ಟು 5,741 ಟ್ಯಾಂಕ್‌ಗಳು ಮತ್ತು ಟ್ಯಾಂಕೆಟ್‌ಗಳು ಮತ್ತು 3,347 ವಿಮಾನಗಳು;
ಅಮುರ್ ಫ್ಲೋಟಿಲ್ಲಾ, ಪೆಸಿಫಿಕ್ ಫ್ಲೀಟ್ ಮತ್ತು ಕೋಟೆ ಪ್ರದೇಶಗಳ ಗ್ಯಾರಿಸನ್ಸ್.
ನಿರ್ವಹಣೆಯ ಸುಲಭತೆಗಾಗಿ, ಫಾರ್ ಈಸ್ಟರ್ನ್ ಫ್ರಂಟ್ ಅನ್ನು ಸಂರಕ್ಷಿಸುವುದು ಮತ್ತು ಟ್ರಾನ್ಸ್-ಬೈಕಲ್ ಮಿಲಿಟರಿ ಜಿಲ್ಲೆಯ ಪ್ರಧಾನ ಕಛೇರಿ ಮತ್ತು ಇಲಾಖೆಗಳಿಂದ ಟ್ರಾನ್ಸ್-ಬೈಕಲ್ ಫ್ರಂಟ್ ಅನ್ನು ನಿಯೋಜಿಸುವುದು ಅವಶ್ಯಕ.
ಟ್ರಾನ್ಸ್-ಬೈಕಲ್ ಫ್ರಂಟ್ - ಮುಖ್ಯ ಕಾರ್ಯಗಳು ಹೀಗಿರಬೇಕು:
1. ಸೊಲುನ್, ತಾವೊನನ್ ಮತ್ತು ಹೈಲಾರ್ - ಕಿಕಿಹಾರ್ ದಿಕ್ಕುಗಳಲ್ಲಿ ನಿರ್ಣಾಯಕ ಕ್ರಮಗಳ ಮೂಲಕ, ಜಪಾನಿಯರ ಸೊಲುನ್ ಮತ್ತು ಹೈಲಾರ್ ಗುಂಪನ್ನು ನಾಶಪಡಿಸಿ ಮತ್ತು ಮುಖ್ಯ ಪಡೆಗಳೊಂದಿಗೆ ಬೋಲ್ ಪರ್ವತವನ್ನು ಬೈಪಾಸ್ ಮಾಡಿ. ದಕ್ಷಿಣದಿಂದ ಖಿಂಗನ್, ಉತ್ತರ ಮಂಚೂರಿಯಾದಲ್ಲಿ ಮುಂದಿನ ಕ್ರಮಗಳಿಗಾಗಿ ಕಿಕಿಹಾರ್‌ನ ಟಾನಾನ್ ಪ್ರದೇಶಕ್ಕೆ ಹೋಗಿ;
2. MPR ನ ದಕ್ಷಿಣದ ಗಡಿಯನ್ನು ಕವರ್ ಮಾಡಿ.
ಮುಂಭಾಗವು 17 ಮತ್ತು 16 ಸೈನ್ಯಗಳನ್ನು ಹೊಂದಿರುತ್ತದೆ.
17 ಥೆಸಲೋನಿಕಿಯಲ್ಲಿ ಲಾಮಿನ್ ಸುಮೆ, ಸಲ್ಖಿತಾ ನಗರ, ಹಮರ್ ದಾಬಾ ನಗರ, ತಮ್ಸಕ್ ಬುಲಾಕ್ ಪ್ರದೇಶದಲ್ಲಿ ಕಾರ್ಯಾಚರಣೆಗಾಗಿ ಸೇನೆಯನ್ನು ನಿಯೋಜಿಸಲಾಗಿದೆ. ಸೈನ್ಯದ ಸಂಯೋಜನೆ:
4 ಯಾಂತ್ರಿಕೃತ ವಿಭಾಗಗಳು;
2 ಟ್ಯಾಂಕ್ ಬ್ರಿಗೇಡ್ಗಳು;
3 ಯಾಂತ್ರಿಕೃತ ಶಸ್ತ್ರಸಜ್ಜಿತ ದಳಗಳು.
16 ಕಿಕಿಹಾರ್‌ನಲ್ಲಿ ಕಾರ್ಯಾಚರಣೆಗಾಗಿ ಸೇನೆಯನ್ನು ನಿಯೋಜಿಸಲಾಗಿದೆ - ನಿಲ್ದಾಣದ ಪ್ರದೇಶದಲ್ಲಿ. ಮಾಟ್ಸೀವ್ಸ್ಕಯಾ, ಸ್ಟಾರೊ-ಟ್ಸುರ್ಟ್ಸ್ಖಾಟುಯ್, ಬೋರ್ಜ್ಯಾ, ಇವುಗಳನ್ನು ಒಳಗೊಂಡಿರುತ್ತದೆ:
6 ಬಾಣಗಳು ವಿಭಾಗಗಳು;
2 ಟ್ಯಾಂಕ್ ವಿಭಾಗಗಳು;
1 ಯಾಂತ್ರಿಕೃತ ವಿಭಾಗ;
2 ಅಶ್ವದಳದ ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
ಫಾರ್ ಈಸ್ಟರ್ನ್ ಫ್ರಂಟ್ - ಮುಖ್ಯ ಕಾರ್ಯಗಳು:
1. ಸಖಾಲಿನ್, ಸುಂಗಾರಿ ಮತ್ತು ಪ್ರಿಮೊರ್ಸ್ಕಿ ದಿಕ್ಕುಗಳಲ್ಲಿ ಸಕ್ರಿಯ ಕ್ರಿಯೆಗಳ ಮೂಲಕ, ಜಪಾನಿನ ಘಟಕಗಳನ್ನು ಸೋಲಿಸಿ ಮತ್ತು ಉತ್ತರ ಮಂಚೂರಿಯಾದಲ್ಲಿ ಮುಂದಿನ ಕ್ರಮಗಳಿಗಾಗಿ ಬಿಯಾನ್ಜೆನ್, ಸ್ಯಾಂಕ್ಸಿಂಗ್, ಬೋಲಿ, ನಿಂಗ್-ಆನ್ ಮುಂಭಾಗವನ್ನು ತಲುಪಿ;
2. ಎಲ್ಲಾ ಸಂದರ್ಭಗಳಲ್ಲಿ, ಪ್ರಿಮೊರಿಯನ್ನು ಹಿಡಿದುಕೊಳ್ಳಿ ಮತ್ತು ಪೆಸಿಫಿಕ್ ಮಹಾಸಾಗರದ ಕರಾವಳಿ, ಓಖೋಟ್ಸ್ಕ್ ಸಮುದ್ರ, ಸಖಾಲಿನ್ ಮತ್ತು ಕಮ್ಚಟ್ಕಾವನ್ನು ಜಪಾನಿನ ಪಡೆಗಳು ಸೈನ್ಯವನ್ನು ಇಳಿಸುವ ಸಂಭವನೀಯ ಪ್ರಯತ್ನಗಳಿಂದ ರಕ್ಷಿಸಿ.
ಮುಂಭಾಗವು ಮೂರು ಸೈನ್ಯಗಳು ಮತ್ತು ಪ್ರತ್ಯೇಕ ಸೈನ್ಯವನ್ನು ಒಳಗೊಂಡಿದೆ. ಚೌಕಟ್ಟು.
ಮುಂಭಾಗವು ಪೆಸಿಫಿಕ್ ಫ್ಲೀಟ್ ಮತ್ತು ಅಮುರ್ ಫ್ಲೋಟಿಲ್ಲಾವನ್ನು ಕಾರ್ಯಾಚರಣೆಯಲ್ಲಿ ಅಧೀನಗೊಳಿಸುವುದು, ಎರಡನೆಯದನ್ನು ಸೈನ್ಯಕ್ಕೆ ಮರು ನಿಯೋಜಿಸಲಾಗುತ್ತದೆ.
2. ರೆಡ್ ಬ್ಯಾನರ್ ಆರ್ಮಿ - ಬೀಯಾನ್ಜೆನ್ ದಿಕ್ಕಿನಲ್ಲಿ ಮತ್ತು ಮತ್ತಷ್ಟು ಹಾರ್ಬಿನ್ಗೆ ಕಾರ್ಯಾಚರಣೆಗಳಿಗಾಗಿ, ಇದನ್ನು ಬ್ಲಾಗೊವೆಶ್ಚೆನ್ಸ್ಕ್, ಪೊಯಾರ್ಕೊವೊ, ಮಿಖೈಲೋವ್ಸ್ಕ್, ಇವನೊವ್ಸ್ಕೊಯ್ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ:
33 ಬಾಣಗಳು ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
15 ಸೈನ್ಯ - ಸ್ಯಾನ್ಕ್ಸಿಂಗ್, ಬೋಲಿ ಮತ್ತು ಮತ್ತಷ್ಟು ಫ್ಯಾನ್ಜೆನ್ ಕಡೆಗೆ ಕಾರ್ಯಾಚರಣೆಗಳಿಗಾಗಿ, ಸ್ಟಾಲಿನ್ಸ್ಕ್, ಮಿಖೈಲೋ-ಸೆಮೆನೋವ್ಸ್ಕೊಯ್, ಬಿರೋಬಿಡ್ಜಾನ್ ಮತ್ತು ಒಂದು ವಿಭಾಗ (35) - ಬಿಕಿನ್, ಇವುಗಳನ್ನು ಒಳಗೊಂಡಿರುತ್ತದೆ:
3 ಬಾಣಗಳು ವಿಭಾಗಗಳು;
1 ಟ್ಯಾಂಕ್ ಬ್ರಿಗೇಡ್.
1 ನೇ ರೆಡ್ ಬ್ಯಾನರ್ ಸೈನ್ಯ - ಡ್ವೊರಿಯಾಂಕಾ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ, ಗ್ರೊಡ್ಸ್ಕೋವ್ಸ್ಕಿ ಉರ್, ಮಿಖೈಲೋವ್ಸ್ಕಿ, ಇವುಗಳನ್ನು ಒಳಗೊಂಡಿರುತ್ತದೆ:
10 ಬಾಣಗಳು ವಿಭಾಗಗಳು;
3 ಬಾಣಗಳು ಬ್ರಿಗೇಡ್ಗಳು;
2 ಅಶ್ವದಳದ ವಿಭಾಗಗಳು;
3 ಟ್ಯಾಂಕ್ ಬ್ರಿಗೇಡ್ಗಳು.
ವಿಶೇಷ ಬಾಣ. ಕಾರ್ಪ್ಸ್ - ಉತ್ತರ ಪೆಸಿಫಿಕ್ ಫ್ಲೋಟಿಲ್ಲಾ ಜೊತೆಗೆ, ಲೋವರ್ ಅಮುರ್ ಕೋಟೆಯ ಪ್ರದೇಶ, ಡಿ-ಕಸ್ತ್ರಿ, ನೊಗೆವ್ ಬೇ, ಸಖಾಲಿನ್ ಮತ್ತು ಕಮ್ಚಟ್ಕಾವನ್ನು ರಕ್ಷಿಸಿ, ಜಪಾನಿನ ಪಡೆಗಳ ಇಳಿಯುವಿಕೆಯನ್ನು ತಡೆಯುತ್ತದೆ. ಮೊದಲ ಅವಕಾಶದಲ್ಲಿ, ಸಖಾಲಿನ್‌ನ ದಕ್ಷಿಣ ಭಾಗವನ್ನು ಸ್ವಾಧೀನಪಡಿಸಿಕೊಳ್ಳಿ.
ದೇಹ ರಚನೆ:
2 ಬಾಣಗಳು ವಿಭಾಗಗಳು;
1 ಬಾಣ ಬ್ರಿಗೇಡ್
ಮುಂಭಾಗದ ಕಮಾಂಡ್ ತನ್ನ ತಕ್ಷಣದ ವಿಲೇವಾರಿಯಲ್ಲಿ 3 ವಾಯುಗಾಮಿ ದಳಗಳನ್ನು ಹೊಂದಿದೆ;
ವಾಯುಪಡೆಯ ಕಾರ್ಯಾಚರಣೆಗಳು:
1. ಪಡೆಗಳ ಸಹಕಾರದೊಂದಿಗೆ ಶತ್ರು ಸಿಬ್ಬಂದಿ ಮತ್ತು ಕೋಟೆಗಳ ನಾಶ;
2. ಶತ್ರು ವಿಮಾನಗಳ ನಾಶ;
3. ಮಿಲಿಟರಿ ಸಾರಿಗೆಯನ್ನು ನಿಷೇಧಿಸಲು ಸೈಪಿಂಗ್‌ಚೈ, ಚಾಂಗ್‌ಚುನ್, ಕಿಕಿಹಾರ್, ಹರ್ಬಿನ್, ಜಿಲಿನ್, ಮುಕ್ಡೆನ್, ಜ್ಯೋ-ಸಂಪೋ, ಲಫಜಾಂಗ್, ಎಕೋ ರೈಲ್ವೆ ಜಂಕ್ಷನ್‌ಗಳು ಮತ್ತು ಸುರಂಗಗಳ ನಾಶ.
4. ಪೆಸಿಫಿಕ್ ಫ್ಲೀಟ್ ಜೊತೆಗೆ:
ಎ) ದ್ವೀಪಗಳಿಂದ ಉತ್ತರ ಮಂಚೂರಿಯಾದವರೆಗೆ ಜಪಾನಿನ ಸಮುದ್ರ ಸಂವಹನವನ್ನು ಹೊಡೆಯುವುದು;
ಬಿ) ಜಪಾನಿನ ನೌಕಾಪಡೆ, ಸಾರಿಗೆ ಮತ್ತು ಲ್ಯಾಂಡಿಂಗ್ ಪಡೆಗಳ ಮೇಲೆ ದಾಳಿ; ಸಿ) ಕಮ್ಚಟ್ಕಾ ಮತ್ತು ಸಖಾಲಿನ್ ರಕ್ಷಣೆಯಲ್ಲಿ ನೆಲದ ಪಡೆಗಳು ಮತ್ತು ನೌಕಾಪಡೆಗೆ ಸಹಾಯವನ್ನು ಒದಗಿಸುವುದು;
5. ನಮ್ಮ ಪಡೆಗಳ ಏಕಾಗ್ರತೆ, ನಿಯೋಜನೆ ಮತ್ತು ಕ್ರಿಯೆಯನ್ನು ಫೈಟರ್ ವಿಮಾನಗಳೊಂದಿಗೆ ಕವರ್ ಮಾಡಿ;
6. ಹೈಕಮಾಂಡ್‌ನ ವಿಶೇಷ ಸೂಚನೆಗಳ ಮೇರೆಗೆ, ಜಪಾನೀಸ್ ದ್ವೀಪಗಳ ಮೇಲೆ ದಾಳಿ ನಡೆಸಿ.
ಪೆಸಿಫಿಕ್ ಫ್ಲೀಟ್ನ ಕಾರ್ಯಗಳು:
1. ಸೈನ್ಯದ ಪಡೆಗಳೊಂದಿಗೆ, ಪೆಸಿಫಿಕ್ ಮಹಾಸಾಗರದ ತೀರವನ್ನು ನದಿಯ ಬಾಯಿಯಿಂದ ರಕ್ಷಿಸಿ. ತುಮೆನ್-ಉಲ್ಲಾದಿಂದ ನಿಕೋಲೇವ್ಸ್ಕ್-ಆನ್-ಅಮುರ್, ಓಖೋಟ್ಸ್ಕ್ ಸಮುದ್ರದ ಕರಾವಳಿ, ಸಖಾಲಿನ್ ಮತ್ತು ಕಮ್ಚಟ್ಕಾ;
2. ಜಪಾನಿನ ಹಡಗುಗಳ ನುಗ್ಗುವಿಕೆಯಿಂದ ಟಾಟರ್ ಜಲಸಂಧಿಯನ್ನು ಮುಚ್ಚಿ;
3. ಜಪಾನ್ ಸಮುದ್ರದಲ್ಲಿ ಜಪಾನಿನ ಕಡಲ ಸಂವಹನಗಳ ಮೇಲೆ ಜಲಾಂತರ್ಗಾಮಿ ನೌಕೆಗಳು ಮತ್ತು ವಿಮಾನಗಳ ದಾಳಿ ಮತ್ತು ಕೊರಿಯಾದ ಬಂದರುಗಳು ಮತ್ತು ಮಹಾನಗರದ ಪಶ್ಚಿಮ ಕರಾವಳಿಯ ದಿಗ್ಬಂಧನ;
4. ಕಮ್ಚಟ್ಕಾ ಮತ್ತು ಜಪಾನೀಸ್ ದ್ವೀಪಗಳ ಪೂರ್ವ ತೀರದಿಂದ ಜಲಾಂತರ್ಗಾಮಿ ನೌಕೆಗಳ ಕ್ರೂಸಿಂಗ್ ಕಾರ್ಯಾಚರಣೆಗಳು;
5. ಪೊಸಿಯೆಟ್ ಮತ್ತು ಸ್ಲಾವಿನ್ಸ್ಕಿ ಕೊಲ್ಲಿಗಳ ಪ್ರದೇಶದಲ್ಲಿ 1 ನೇ ರೆಡ್ ಬ್ಯಾನರ್ ಸೈನ್ಯದ ಎಡ ಪಾರ್ಶ್ವವನ್ನು ಒದಗಿಸುವುದು.
ಪಶ್ಚಿಮ ಮತ್ತು ಪೂರ್ವದಲ್ಲಿ ನಮ್ಮ ಕಾರ್ಯತಂತ್ರದ ನಿಯೋಜನೆಯ ಮೂಲಭೂತ ಅಂಶಗಳನ್ನು ವರದಿ ಮಾಡುತ್ತಾ, ನಾನು ಅವರ ಪರಿಗಣನೆಗೆ ಕೇಳುತ್ತೇನೆ.
ಅರ್ಜಿಗಳನ್ನು:
ಪಶ್ಚಿಮದಲ್ಲಿ 1 ಮತ್ತು 3 ನಿಯೋಜನೆ ಯೋಜನೆಗಳು, ನಕ್ಷೆಗಳಲ್ಲಿ 40 ಶತಮಾನದ in/dm; ಗ್ರಾಫಿಕ್ ಯೋಜನೆ ಡೋರ್. ಹಾಳೆಗಳ ಮೇಲೆ ಸಾಗಣೆ.
ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಸೋವಿಯತ್ ಒಕ್ಕೂಟದ ಮಾರ್ಷಲ್ ಎಸ್ ಟಿಮೊಶೆಂಕೊ
ಜನರಲ್ ಸ್ಟಾಫ್ ಮುಖ್ಯಸ್ಥ
ಕೆಂಪು ಸೈನ್ಯ
ಆರ್ಮಿ ಜನರಲ್ ಕೆ. ಮೆರೆಟ್ಸ್ಕೊವ್
ಲೆಟರ್‌ಹೆಡ್‌ನಲ್ಲಿ ಹಸ್ತಪ್ರತಿ: "ಯುಎಸ್‌ಎಸ್‌ಆರ್‌ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್." ಕಾರ್ಯನಿರ್ವಾಹಕ: ಕಾರ್ಯಾಚರಣೆ ನಿರ್ದೇಶನಾಲಯದ ಉಪ ಮುಖ್ಯಸ್ಥ, ಮೇಜರ್ ಜನರಲ್ ವಾಸಿಲೆವ್ಸ್ಕಿ. ಸ್ಕ್ರಿಪ್ಟ್. ಆಟೋಗ್ರಾಫ್.
TsAMO RF, f. 16, ಆಪ್. 2951, ಸಂಖ್ಯೆ 239, ಪುಟಗಳು. 197-244.
ಪ್ರಕಟಿಸಲಾಗಿದೆ: http://bdsa.ru/sovnarkom-1940-god/1512-117-103202-18-1940
2. ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳೊಂದಿಗೆ ಯುದ್ಧದ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟದ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಯೋಜನೆಯಲ್ಲಿ ರೆಡ್ ಆರ್ಮಿಯ ಜನರಲ್ ಸ್ಟಾಫ್ನ ಪರಿಗಣನೆಗಳು [1]
[ಮೇ 15, 1941 ಕ್ಕಿಂತ ಮುಂಚೆ ಅಲ್ಲ]
ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟದ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಯೋಜನೆಯ ಕುರಿತು ನಿಮ್ಮ ಪರಿಗಣನೆಗೆ ನಾನು ವರದಿ ಮಾಡುತ್ತಿದ್ದೇನೆ.
I. ಪ್ರಸ್ತುತ, ಜರ್ಮನಿಯು ರೆಡ್ ಆರ್ಮಿಯ [2] ಗುಪ್ತಚರ ನಿರ್ದೇಶನಾಲಯದ ಪ್ರಕಾರ, ಸುಮಾರು 230 ಪದಾತಿದಳ, 22 ಟ್ಯಾಂಕ್, 20 ಯಾಂತ್ರಿಕೃತ, 8 ವಾಯು ಮತ್ತು 4 ಅಶ್ವದಳದ ವಿಭಾಗಗಳನ್ನು ನಿಯೋಜಿಸಲಾಗಿದೆ ಮತ್ತು ಒಟ್ಟು ಸುಮಾರು 284 ವಿಭಾಗಗಳನ್ನು ಹೊಂದಿದೆ.
ಇವುಗಳಲ್ಲಿ, ಮೇ 15, 1941 ರವರೆಗೆ, 86 ಕಾಲಾಳುಪಡೆ, 13 ಟ್ಯಾಂಕ್, 12 ಯಾಂತ್ರಿಕೃತ ಮತ್ತು 1 ಅಶ್ವದಳ ವಿಭಾಗಗಳು ಮತ್ತು ಒಟ್ಟು 112 ವಿಭಾಗಗಳು ಸೋವಿಯತ್ ಒಕ್ಕೂಟದ ಗಡಿಗಳಲ್ಲಿ ಕೇಂದ್ರೀಕೃತವಾಗಿವೆ.
ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ, ಯುಎಸ್ಎಸ್ಆರ್ ಮೇಲಿನ ದಾಳಿಯ ಸಂದರ್ಭದಲ್ಲಿ ಜರ್ಮನಿಯು ನಮ್ಮ ವಿರುದ್ಧ 137 ಪದಾತಿ ದಳ, 19 ಟ್ಯಾಂಕ್, 15 ಯಾಂತ್ರಿಕೃತ, 4 ಅಶ್ವದಳ ಮತ್ತು 5 ವಾಯುಗಾಮಿ ವಿಭಾಗಗಳು ಮತ್ತು ವರೆಗೆ ಸ್ಪರ್ಧಿಸಲು ಸಾಧ್ಯವಾಗುತ್ತದೆ ಎಂದು ಭಾವಿಸಲಾಗಿದೆ. ಒಟ್ಟು 180 ವಿಭಾಗಗಳು.
ಉಳಿದ 104 ವಿಭಾಗಗಳು ಬಹುಶಃ ಮೀಸಲು ದೇಶದ ಮಧ್ಯಭಾಗದಲ್ಲಿರಬಹುದು - 22 ಪದಾತಿಸೈನ್ಯ ವಿಭಾಗಗಳು, 1 ಅಶ್ವದಳ ವಿಭಾಗ, 1 ಪದಾತಿದಳ ವಿಭಾಗ, 1 ವಾಯುಗಾಮಿ ವಿಭಾಗ, ಒಟ್ಟು 25 ವಿಭಾಗಗಳು; ಡೆನ್ಮಾರ್ಕ್, ಬೆಲ್ಜಿಯಂ, ಹಾಲೆಂಡ್ ಮತ್ತು ಫ್ರಾನ್ಸ್‌ನಲ್ಲಿ - 40 pd, 2 cd, 1 td, 2 air. ಡಿಸೆಂಬರ್ ವಿಭಾಗ., ಒಟ್ಟು 45 ವಿಭಾಗಗಳು; ಯುಗೊಸ್ಲಾವಿಯಾ - 7 ಪದಾತಿ ದಳಗಳು, ಒಟ್ಟು 7 ವಿಭಾಗಗಳು; ಗ್ರೀಸ್ - 7 ಪದಾತಿದಳ ವಿಭಾಗಗಳು, 1 ಅಶ್ವದಳ ವಿಭಾಗ, ಒಟ್ಟು 8 ವಿಭಾಗಗಳು; ಬಲ್ಗೇರಿಯಾ - 3 ಕಾಲಾಳುಪಡೆ ವಿಭಾಗಗಳು, ಒಟ್ಟು 3 ವಿಭಾಗಗಳು; ಆಫ್ರಿಕಾ - 5 ಕಾಲಾಳುಪಡೆ ವಿಭಾಗಗಳು, 1 ಅಶ್ವದಳ ವಿಭಾಗ, 1 ಟಿಡಿ, ಒಟ್ಟು 7 ವಿಭಾಗಗಳು; ನಾರ್ವೆ - 9 ಪದಾತಿ ದಳಗಳು, ಒಟ್ಟು 9 ವಿಭಾಗಗಳು; ಒಟ್ಟು 93 ಪಿಡಿ, 5 ಸಿಡಿ, 3 ಟಿಡಿ, 3 ಏರ್. ಡಿಸೆಂಬರ್ ವಿಭಾಗಗಳು; ಒಟ್ಟು 104 ವಿಭಾಗಗಳು [ಪಶ್ಚಿಮ ಗಡಿಗಳಲ್ಲಿ ದೇಶದ ಮಧ್ಯಭಾಗದಲ್ಲಿ, ನಾರ್ವೆಯಲ್ಲಿ, ಆಫ್ರಿಕಾದಲ್ಲಿ, ಗ್ರೀಸ್ ಮತ್ತು ಇಟಲಿಯಲ್ಲಿ] [3].
ಹೆಚ್ಚಾಗಿ, ಜರ್ಮನ್ ಸೈನ್ಯದ ಮುಖ್ಯ ಪಡೆಗಳು, 76 ಪದಾತಿ, 11 ಟ್ಯಾಂಕ್, 8 ಯಾಂತ್ರಿಕೃತ, 2 ಅಶ್ವದಳ ಮತ್ತು 5 ವಾಯು ಮತ್ತು ಒಟ್ಟು 100 ವಿಭಾಗಗಳನ್ನು ಒಳಗೊಂಡಿದ್ದು, ಡೆಂಬ್ಲಿನ್‌ನ ದಕ್ಷಿಣಕ್ಕೆ ಕೋವೆಲ್ ದಿಕ್ಕಿನಲ್ಲಿ ಹೊಡೆಯಲು ನಿಯೋಜಿಸಲಾಗುವುದು. , ರಿವ್ನೆ, ಕೈವ್.
ಈ ಮುಷ್ಕರವು ಪೂರ್ವ ಪ್ರಶ್ಯದಿಂದ ವಿಲ್ನಾ ಮತ್ತು ರಿಗಾದವರೆಗೆ ಉತ್ತರದಲ್ಲಿ ಮುಷ್ಕರದೊಂದಿಗೆ ಇರುತ್ತದೆ, ಜೊತೆಗೆ ಸುವಾಲ್ಕಿ ಮತ್ತು ಬ್ರೆಸ್ಟ್‌ನಿಂದ ವೋಲ್ಕೊವಿಸ್ಕ್, ಬಾರಾನೋವಿಚಿವರೆಗೆ ಸಣ್ಣ, ಕೇಂದ್ರೀಕೃತ ದಾಳಿಗಳು.
ದಕ್ಷಿಣದಲ್ಲಿ - ನಾವು ದಾಳಿಗಳನ್ನು ನಿರೀಕ್ಷಿಸಬೇಕು [ಏಕಕಾಲದಲ್ಲಿ ಜರ್ಮನ್ ಸೈನ್ಯದೊಂದಿಗೆ - ಝ್ಮೆರಿಂಕಾದ ಸಾಮಾನ್ಯ ದಿಕ್ಕಿನಲ್ಲಿ ಆಕ್ರಮಣವನ್ನು ನಡೆಸುವುದು - ರೊಮೇನಿಯನ್ ಸೈನ್ಯದ, ಜರ್ಮನ್ ವಿಭಾಗಗಳಿಂದ ಬೆಂಬಲಿತವಾಗಿದೆ. ನದಿಯ ಆಚೆಯಿಂದ ಜರ್ಮನ್ನರು ಸಹಾಯಕ ದಾಳಿಯ ಸಾಧ್ಯತೆಯನ್ನು ಸಹ ಹೊರಗಿಡಲಾಗಿಲ್ಲ. ಎಲ್ವಿವ್ ದಿಕ್ಕಿನಲ್ಲಿ ಸ್ಯಾನ್] a) Zhmerinka ದಿಕ್ಕಿನಲ್ಲಿ - ರೊಮೇನಿಯನ್ ಸೈನ್ಯ, ಜರ್ಮನ್ ವಿಭಾಗಗಳಿಂದ ಬೆಂಬಲಿತವಾಗಿದೆ; ಬಿ) ಮಂಕಾಕ್ಸ್, ಎಲ್ವಿವ್ ದಿಕ್ಕಿನಲ್ಲಿ; ಸಿ) ಸನೋಕ್, ಎಲ್ವಿವ್.
ಜರ್ಮನಿಯ ಸಂಭಾವ್ಯ ಮಿತ್ರರಾಷ್ಟ್ರಗಳು ಯುಎಸ್ಎಸ್ಆರ್ ವಿರುದ್ಧ ಸ್ಪರ್ಧಿಸಬಹುದು: ಫಿನ್ಲ್ಯಾಂಡ್ - 20 ಪದಾತಿ ದಳ ವಿಭಾಗಗಳು, ಹಂಗೇರಿ - 15 ಪದಾತಿ ದಳ ವಿಭಾಗಗಳು, ರೊಮೇನಿಯಾ - 25 ಪದಾತಿ ದಳ ವಿಭಾಗಗಳು.
ಒಟ್ಟಾರೆಯಾಗಿ, ಜರ್ಮನಿ ಮತ್ತು ಅದರ ಮಿತ್ರರಾಷ್ಟ್ರಗಳು ಯುಎಸ್ಎಸ್ಆರ್ ವಿರುದ್ಧ 240 ವಿಭಾಗಗಳನ್ನು ನಿಯೋಜಿಸಬಹುದು.
ಜರ್ಮನಿಯು ಪ್ರಸ್ತುತ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿರುವುದನ್ನು ಪರಿಗಣಿಸಿ, ಅದರ ಹಿಂಭಾಗವನ್ನು ನಿಯೋಜಿಸಲಾಗಿದೆ, ನಿಯೋಜನೆಯಲ್ಲಿ ನಮ್ಮನ್ನು ಎಚ್ಚರಿಸಲು ಮತ್ತು ಅನಿರೀಕ್ಷಿತ ದಾಳಿಯನ್ನು ಪ್ರಾರಂಭಿಸಲು ಅದು ಅವಕಾಶವನ್ನು ಹೊಂದಿದೆ.
ಇದನ್ನು ತಡೆಯಲು [ಮತ್ತು ಜರ್ಮನ್ ಸೈನ್ಯವನ್ನು ಸೋಲಿಸಲು], ಯಾವುದೇ ಸಂದರ್ಭದಲ್ಲೂ ಜರ್ಮನ್ ಆಜ್ಞೆಗೆ ಉಪಕ್ರಮವನ್ನು ನೀಡುವುದು, [5] ಶತ್ರುಗಳನ್ನು ನಿಯೋಜಿಸುವುದನ್ನು ತಡೆಯುವುದು ಮತ್ತು ಜರ್ಮನ್ ಸೈನ್ಯವನ್ನು ಆ ಕ್ಷಣದಲ್ಲಿ ಆಕ್ರಮಣ ಮಾಡುವುದು ಅಗತ್ಯವೆಂದು ನಾನು ಭಾವಿಸುತ್ತೇನೆ. ನಿಯೋಜನೆಯ ಹಂತ ಮತ್ತು ಮಿಲಿಟರಿ ಶಾಖೆಗಳ ಮುಂಭಾಗ ಮತ್ತು ಪರಸ್ಪರ ಕ್ರಿಯೆಯನ್ನು ಸಂಘಟಿಸಲು ಇನ್ನೂ ಸಮಯವಿಲ್ಲ.
II. ರೆಡ್ ಆರ್ಮಿ ಪಡೆಗಳ ಕ್ರಮಗಳ ಮೊದಲ ಕಾರ್ಯತಂತ್ರದ ಗುರಿಯು ಡೆಬ್ಲಿನ್‌ನ ದಕ್ಷಿಣಕ್ಕೆ ನಿಯೋಜಿಸಲಾದ ಜರ್ಮನ್ ಸೈನ್ಯದ ಮುಖ್ಯ ಪಡೆಗಳನ್ನು ಸೋಲಿಸುವುದು ಮತ್ತು ಓಸ್ಟ್ರೋಲೆಕಾ ಮುಂಭಾಗವನ್ನು ತಲುಪುವುದು. ನರೆವ್, ಲೋವಿಜ್, ಲಾಡ್ಜ್, ಕ್ರೂಜ್‌ಬರ್ಗ್, ಒಪೆಲ್ನ್, ಓಲೋಮೌಕ್. ನಂತರದ ಕಾರ್ಯತಂತ್ರದ ಗುರಿಯೆಂದರೆ: ಕಟೋವಿಸ್ ಪ್ರದೇಶದಿಂದ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ದಾಳಿ ಮಾಡುವ ಮೂಲಕ, ಜರ್ಮನ್ ಮುಂಭಾಗದ ಕೇಂದ್ರ ಮತ್ತು ಉತ್ತರ ವಿಭಾಗದ ದೊಡ್ಡ ಪಡೆಗಳನ್ನು ಸೋಲಿಸಿ ಹಿಂದಿನ ಪೋಲೆಂಡ್ ಮತ್ತು ಪೂರ್ವ ಪ್ರಶ್ಯದ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದು. ನದಿಯ ಪೂರ್ವಕ್ಕೆ ಜರ್ಮನ್ ಸೈನ್ಯವನ್ನು ಸೋಲಿಸುವುದು ತಕ್ಷಣದ ಕೆಲಸವಾಗಿದೆ. ವಿಸ್ಟುಲಾ ಮತ್ತು ಕ್ರಾಕೋವ್ ದಿಕ್ಕಿನಲ್ಲಿ, ನದಿಗೆ ಹೋಗಿ. ಆರ್. ನ್ಯಾರೋ, ವಿಸ್ಟುಲಾ ಮತ್ತು ಕಟೋವಿಸ್ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದು [6], ಇದಕ್ಕಾಗಿ:
ಎ) ಕ್ರಾಕೋವ್ ಮತ್ತು ಕಟೋವಿಸ್ ದಿಕ್ಕಿನಲ್ಲಿ ನೈಋತ್ಯ ಮುಂಭಾಗದ ಪಡೆಗಳೊಂದಿಗೆ ಪ್ರಮುಖ ಹೊಡೆತವನ್ನು ನೀಡಿ, ಜರ್ಮನಿಯನ್ನು ಅದರ ದಕ್ಷಿಣ ಮಿತ್ರರಾಷ್ಟ್ರಗಳಿಂದ ಕತ್ತರಿಸುವುದು;
ಬಿ) ವಾರ್ಸಾ ಗುಂಪನ್ನು ಪಿನ್ ಮಾಡುವ ಮತ್ತು ಶತ್ರುಗಳ ಲುಬ್ಲಿನ್ ಗುಂಪನ್ನು ಸೋಲಿಸುವಲ್ಲಿ ನೈಋತ್ಯ ಮುಂಭಾಗಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಸೈಡ್ಲ್ಸ್, ಡೆಬ್ಲಿನ್ ದಿಕ್ಕಿನಲ್ಲಿ ವೆಸ್ಟರ್ನ್ ಫ್ರಂಟ್‌ನ ಎಡಪಂಥೀಯ ಜೊತೆ ಸಹಾಯಕ ಸ್ಟ್ರೈಕ್ ಮಾಡಿ;
ಸಿ) ಫಿನ್ಲ್ಯಾಂಡ್, ಪೂರ್ವ ಪ್ರಶ್ಯ, ಹಂಗೇರಿ ಮತ್ತು ರೊಮೇನಿಯಾ ವಿರುದ್ಧ ಸಕ್ರಿಯ ರಕ್ಷಣೆಯನ್ನು ನಡೆಸಿ ಮತ್ತು ಅನುಕೂಲಕರ ಪರಿಸ್ಥಿತಿಗಳಲ್ಲಿ ರೊಮೇನಿಯಾ ವಿರುದ್ಧ ಹೊಡೆಯಲು ಸಿದ್ಧರಾಗಿರಿ.
ಹೀಗಾಗಿ, ಕೆಂಪು ಸೈನ್ಯವು ಚಿಜೋವ್, ಮೊಟೊವಿಸ್ಕೊ ಮುಂಭಾಗದಿಂದ 100 ಜರ್ಮನ್ ವಿಭಾಗಗಳ ವಿರುದ್ಧ 152 ವಿಭಾಗಗಳೊಂದಿಗೆ ಆಕ್ರಮಣಕಾರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸುತ್ತದೆ. ರಾಜ್ಯದ ಗಡಿಯ ಇತರ ವಿಭಾಗಗಳಲ್ಲಿ ಸಕ್ರಿಯ ರಕ್ಷಣೆಯನ್ನು ಒದಗಿಸಲಾಗಿದೆ [7].
III. ಕಾರ್ಯತಂತ್ರದ ನಿಯೋಜನೆಗಾಗಿ ಸೂಚಿಸಲಾದ ಯೋಜನೆಯ ಆಧಾರದ ಮೇಲೆ, ಯುಎಸ್ಎಸ್ಆರ್ ಸಶಸ್ತ್ರ ಪಡೆಗಳ ಕೆಳಗಿನ ಗುಂಪನ್ನು ಕಲ್ಪಿಸಲಾಗಿದೆ:
1. 198 ಕಾಲಾಳುಪಡೆ ವಿಭಾಗಗಳು, 61 ಪದಾತಿಸೈನ್ಯ ವಿಭಾಗಗಳು, 31 ಪದಾತಿ ದಳಗಳು, 13 ಅಶ್ವದಳದ ವಿಭಾಗಗಳು (ಒಟ್ಟು 303 ವಿಭಾಗಗಳು ಮತ್ತು RGK ಯ 74 ಫಿರಂಗಿ ರೆಜಿಮೆಂಟ್‌ಗಳು) ಒಳಗೊಂಡಿರುವ ಕೆಂಪು ಸೈನ್ಯದ ನೆಲದ ಪಡೆಗಳನ್ನು ಈ ಕೆಳಗಿನಂತೆ ವಿತರಿಸಬೇಕು:
ಎ) 163 ಕಾಲಾಳುಪಡೆ ವಿಭಾಗಗಳು, 58 ಪದಾತಿ ದಳಗಳು, 30 ಪದಾತಿ ದಳಗಳು ಮತ್ತು 7 ಅಶ್ವದಳ ವಿಭಾಗಗಳು (ಒಟ್ಟು 258 ವಿಭಾಗಗಳು) ಮತ್ತು 53 ಆರ್ಎನ್ಎ ಫಿರಂಗಿ ರೆಜಿಮೆಂಟ್‌ಗಳನ್ನು ಒಳಗೊಂಡಿರುವ ಮುಖ್ಯ ಪಡೆಗಳು ಪಶ್ಚಿಮದಲ್ಲಿರಬೇಕು, ಅವುಗಳಲ್ಲಿ: ಉತ್ತರ, ವಾಯುವ್ಯ ಭಾಗವಾಗಿ, ಪಶ್ಚಿಮ ಮತ್ತು ನೈಋತ್ಯ ಮುಂಭಾಗಗಳು - 136 ಪದಾತಿದಳ ವಿಭಾಗಗಳು , 44 TD, 23 MD, 7 CD (ಒಟ್ಟು 210 ವಿಭಾಗಗಳು) ಮತ್ತು 53 RGK ಫಿರಂಗಿ ರೆಜಿಮೆಂಟ್‌ಗಳು; ನೈಋತ್ಯ ಮತ್ತು ಪಶ್ಚಿಮ ರಂಗಗಳ ಹಿಂದೆ ಹೈಕಮಾಂಡ್ನ ಮೀಸಲು ಭಾಗವಾಗಿ - 27 ಪದಾತಿಸೈನ್ಯದ ವಿಭಾಗಗಳು, 14 ಪದಾತಿಸೈನ್ಯದ ವಿಭಾಗಗಳು, 7 ಪದಾತಿಸೈನ್ಯದ ವಿಭಾಗಗಳು (ಒಟ್ಟು 48 ವಿಭಾಗಗಳು);
ಬಿ) ಯುಎಸ್ಎಸ್ಆರ್ನ ದೂರದ ಪೂರ್ವ, ದಕ್ಷಿಣ ಮತ್ತು ಉತ್ತರದ ಗಡಿಗಳನ್ನು ರಕ್ಷಿಸಲು 35 ಪದಾತಿ ದಳಗಳು, 3 ಟಿಡಿ, 1 ಎಂಡಿ, 6 ಸಿಡಿ (ಒಟ್ಟು 45 ವಿಭಾಗಗಳು) ಮತ್ತು 21 ಎಪಿ ಆರ್ಜಿಕೆಗಳನ್ನು ಒಳಗೊಂಡಿರುವ ಉಳಿದ ಪಡೆಗಳನ್ನು ನಿಯೋಜಿಸಲಾಗಿದೆ.
- ದೂರದ ಪೂರ್ವದಲ್ಲಿ ಮತ್ತು ಪಶ್ಚಿಮ ಮಿಲಿಟರಿ ಜಿಲ್ಲೆಯಲ್ಲಿ - 22 ಪದಾತಿದಳ ವಿಭಾಗಗಳು, 3 TD, 1 md, 1 cd (ಒಟ್ಟು 27 ವಿಭಾಗಗಳು) ಮತ್ತು 14 ap RGK;
- ಮಧ್ಯ ಏಷ್ಯಾದಲ್ಲಿ - 2 ಪರ್ವತ ರೈಫಲ್ ಮತ್ತು 3 ಅಶ್ವದಳ. ವಿಭಾಗಗಳು (ಒಟ್ಟು 5 ವಿಭಾಗಗಳು);
- ಟ್ರಾನ್ಸ್ಕಾಕೇಶಿಯಾ - 8 ರೈಫಲ್ ಮತ್ತು 2 ಅಶ್ವದಳದ ವಿಭಾಗಗಳು (ಒಟ್ಟು 10 ವಿಭಾಗಗಳು) ಮತ್ತು 2 ಎಪಿ ಆರ್ಜಿಕೆ;
- ಉತ್ತರ ಕಾಕಸಸ್ ಮತ್ತು ಕ್ರೈಮಿಯಾದ ಕಪ್ಪು ಸಮುದ್ರದ ಕರಾವಳಿಯ ರಕ್ಷಣೆಯಲ್ಲಿ - 2 ಪು.
- ಬಿಳಿ ಸಮುದ್ರದ ಕರಾವಳಿಯಲ್ಲಿ - 1 ನೇ ವಿಭಾಗ.
ಬಲಗಳ ವಿವರವಾದ ಗುಂಪನ್ನು ಲಗತ್ತಿಸಲಾದ ನಕ್ಷೆಯಲ್ಲಿ ತೋರಿಸಲಾಗಿದೆ [8].
2. ಅಸ್ತಿತ್ವದಲ್ಲಿರುವ ಮತ್ತು ಯುದ್ಧಕ್ಕೆ ಸಿದ್ಧವಾಗಿರುವ 97 IAP, 75 BBP, 11 Shap, 29 DBP ಮತ್ತು 6 TBP (ಒಟ್ಟು 218 ಏರ್ ರೆಜಿಮೆಂಟ್‌ಗಳು) ಒಳಗೊಂಡಿರುವ ಕೆಂಪು ಸೇನೆಯ ವಾಯುಪಡೆಯನ್ನು ಈ ಕೆಳಗಿನಂತೆ ವಿತರಿಸಬೇಕು:
a) 66 IAP, 64 BBP, 5 Shap, 25 DBP ಮತ್ತು 5 TBP - ಒಟ್ಟು 165 ಏರ್ ರೆಜಿಮೆಂಟ್‌ಗಳನ್ನು ಒಳಗೊಂಡಿರುವ ಮುಖ್ಯ ಪಡೆಗಳನ್ನು ಪಶ್ಚಿಮದಲ್ಲಿ ನಿಯೋಜಿಸಲಾಗುವುದು, ಅವುಗಳಲ್ಲಿ:
- ಉತ್ತರ, ವಾಯುವ್ಯ, ಪಶ್ಚಿಮ ಮತ್ತು ನೈಋತ್ಯ ಮುಂಭಾಗಗಳ ಭಾಗವಾಗಿ - 63 ಐಎಪಿ, 64 ಬಿಬಿಪಿ, 5 ಶಾಪ್, 11 ಡಿಬಿಪಿ ಮತ್ತು 1 ಟಿಬಿಪಿ - ಒಟ್ಟು 144 ಏರ್ ರೆಜಿಮೆಂಟ್ಸ್;
- ನೈಋತ್ಯ ಮತ್ತು ಪಶ್ಚಿಮ ರಂಗಗಳ ಹಿಂದೆ ಹೈಕಮಾಂಡ್ನ ಮೀಸಲು ಭಾಗವಾಗಿ - 14 dbp ಮತ್ತು 4 mbp, ಒಟ್ಟು 21 ಏರ್ ರೆಜಿಮೆಂಟ್ಗಳು;
b) 31 IAP, 11 BBP, 6 Shap, 4 DBP ಮತ್ತು 1 TBP ಒಳಗೊಂಡಿರುವ ಉಳಿದ ಪಡೆಗಳು - ಒಟ್ಟು 53 ಏರ್ ರೆಜಿಮೆಂಟ್‌ಗಳು - ದೂರದ ಪೂರ್ವ, ದಕ್ಷಿಣ ಮತ್ತು ಉತ್ತರದ ಗಡಿಗಳು ಮತ್ತು ವಾಯು ರಕ್ಷಣಾ ಬಿಂದುಗಳ ರಕ್ಷಣೆಗಾಗಿ ಬಿಡಬೇಕು. ಪರ್ವತಗಳು. ಮಾಸ್ಕೋ, ಅದರಲ್ಲಿ:
- ದೂರದ ಪೂರ್ವದಲ್ಲಿ ಮತ್ತು ಪಶ್ಚಿಮ ಮಿಲಿಟರಿ ಜಿಲ್ಲೆಯಲ್ಲಿ - 14 IAP, 9 BBP, 5 Shap, 4 DBP ಮತ್ತು 1 TBP, ಒಟ್ಟು 33 ಏರ್ ರೆಜಿಮೆಂಟ್‌ಗಳು;
- SaVO ನಲ್ಲಿ - 1 IAP ಮತ್ತು 1 Shap, ಒಟ್ಟು 2 ಏರ್ ರೆಜಿಮೆಂಟ್‌ಗಳು;
- ZakVO ನಲ್ಲಿ - 9 ಐಎಪಿ, 2 ಪದಾತಿಸೈನ್ಯದ ಹೋರಾಟದ ಘಟಕಗಳು, ಒಟ್ಟು 11 ಏರ್ ರೆಜಿಮೆಂಟ್‌ಗಳು;
- ArchVO ನಲ್ಲಿ - 1 ist. ಏರ್ ರೆಜಿಮೆಂಟ್
ಮಾಸ್ಕೋ ನಗರದ ರಕ್ಷಣೆಯಲ್ಲಿ 6 ಫೈಟರ್ ಏವಿಯೇಷನ್ ರೆಜಿಮೆಂಟ್‌ಗಳಿವೆ.
ಬಲಗಳ ವಿವರವಾದ ಗುಂಪನ್ನು ಲಗತ್ತಿಸಲಾದ ನಕ್ಷೆಯಲ್ಲಿ ತೋರಿಸಲಾಗಿದೆ [9].
ಸೂಚಿಸಿದ ವಾಯುಪಡೆಯ ಜೊತೆಗೆ, ಇಂದು 52 IAP, 30 BBP, 4 Shap, 7 DBP ಮತ್ತು 22 DIS ಇವೆ, ರಚನೆಯ ಹಂತದಲ್ಲಿ ಮತ್ತು ಸಂಪೂರ್ಣವಾಗಿ ಯುದ್ಧ-ಸಿದ್ಧವಾಗಿದೆ, ಒಟ್ಟು 115 ಏರ್ ರೆಜಿಮೆಂಟ್‌ಗಳಿಗೆ, ಇವುಗಳ ಸಂಪೂರ್ಣ ಸಿದ್ಧತೆ 1.1.42 ರಂದು ಎಣಿಸಲಾಗುವುದು.
ಈ ಏರ್ ರೆಜಿಮೆಂಟ್‌ಗಳು ಸಿದ್ಧವಾದಾಗ, ಈ ಕೆಳಗಿನಂತೆ ವಿತರಿಸಲು ಯೋಜಿಸಲಾಗಿದೆ:
- 41 IAP, 30 BBP, 4 Shap, 5 DVP, 14 DIS, ಮತ್ತು ಒಟ್ಟು 94 ಏರ್ ರೆಜಿಮೆಂಟ್‌ಗಳನ್ನು ಪಶ್ಚಿಮಕ್ಕೆ ನಿಯೋಜಿಸಲು, ಅದರಲ್ಲಿ:
- ಮುಂಭಾಗಗಳು 41 IAP, 33 BBP, 4 ಶಾಪ್, 7 ಡಿಸ್, ಒಟ್ಟು 87 ಏರ್ ರೆಜಿಮೆಂಟ್‌ಗಳನ್ನು ಒಳಗೊಂಡಿವೆ;
- ಹೈಕಮಾಂಡ್‌ನ ಮೀಸಲು ಭಾಗವಾಗಿ - 4 IAP, 3 DBP, ಒಟ್ಟು 7 ಏರ್ ರೆಜಿಮೆಂಟ್‌ಗಳು;
- ಫಾರ್ ಫ್ರಂಟ್ ಮತ್ತು ZakVO ಗಾಗಿ 10 ಏರ್ ರೆಜಿಮೆಂಟ್‌ಗಳನ್ನು ಮತ್ತು ZakVO ಗಾಗಿ 6 ಏರ್ ರೆಜಿಮೆಂಟ್‌ಗಳನ್ನು ಬಿಡಿ;
- ಮಾಸ್ಕೋದ ರಕ್ಷಣೆಯಲ್ಲಿ - 5 IST. ಏರ್ ರೆಜಿಮೆಂಟ್ಸ್
ಈ ಏರ್ ರೆಜಿಮೆಂಟ್‌ಗಳ ಸೇವೆಗೆ ಪ್ರವೇಶಿಸಲು ಅಂದಾಜು ದಿನಾಂಕಗಳು ನಕ್ಷೆಗಳಲ್ಲಿನ ಕೋಷ್ಟಕದ ಪ್ರಕಾರವಾಗಿದೆ [10].
IV. ಪಶ್ಚಿಮದಲ್ಲಿ ನಿಯೋಜಿಸಲಾದ ಮುಂಭಾಗಗಳ ಸಂಯೋಜನೆ ಮತ್ತು ಕಾರ್ಯಗಳು (ನಕ್ಷೆ 1:1,000,000) [11]:
ನಾರ್ದರ್ನ್ ಫ್ರಂಟ್ (LVO) - 3 ಸೈನ್ಯಗಳು, 15 ರೈಫಲ್, 4 ಟ್ಯಾಂಕ್ ಮತ್ತು 2 ಯಾಂತ್ರಿಕೃತ ವಿಭಾಗಗಳು, ಮತ್ತು ಒಟ್ಟು 21 ವಿಭಾಗಗಳು, 18 ವಾಯುಯಾನ ರೆಜಿಮೆಂಟ್‌ಗಳು ಮತ್ತು ಉತ್ತರ ನೌಕಾಪಡೆ, ಮುಖ್ಯ ಕಾರ್ಯಗಳೊಂದಿಗೆ - ಮರ್ಮನ್ಸ್ಕ್ ಬಂದರಿನ ಲೆನಿನ್‌ಗ್ರಾಡ್‌ನ ರಕ್ಷಣೆ , ಕಿರೋವ್ ಝೆಲ್. ರಸ್ತೆಗಳು ಮತ್ತು, ಬಾಲ್ಟಿಕ್ ನೌಕಾಪಡೆಯೊಂದಿಗೆ, ಫಿನ್ಲೆಂಡ್ ಕೊಲ್ಲಿಯ ನೀರಿನಲ್ಲಿ ನಮ್ಮ ಸಂಪೂರ್ಣ ಪ್ರಾಬಲ್ಯವನ್ನು ಖಚಿತಪಡಿಸುತ್ತದೆ. ಅದೇ ಉದ್ದೇಶಕ್ಕಾಗಿ, ಎಸ್ಟೋನಿಯನ್ SSR ನ ಉತ್ತರ ಮತ್ತು ವಾಯುವ್ಯ ಕರಾವಳಿಯ ರಕ್ಷಣೆಯನ್ನು PribOVO ನಿಂದ ಉತ್ತರದ ಮುಂಭಾಗಕ್ಕೆ ವರ್ಗಾಯಿಸಲು ಯೋಜಿಸಲಾಗಿದೆ.
ಎಡಭಾಗದಲ್ಲಿರುವ ಮುಂಭಾಗದ ಗಡಿ ಒಸ್ಟಾಶ್ಕೋವ್, ಒಸ್ಟ್ರೋವ್, ವೊರು, ವಿಲ್ಜಾಂಡಿ, ಹಾಲ್. ಮಟಸಾಲು, ಎಜೆಲ್ ಮತ್ತು ಡಾಗೋ ದ್ವೀಪಗಳು ಪ್ರತ್ಯೇಕವಾಗಿ.
ಮುಂಭಾಗದ ಪ್ರಧಾನ ಕಛೇರಿ - ಪರ್ಗೋಲೋವೊ.
ವಾಯುವ್ಯ ಮುಂಭಾಗ (PribOVO) - ಮೂರು ಸೈನ್ಯಗಳು, 17 ರೈಫಲ್ ವಿಭಾಗಗಳು [(ಇದರಲ್ಲಿ 6 ರಾಷ್ಟ್ರೀಯ)], 4 ಟ್ಯಾಂಕ್, 2 ಯಾಂತ್ರಿಕೃತ ವಿಭಾಗಗಳು ಮತ್ತು ಒಟ್ಟು 23 ವಿಭಾಗಗಳು ಮತ್ತು 13 ವಾಯುಯಾನ ರೆಜಿಮೆಂಟ್‌ಗಳನ್ನು ಒಳಗೊಂಡಿದ್ದು, ಕಾರ್ಯಗಳೊಂದಿಗೆ: - ರಿಗಾವನ್ನು ದೃಢವಾಗಿ ಆವರಿಸಿಕೊಳ್ಳಿ ಮೊಂಡುತನದ ರಕ್ಷಣೆ ಮತ್ತು ವಿಲ್ನಾ ದಿಕ್ಕು, ಪೂರ್ವ ಪ್ರಶ್ಯದಿಂದ ಶತ್ರುಗಳ ಆಕ್ರಮಣವನ್ನು ತಡೆಯುತ್ತದೆ; ಶತ್ರುಗಳ ಉಭಯಚರ ಇಳಿಯುವಿಕೆಯನ್ನು ತಡೆಯಲು ಪಶ್ಚಿಮ ಕರಾವಳಿ ಮತ್ತು ಎಜೆಲ್ ಮತ್ತು ಡಾಗೊ ದ್ವೀಪಗಳ ರಕ್ಷಣೆ.
ಎಡಭಾಗದಲ್ಲಿರುವ ಮುಂಭಾಗದ ಗಡಿ ಪೊಲೊಟ್ಸ್ಕ್, ಓಶ್ಮಿಯಾನಿ, ಡ್ರುಸ್ಕೆನಿಕಿ, ಮಾರ್ಗೆರಾಬೊವಾ, ಲೆಟ್ಜೆನ್. ಮುಂಭಾಗದ ಪ್ರಧಾನ ಕಛೇರಿ - ಪೊನೆವೆಜ್.
ವೆಸ್ಟರ್ನ್ ಫ್ರಂಟ್ (ZapOVO) - ನಾಲ್ಕು ಸೈನ್ಯಗಳು, 31 ರೈಫಲ್, 8 ಟ್ಯಾಂಕ್, 4 ಯಾಂತ್ರಿಕೃತ ಮತ್ತು 2 ಅಶ್ವದಳ ವಿಭಾಗಗಳು ಮತ್ತು ಒಟ್ಟು 45 ವಿಭಾಗಗಳು ಮತ್ತು 21 ವಾಯುಯಾನ ರೆಜಿಮೆಂಟ್‌ಗಳನ್ನು ಒಳಗೊಂಡಿದೆ.
ಉದ್ದೇಶಗಳು: - ಡ್ರುಸ್ಕೆನಿಕಿ, ಓಸ್ಟ್ರೋಲೆಕಾ ಮುಂಭಾಗದಲ್ಲಿ ಮೊಂಡುತನದ ರಕ್ಷಣೆಯೊಂದಿಗೆ, ಲಿಡಾ ಮತ್ತು ಬಿಯಾಲಿಸ್ಟಾಕ್ ದಿಕ್ಕುಗಳನ್ನು ದೃಢವಾಗಿ ಮುಚ್ಚಲು;
- ನೈಋತ್ಯ ಮುಂಭಾಗದ ಸೈನ್ಯವನ್ನು ಆಕ್ರಮಣಕಾರಿಯಾಗಿ ಪರಿವರ್ತಿಸುವುದರೊಂದಿಗೆ, ವಾರ್ಸಾ ಗುಂಪನ್ನು ಸೋಲಿಸಲು ಮತ್ತು ವಾರ್ಸಾವನ್ನು ವಶಪಡಿಸಿಕೊಳ್ಳಲು ವಾರ್ಸಾ, ಸೀಡ್ಲ್ಸ್, ರಾಡೋಮ್ ದಿಕ್ಕುಗಳಲ್ಲಿ ಮುಂಭಾಗದ ಎಡಪಂಥೀಯ ದಾಳಿ. ಶತ್ರುಗಳ ಲುಬ್ಲಿನ್-ರಾಡೋಮ್ ಗುಂಪನ್ನು ಸೋಲಿಸಲು, ನದಿಯನ್ನು ತಲುಪಲು, ಸೌತ್-ವೆಸ್ಟರ್ನ್ ಫ್ರಂಟ್‌ನೊಂದಿಗೆ ಸಹಕಾರ. Radom ಅನ್ನು ಸೆರೆಹಿಡಿಯಲು ವಿಸ್ಟುಲಾ ಮತ್ತು ಮೊಬೈಲ್ ಘಟಕಗಳು [ಮತ್ತು ವಾರ್ಸಾ ಮತ್ತು ಪೂರ್ವ ಪ್ರಶ್ಯದಿಂದ ಈ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಿ].
ಎಡಭಾಗದಲ್ಲಿ ಮುಂಭಾಗದ ಗಡಿ ನದಿಯಾಗಿದೆ. ಪ್ರಿಪ್ಯಾಟ್, ಪಿನ್ಸ್ಕ್, ವ್ಲೋಡಾವಾ, ಡೆಂಬ್ಲಿನ್, ರಾಡೋಮ್.
ಮುಂಭಾಗದ ಪ್ರಧಾನ ಕಛೇರಿ - ಬಾರನೋವಿಚಿ.
ನೈಋತ್ಯ ಮುಂಭಾಗ - ಎಂಟು ಸೈನ್ಯಗಳು, 74 ರೈಫಲ್, 28 ಟ್ಯಾಂಕ್, 15 ಯಾಂತ್ರಿಕೃತ ಮತ್ತು 5 ಅಶ್ವದಳ ವಿಭಾಗಗಳು ಮತ್ತು ಒಟ್ಟು 122 ವಿಭಾಗಗಳು ಮತ್ತು 91 ವಾಯುಯಾನ ರೆಜಿಮೆಂಟ್‌ಗಳನ್ನು ಒಳಗೊಂಡಿವೆ, ತಕ್ಷಣದ ಕಾರ್ಯಗಳು:
a) ಮುಂಭಾಗದ ಬಲಪಂಥೀಯ ಸೈನ್ಯಗಳ ಏಕಕೇಂದ್ರಕ ಮುಷ್ಕರದೊಂದಿಗೆ, ನದಿಯ ಪೂರ್ವಕ್ಕೆ ಮುಖ್ಯ ಶತ್ರು ಗುಂಪನ್ನು ಸುತ್ತುವರೆದು ನಾಶಪಡಿಸಿ. ಲುಬ್ಲಿನ್ ಪ್ರದೇಶದಲ್ಲಿ ವಿಸ್ಟುಲಾ;
ಬಿ) ಅದೇ ಸಮಯದಲ್ಲಿ, ಸಿಯೆನಿಯಾವಾ, ಪ್ರಜೆಮಿಸ್ಲ್, ಲುಟೊವಿಸ್ಕಾ ಮುಂಭಾಗದಿಂದ ಮುಷ್ಕರದೊಂದಿಗೆ, ಕ್ರಾಕೋವ್ ಮತ್ತು ಸ್ಯಾಂಡೋಮಿಯರ್ಜ್-ಕೆಲೆಕ್ ದಿಕ್ಕುಗಳಲ್ಲಿ ಶತ್ರು ಪಡೆಗಳನ್ನು ಸೋಲಿಸಿ ಮತ್ತು ಈ ಪ್ರದೇಶದಿಂದ ಮತ್ತಷ್ಟು ಮುನ್ನಡೆಯಲು ಉದ್ದೇಶಿಸಿರುವ ಕ್ರಾಕೋವ್, ಕಟೊವಿಸ್, ಕೀಲ್ಸ್ ಪ್ರದೇಶವನ್ನು ವಶಪಡಿಸಿಕೊಳ್ಳಿ. ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಶತ್ರು ಮುಂಭಾಗದ ಉತ್ತರ ವಿಭಾಗದ ದೊಡ್ಡ ಪಡೆಗಳನ್ನು ಸೋಲಿಸಲು ಮತ್ತು ಹಿಂದಿನ ಪೋಲೆಂಡ್ ಮತ್ತು ಪೂರ್ವ ಪ್ರಶ್ಯದ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದು;
ಸಿ) ಹಂಗೇರಿ ಮತ್ತು ರೊಮೇನಿಯಾದೊಂದಿಗಿನ ರಾಜ್ಯದ ಗಡಿಯನ್ನು ದೃಢವಾಗಿ ರಕ್ಷಿಸಿ ಮತ್ತು ಉತ್ತರವನ್ನು ಸೋಲಿಸುವ ತಕ್ಷಣದ ಗುರಿಯೊಂದಿಗೆ ಚೆರ್ನಿವ್ಟ್ಸಿ ಮತ್ತು ಚಿಸಿನೌ ಪ್ರದೇಶಗಳಿಂದ ರೊಮೇನಿಯಾ ವಿರುದ್ಧ ಏಕಕೇಂದ್ರಕ ದಾಳಿಗಳನ್ನು ಪ್ರಾರಂಭಿಸಲು ಸಿದ್ಧರಾಗಿರಿ. ರೊಮೇನಿಯನ್ ಸೈನ್ಯದ ವಿಂಗ್ ಮತ್ತು ನದಿ ರೇಖೆಯನ್ನು ತಲುಪುತ್ತದೆ. ಮೊಲ್ಡೊವಾ, ಐಸಿ [12].
ಮೇಲಿನ ಯೋಜನೆಯ ನೆರವೇರಿಕೆಯನ್ನು ಖಚಿತಪಡಿಸಿಕೊಳ್ಳಲು, ಈ ಕೆಳಗಿನ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವುದು ಅವಶ್ಯಕವಾಗಿದೆ, ಅದು ಇಲ್ಲದೆ ಗಾಳಿಯಿಂದ ಮತ್ತು ನೆಲದ ಮೇಲೆ ಶತ್ರುಗಳ ಮೇಲೆ ಅನಿರೀಕ್ಷಿತ ಮುಷ್ಕರವನ್ನು ಪ್ರಾರಂಭಿಸುವುದು ಅಸಾಧ್ಯ:
1. ಮೀಸಲು ತರಬೇತಿಯ ನೆಪದಲ್ಲಿ ಪಡೆಗಳ ರಹಸ್ಯ ಸಜ್ಜುಗೊಳಿಸುವಿಕೆಯನ್ನು ನಡೆಸುವುದು;
2. ಶಿಬಿರಗಳಿಗೆ ಪ್ರವೇಶಿಸುವ ನೆಪದಲ್ಲಿ, ಪಶ್ಚಿಮ ಗಡಿಗೆ ಹತ್ತಿರವಿರುವ ಸೈನ್ಯದ ಗುಪ್ತ ಸಾಂದ್ರತೆಯನ್ನು ಕೈಗೊಳ್ಳಿ, ಮೊದಲನೆಯದಾಗಿ, ಹೈಕಮಾಂಡ್ನ ಎಲ್ಲಾ ಮೀಸಲು ಸೈನ್ಯಗಳನ್ನು ಕೇಂದ್ರೀಕರಿಸಿ;
3. ದೂರದ ಜಿಲ್ಲೆಗಳಿಂದ ಫೀಲ್ಡ್ ಏರ್‌ಫೀಲ್ಡ್‌ಗಳ ಮೇಲೆ ರಹಸ್ಯವಾಗಿ ವಾಯುಯಾನವನ್ನು ಕೇಂದ್ರೀಕರಿಸಿ ಮತ್ತು ಈಗ ವಾಯುಯಾನ ಹಿಂಭಾಗವನ್ನು ನಿಯೋಜಿಸಲು ಪ್ರಾರಂಭಿಸಿ;
4. ಕ್ರಮೇಣ, ತರಬೇತಿ ಶಿಬಿರಗಳು ಮತ್ತು ಲಾಜಿಸ್ಟಿಕ್ಸ್ ವ್ಯಾಯಾಮಗಳ ಸೋಗಿನಲ್ಲಿ, ಹಿಂಭಾಗ ಮತ್ತು ಆಸ್ಪತ್ರೆಯ ಬೇಸ್ ಅನ್ನು ಅಭಿವೃದ್ಧಿಪಡಿಸಿ.
ಹೈಕಮಾಂಡ್‌ನ ಮೀಸಲು ಗುಂಪುಗಾರಿಕೆ ವಿ.
ಹೈಕಮಾಂಡ್ ಮೀಸಲು 5 ಸೈನ್ಯವನ್ನು ಹೊಂದಿರಿ ಮತ್ತು ಅವುಗಳನ್ನು ಕೇಂದ್ರೀಕರಿಸಿ:
- ವ್ಯಾಜ್ಮಾ, ಸಿಚೆವ್ಕಾ, ಯೆಲ್ನ್ಯಾ, ಬ್ರಿಯಾನ್ಸ್ಕ್, ಸುಖಿನಿಚಿ ಪ್ರದೇಶದಲ್ಲಿ 9 ರೈಫಲ್, 4 ಟ್ಯಾಂಕ್ ಮತ್ತು 2 ಯಾಂತ್ರಿಕೃತ ವಿಭಾಗಗಳು, ಒಟ್ಟು 15 ವಿಭಾಗಗಳನ್ನು ಒಳಗೊಂಡಿರುವ ಎರಡು ಸೈನ್ಯಗಳು;
- ವಿಲೀಕಾ, ನೊವೊಗ್ರುಡಾಕ್, ಮಿನ್ಸ್ಕ್ ಪ್ರದೇಶದಲ್ಲಿ 4 ರೈಫಲ್, 2 ಟ್ಯಾಂಕ್ ಮತ್ತು 2 ಯಾಂತ್ರಿಕೃತ ವಿಭಾಗಗಳು ಮತ್ತು ಒಟ್ಟು 8 ವಿಭಾಗಗಳನ್ನು ಒಳಗೊಂಡಿರುವ ಒಂದು ಸೈನ್ಯ;
- ಶೆಪೆಟೋವ್ಕಾ, ಪ್ರೊಸ್ಕುರೊವ್, ಬರ್ಡಿಚೆವ್ ಪ್ರದೇಶದಲ್ಲಿ 6 ರೈಫಲ್, 4 ಟ್ಯಾಂಕ್ ಮತ್ತು 2 ಯಾಂತ್ರಿಕೃತ ವಿಭಾಗಗಳು ಮತ್ತು ಒಟ್ಟು 12 ವಿಭಾಗಗಳನ್ನು ಒಳಗೊಂಡಿರುವ ಒಂದು ಸೈನ್ಯ ಮತ್ತು
- ಬಿಲಾ ತ್ಸೆರ್ಕ್ವಾ, ಜ್ವೆನಿಗೊರೊಡ್ಕಾ, ಚೆರ್ಕಾಸ್ಸಿ ಪ್ರದೇಶಗಳಲ್ಲಿ 8 ರೈಫಲ್, 2 ಟ್ಯಾಂಕ್ ಮತ್ತು 2 ಯಾಂತ್ರಿಕೃತ ವಿಭಾಗಗಳು ಮತ್ತು ಒಟ್ಟು 12 ವಿಭಾಗಗಳನ್ನು ಒಳಗೊಂಡಿರುವ ಒಂದು ಸೈನ್ಯ.
VI. ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಂಡಿದೆ.
ಶತ್ರುಗಳ ಸಂಭವನೀಯ ಅನಿರೀಕ್ಷಿತ ದಾಳಿಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು, ನಮ್ಮ ಸೈನ್ಯದ ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳಲು ಮತ್ತು ಆಕ್ರಮಣಕ್ಕೆ ಅವರನ್ನು ಸಿದ್ಧಪಡಿಸಲು, ಇದು ಅವಶ್ಯಕ:
1. ರಾಜ್ಯ ಗಡಿಯ ಬಲವಾದ ರಕ್ಷಣೆ ಮತ್ತು ಕವರ್ ಅನ್ನು ಆಯೋಜಿಸಿ, ಇದಕ್ಕಾಗಿ ಗಡಿ ಜಿಲ್ಲೆಗಳ ಎಲ್ಲಾ ಪಡೆಗಳು ಮತ್ತು ಪಶ್ಚಿಮದಲ್ಲಿ ನಿಯೋಜಿಸಲು ನಿಯೋಜಿಸಲಾದ ಎಲ್ಲಾ ವಾಯುಯಾನಗಳನ್ನು ಬಳಸಿ;
2. ದೇಶದ ವಾಯು ರಕ್ಷಣೆಗಾಗಿ ವಿವರವಾದ ಯೋಜನೆಯನ್ನು ಅಭಿವೃದ್ಧಿಪಡಿಸಿ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಸಂಪೂರ್ಣ ಸಿದ್ಧತೆಗೆ ತರುವುದು.
ನಾನು ಈ ವಿಷಯಗಳ ಬಗ್ಗೆ ಆದೇಶಗಳನ್ನು ನೀಡಿದ್ದೇನೆ ಮತ್ತು ರಾಜ್ಯದ ಗಡಿ ಮತ್ತು ವಾಯು ರಕ್ಷಣೆಯ ರಕ್ಷಣೆಗಾಗಿ ಯೋಜನೆಗಳ ಅಭಿವೃದ್ಧಿಯು 06/01/41 ರ ವೇಳೆಗೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ.
ಕವರಿಂಗ್ ಪಡೆಗಳ ಸಂಯೋಜನೆ ಮತ್ತು ಗುಂಪು ಲಗತ್ತಿಸಲಾದ ನಕ್ಷೆಯ ಪ್ರಕಾರವಾಗಿದೆ [13].
ಅದೇ ಸಮಯದಲ್ಲಿ, 1942 ರಲ್ಲಿ ಹಂಗೇರಿಯ ಗಡಿಯಲ್ಲಿ ಕೋಟೆಯ ಪ್ರದೇಶಗಳ ನಿರ್ಮಾಣವನ್ನು ಪ್ರಾರಂಭಿಸಲು ಮತ್ತು ರೇಖೆಯ ಉದ್ದಕ್ಕೂ ಕೋಟೆಯ ಪ್ರದೇಶಗಳ ನಿರ್ಮಾಣವನ್ನು ಮುಂದುವರಿಸಲು, ಕೋಟೆಯ ಪ್ರದೇಶಗಳ ನಿರ್ಮಾಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ವೇಗಗೊಳಿಸುವುದು ಅವಶ್ಯಕ. ಹಳೆಯ ರಾಜ್ಯದ ಗಡಿ [14].
VII. ನೌಕಾಪಡೆಯ ಕಾರ್ಯಗಳನ್ನು ನೀವು ಈ ಹಿಂದೆ ಅನುಮೋದಿಸಿದ ನನ್ನ ವರದಿಗಳಿಗೆ ಅನುಗುಣವಾಗಿ ಹೊಂದಿಸಲಾಗಿದೆ.
VIII. ಪಡೆಗಳ ನಿಯೋಜನೆ ಮತ್ತು ಲಭ್ಯವಿರುವ ಸರಬರಾಜುಗಳೊಂದಿಗೆ ಅವರ ಯುದ್ಧ ಕಾರ್ಯಾಚರಣೆಗಳನ್ನು ಇವರಿಂದ ಖಾತ್ರಿಪಡಿಸಲಾಗಿದೆ:
ಮದ್ದುಗುಂಡುಗಳಿಗಾಗಿ - ಮೂರು ವಾರಗಳವರೆಗೆ ಸಣ್ಣ-ಕ್ಯಾಲಿಬರ್ ಚಿಪ್ಪುಗಳು;
ಮಧ್ಯಮ ಕ್ಯಾಲಿಬರ್ - ಒಂದು ತಿಂಗಳು;
ಭಾರೀ ಕ್ಯಾಲಿಬರ್ - ಒಂದು ತಿಂಗಳು;
ಮಿನಾಮಿ - ಅರ್ಧ ತಿಂಗಳು;
ವಿಮಾನ ವಿರೋಧಿ ಹೊಡೆತಗಳ ಮೂಲಕ -
37 ಮಿಮೀ - 5 ದಿನಗಳವರೆಗೆ;
76 ಮಿಮೀ - ಒಂದೂವರೆ ತಿಂಗಳವರೆಗೆ;
85 ಮಿಮೀ - 11 ದಿನಗಳವರೆಗೆ;
ವಿಮಾನದ ಮದ್ದುಗುಂಡುಗಳಿಗಾಗಿ -
ಹೆಚ್ಚಿನ ಸ್ಫೋಟಕ ಬಾಂಬುಗಳು - ಒಂದು ತಿಂಗಳವರೆಗೆ;
ರಕ್ಷಾಕವಚ-ಚುಚ್ಚುವಿಕೆ - 10 ದಿನಗಳವರೆಗೆ;
ಕಾಂಕ್ರೀಟ್ ಬ್ರೇಕಿಂಗ್ - 10 ದಿನಗಳವರೆಗೆ;
ವಿಘಟನೆ - ಒಂದು ತಿಂಗಳವರೆಗೆ;
ಬೆಂಕಿಯಿಡುವ - ಅರ್ಧ ತಿಂಗಳು;
ಇಂಧನಗಳು ಮತ್ತು ಲೂಬ್ರಿಕಂಟ್‌ಗಳಿಗಾಗಿ -
ಗ್ಯಾಸೋಲಿನ್ ಬಿ -78 - 10 ದಿನಗಳವರೆಗೆ
B-74 ಗ್ಯಾಸೋಲಿನ್ - ಒಂದು ತಿಂಗಳು;
ಗ್ಯಾಸೋಲಿನ್ B-70 - 2.5 ತಿಂಗಳವರೆಗೆ;
ಗ್ಯಾಸೋಲಿನ್ - 1.5 ತಿಂಗಳವರೆಗೆ;
ಡೀಸೆಲ್ ಇಂಧನ - ಒಂದು ತಿಂಗಳವರೆಗೆ.
ಪಶ್ಚಿಮ ಜಿಲ್ಲೆಗಳಿಗೆ ಉದ್ದೇಶಿಸಲಾದ ಇಂಧನ ನಿಕ್ಷೇಪಗಳು ಆಂತರಿಕ ಜಿಲ್ಲೆಗಳಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ (ಅವರ ಪ್ರದೇಶದ ಸಾಮರ್ಥ್ಯದ ಕೊರತೆಯಿಂದಾಗಿ) ಏಕರೂಪವಾಗಿದೆ.
IX. ಕೇಳಿ:
1. ಯುಎಸ್ಎಸ್ಆರ್ನ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಗಾಗಿ ಪ್ರಸ್ತುತಪಡಿಸಿದ ಯೋಜನೆಯನ್ನು ಅನುಮೋದಿಸಿ ಮತ್ತು ಜರ್ಮನಿಯೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ಯೋಜಿತ ಮಿಲಿಟರಿ ಕಾರ್ಯಾಚರಣೆಗಳ ಯೋಜನೆಯನ್ನು ಅನುಮೋದಿಸಿ;
2. ಹೈಕಮಾಂಡ್ ಮತ್ತು ವಾಯುಯಾನದ ಎಲ್ಲಾ ಮೀಸಲು ಸೈನ್ಯಗಳ ರಹಸ್ಯ ಸಜ್ಜುಗೊಳಿಸುವಿಕೆ ಮತ್ತು ರಹಸ್ಯ ಸಾಂದ್ರತೆಯ ಸ್ಥಿರವಾದ ಅನುಷ್ಠಾನವನ್ನು ತ್ವರಿತವಾಗಿ ಅಧಿಕೃತಗೊಳಿಸಲು;
3. 1941 ರ ಯೋಜನೆಯ ಪ್ರಕಾರ ಮತ್ತು ವಿಶೇಷವಾಗಿ ಎಲ್ವೊವ್ ದಿಕ್ಕಿನಲ್ಲಿ ರೈಲುಮಾರ್ಗಗಳ ನಿರ್ಮಾಣದ ಸಂಪೂರ್ಣ ಮತ್ತು ಸಮಯೋಚಿತ ಅನುಷ್ಠಾನಕ್ಕೆ NKPS ನಿಂದ ಬೇಡಿಕೆ;
4. ಟ್ಯಾಂಕ್‌ಗಳು ಮತ್ತು ವಿಮಾನಗಳ ವಸ್ತು ಭಾಗಗಳ ಉತ್ಪಾದನೆಯ ಯೋಜನೆಯನ್ನು ಪೂರೈಸಲು ಉದ್ಯಮವನ್ನು ನಿರ್ಬಂಧಿಸಿ, ಜೊತೆಗೆ ಸಮಯಕ್ಕೆ ಸರಿಯಾಗಿ ಯುದ್ಧಸಾಮಗ್ರಿ ಮತ್ತು ಇಂಧನದ ಉತ್ಪಾದನೆ ಮತ್ತು ಪೂರೈಕೆ.
ಹೊಸ ಕೋಟೆ ಪ್ರದೇಶಗಳ ನಿರ್ಮಾಣದ ಪ್ರಸ್ತಾವನೆಯನ್ನು ಅನುಮೋದಿಸಿ [15].
ಅರ್ಜಿಗಳನ್ನು:
1. ನಕ್ಷೆಯಲ್ಲಿ ನಿಯೋಜನೆ ರೇಖಾಚಿತ್ರ 1:1000,000 1 ಪ್ರತಿಯಲ್ಲಿ;
2. 3 ನಕ್ಷೆಗಳಲ್ಲಿ ಕವರ್ಗಾಗಿ ನಿಯೋಜನೆಯ ಯೋಜನೆ;
3. 1 ನಕಲಿನಲ್ಲಿ ಬಲಗಳ ಸಂಬಂಧದ ರೇಖಾಚಿತ್ರ.
4. ಪಶ್ಚಿಮದಲ್ಲಿ ವಾಯುಪಡೆಯ ನೆಲೆಗಳ ಮೂರು ನಕ್ಷೆಗಳು.
[1] ಡಾಕ್ಯುಮೆಂಟ್ ಸ್ಟ್ಯಾಂಡರ್ಡ್ ಟೈಪ್ ರೈಟರ್ ಹಾಳೆಗಳ ಮೇಲೆ 15-ಪುಟ ಹಸ್ತಪ್ರತಿಯಾಗಿದ್ದು, A. M. ವಾಸಿಲೆವ್ಸ್ಕಿ ಅವರಿಂದ ಕಪ್ಪು ಶಾಯಿಯಲ್ಲಿ ಬರೆಯಲಾಗಿದೆ. ಮೊದಲ ಪುಟವು ಯುಎಸ್‌ಎಸ್‌ಆರ್‌ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್‌ನ ಕಾರ್ನರ್ ಸ್ಟಾಂಪ್‌ನೊಂದಿಗೆ ಫಾರ್ಮ್‌ನಲ್ಲಿದೆ. ಮೇ 15, 1941 ರಂದು ಅನುಬಂಧಗಳ ಮೇಲಿನ ಶಾಸನಗಳ ಪ್ರಕಾರ - ನಕ್ಷೆಗಳು ಮತ್ತು ರೇಖಾಚಿತ್ರಗಳು. ಹಸ್ತಪ್ರತಿಯ ಪಠ್ಯವು ಪೆನ್ಸಿಲ್‌ನಲ್ಲಿ ಮಾಡಿದ ಕಾರ್ಯತಂತ್ರದ, ಸಂಖ್ಯಾಶಾಸ್ತ್ರೀಯ ಮತ್ತು ಸಂಪಾದಕೀಯ ಸ್ವಭಾವದ ಸ್ಪಷ್ಟೀಕರಣಗಳು ಮತ್ತು ತಿದ್ದುಪಡಿಗಳನ್ನು ಒಳಗೊಂಡಿದೆ. V. ಡ್ಯಾನಿಲೋವ್ ಪ್ರಕಾರ, ಅವರನ್ನು ಕೆಂಪು ಸೈನ್ಯದ ಜನರಲ್ ಸ್ಟಾಫ್‌ನ ಮೊದಲ ಉಪ ಮುಖ್ಯಸ್ಥ, ಲೆಫ್ಟಿನೆಂಟ್ ಜನರಲ್ N.V. ವಟುಟಿನ್ ಪರಿಚಯಿಸಿದರು. ಮತ್ತೊಂದು ಆವೃತ್ತಿಯ ಪ್ರಕಾರ, ಪಠ್ಯದಲ್ಲಿನ ತಿದ್ದುಪಡಿಗಳನ್ನು ಜಿ.ಕೆ.
[2] ಇಲ್ಲಿ ಮತ್ತು ಕೆಳಗೆ, ಪಠ್ಯಕ್ಕೆ ಸೇರಿಸಲಾದ ಪದಗುಚ್ಛಗಳನ್ನು ದಪ್ಪದಲ್ಲಿ ನೀಡಲಾಗಿದೆ.
[3] ಇಲ್ಲಿ ಮತ್ತು ಕೆಳಗೆ, ಪಠ್ಯದಿಂದ ನಂತರ ತೆಗೆದುಹಾಕಲಾದ ಪದಗುಚ್ಛಗಳನ್ನು ಚದರ ಬ್ರಾಕೆಟ್‌ಗಳಲ್ಲಿ ನೀಡಲಾಗಿದೆ.
[4] ಡಾಕ್ಯುಮೆಂಟ್‌ನಲ್ಲಿ ಅಂಡರ್‌ಲೈನ್ ಮಾಡಲಾಗಿದೆ.
[5] ಡಾಕ್ಯುಮೆಂಟ್‌ನಲ್ಲಿ ಅಂಡರ್‌ಲೈನ್ ಮಾಡಲಾಗಿದೆ.
[6] ಹಿಂದಿನ ಪ್ಯಾರಾಗ್ರಾಫ್ ಮತ್ತು ಕೊನೆಯ ಪದಗುಚ್ಛವನ್ನು N. F. ವಟುಟಿನ್ ಬರೆದಿದ್ದಾರೆ.
[7] ಕೊನೆಯ ಎರಡು ಪದಗುಚ್ಛಗಳನ್ನು N. F. ವಟುಟಿನ್ ಬರೆದಿದ್ದಾರೆ.
[8] ನಕ್ಷೆಯನ್ನು ಪ್ರಕಟಿಸಲಾಗಿಲ್ಲ.
[9] ನಕ್ಷೆಯನ್ನು ಪ್ರಕಟಿಸಲಾಗಿಲ್ಲ.
[10] ನಕ್ಷೆ ಮತ್ತು ಕೋಷ್ಟಕವನ್ನು ಪ್ರಕಟಿಸಲಾಗಿಲ್ಲ.
[11] ನಕ್ಷೆಯನ್ನು ಪ್ರಕಟಿಸಲಾಗಿಲ್ಲ.
[12] "ಕೇಂದ್ರೀಕೃತ" ಪದ ಮತ್ತು ಪ್ಯಾರಾಗ್ರಾಫ್‌ನ ಕೊನೆಯ ಪದಗುಚ್ಛವನ್ನು N. F. ವಟುಟಿನ್ ಬರೆದಿದ್ದಾರೆ.
[13] ನಕ್ಷೆಯನ್ನು ಪ್ರಕಟಿಸಲಾಗಿಲ್ಲ.
[14] ಕೊನೆಯ ಪ್ಯಾರಾಗ್ರಾಫ್ ಅನ್ನು N. F. ವಟುಟಿನ್ ಬರೆದಿದ್ದಾರೆ.
[15] ಈ ಪದಗುಚ್ಛವನ್ನು N. F. ವಟುಟಿನ್ ಬರೆದಿದ್ದಾರೆ.
ಸ್ಕ್ರಿಪ್ಟ್.
TsAMO RF, f. 16, ಆಪ್. 2951, ಸಂಖ್ಯೆ 237, ಪುಟಗಳು. 1-15.
ಪ್ರಕಟಿತ: 1941: 2 ಪುಸ್ತಕಗಳಲ್ಲಿ. ಪುಸ್ತಕ 2./ ಕಂಪ್. L. E. ರೆಶಿನ್ ಮತ್ತು ಇತರರು; ಸಂ. ವಿ.ಪಿ.ನೌಮೋವಾ; ಪ್ರವೇಶ ಕಲೆ. acad. A.N.ಯಾಕೋವ್ಲೆವಾ. - ಎಂ.: ಇಂಟರ್ನ್ಯಾಷನಲ್ ಫೌಂಡೇಶನ್ "ಡೆಮಾಕ್ರಸಿ", 1998. - ಪಿ. 215-221.
3. ZapOVO ಪಡೆಗಳ ಕಮಾಂಡರ್‌ಗೆ ನಿರ್ದೇಶನ ಸಂಖ್ಯೆ. 503859/ss/ov
[ಮೇ 20, 1941 ರ ನಂತರ ಇಲ್ಲ]
ಸೋವ್ ರಹಸ್ಯ
ನಿರ್ದಿಷ್ಟ ಪ್ರಾಮುಖ್ಯತೆ
ನಿದರ್ಶನ ಸಂಖ್ಯೆ 2
ನಕ್ಷೆ 1:1 000000.
ಜಿಲ್ಲಾ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳಲು, ಮೇ 20, 1941 ರೊಳಗೆ, ನೀವು ವೈಯಕ್ತಿಕವಾಗಿ, ಸಿಬ್ಬಂದಿ ಮುಖ್ಯಸ್ಥರು ಮತ್ತು ಜಿಲ್ಲಾ ಕೇಂದ್ರದ ಕಾರ್ಯಾಚರಣಾ ವಿಭಾಗದ ಮುಖ್ಯಸ್ಥರೊಂದಿಗೆ ಅಭಿವೃದ್ಧಿಪಡಿಸುತ್ತೀರಿ:
a) ಕಾಂಚಿಯಾಮಿಸ್ಟಿಸ್‌ನಿಂದ ಸರೋವರದವರೆಗಿನ ರಾಜ್ಯದ ಗಡಿಯ ರಕ್ಷಣೆಗಾಗಿ ವಿವರವಾದ ಯೋಜನೆ. ಸ್ವಿಟೆಜ್ (ಮೊಕದ್ದಮೆ);
ಬಿ) ವಿವರವಾದ ವಾಯು ರಕ್ಷಣಾ ಯೋಜನೆ.
I. ರಕ್ಷಣಾ ಕಾರ್ಯಗಳು:
1. ಜಿಲ್ಲೆಯ ಭೂಪ್ರದೇಶಕ್ಕೆ ನೆಲದ ಮತ್ತು ವಾಯು ಶತ್ರುಗಳ ಆಕ್ರಮಣವನ್ನು ತಡೆಯಿರಿ.
2. ರಾಜ್ಯದ ಗಡಿಯುದ್ದಕ್ಕೂ ಕೋಟೆಗಳ ಬಲವಾದ ರಕ್ಷಣೆ ಜಿಲ್ಲೆಯ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ದೃಢವಾಗಿ ಒಳಗೊಳ್ಳುತ್ತದೆ.
3. ವಾಯು ರಕ್ಷಣಾ ಮತ್ತು ವಾಯುಯಾನ ಕಾರ್ಯಾಚರಣೆಗಳು ರೈಲ್ವೆಯ ಸಾಮಾನ್ಯ ಕಾರ್ಯಾಚರಣೆ ಮತ್ತು ಪಡೆಗಳ ಸಾಂದ್ರತೆಯನ್ನು ಖಚಿತಪಡಿಸುತ್ತದೆ.
4. ಎಲ್ಲಾ ರೀತಿಯ ಜಿಲ್ಲಾ ವಿಚಕ್ಷಣವನ್ನು ಬಳಸಿ, ಶತ್ರು ಪಡೆಗಳ ಏಕಾಗ್ರತೆ ಮತ್ತು ಗುಂಪಿನ ಸ್ವರೂಪವನ್ನು ಸಮಯೋಚಿತವಾಗಿ ನಿರ್ಧರಿಸಿ.
5. ಸಕ್ರಿಯ ವಾಯುಯಾನ ಕ್ರಮಗಳಿಂದ, ಮುಖ್ಯ ರೈಲ್ವೆ ಜಂಕ್ಷನ್‌ಗಳು, ಸೇತುವೆಗಳು, ಕ್ರಾಸಿಂಗ್‌ಗಳು ಮತ್ತು ಟ್ರೂಪ್ ಗುಂಪುಗಳ ಮೇಲೆ ವಾಯು ಪ್ರಾಬಲ್ಯ ಮತ್ತು ಪ್ರಬಲ ಸ್ಟ್ರೈಕ್‌ಗಳನ್ನು ಗಳಿಸಿ, ಶತ್ರು ಪಡೆಗಳ ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ವಿಳಂಬಗೊಳಿಸುತ್ತದೆ.
6. ವಾಯುಗಾಮಿ ಆಕ್ರಮಣ ಪಡೆಗಳು ಮತ್ತು ಶತ್ರುಗಳ ವಿಧ್ವಂಸಕ ಗುಂಪುಗಳನ್ನು ಜಿಲ್ಲೆಯ ಭೂಪ್ರದೇಶದಲ್ಲಿ ಕೈಬಿಡುವುದನ್ನು ಮತ್ತು ಇಳಿಯುವುದನ್ನು ತಡೆಯಿರಿ.
II. ಕೆಳಗಿನ ಮೂಲಭೂತ ಸೂಚನೆಗಳಿಂದ ಮಾರ್ಗದರ್ಶಿಸಲ್ಪಟ್ಟ ರಾಜ್ಯ ಗಡಿಯ ರಕ್ಷಣೆಯನ್ನು ಆಯೋಜಿಸಿ:
1. ರಕ್ಷಣೆಯ ಆಧಾರವು ರಾಜ್ಯದ ಗಡಿಯುದ್ದಕ್ಕೂ ರಚಿಸಲಾದ ಕೋಟೆ ಪ್ರದೇಶಗಳು ಮತ್ತು ಕ್ಷೇತ್ರ ಕೋಟೆಗಳ ನಿರಂತರ ರಕ್ಷಣೆಯಾಗಿರಬೇಕು, ಎಲ್ಲಾ ಪಡೆಗಳು ಮತ್ತು ಸಾಮರ್ಥ್ಯಗಳನ್ನು ಅವುಗಳ ಮುಂದಿನ ಅಭಿವೃದ್ಧಿಗಾಗಿ ಬಳಸಬೇಕು. ಸಕ್ರಿಯ ಕ್ರಿಯೆಗಳ ಪಾತ್ರವನ್ನು ರಕ್ಷಣೆಗೆ ನೀಡಿ. ರಕ್ಷಣೆಯನ್ನು ಭೇದಿಸುವ ಯಾವುದೇ ಶತ್ರು ಪ್ರಯತ್ನಗಳನ್ನು ಕಾರ್ಪ್ಸ್ ಮತ್ತು ಸೇನಾ ಮೀಸಲುಗಳಿಂದ ಪ್ರತಿದಾಳಿಗಳಿಂದ ತಕ್ಷಣವೇ ತೆಗೆದುಹಾಕಬೇಕು.
2. ಟ್ಯಾಂಕ್ ವಿರೋಧಿ ರಕ್ಷಣೆಗೆ ವಿಶೇಷ ಗಮನ ಕೊಡಿ. ಶತ್ರುಗಳ ದೊಡ್ಡ ಯಾಂತ್ರಿಕೃತ ಯಾಂತ್ರೀಕೃತ ಘಟಕಗಳಿಂದ ರಕ್ಷಣಾ ಮುಂಭಾಗದ ಪ್ರಗತಿಯ ಸಂದರ್ಭದಲ್ಲಿ, ಅವರ ವಿರುದ್ಧದ ಹೋರಾಟ ಮತ್ತು ಪ್ರಗತಿಯ ನಿರ್ಮೂಲನೆಯನ್ನು ಜಿಲ್ಲಾ ಕಮಾಂಡ್ನ ನೇರ ಆದೇಶದಿಂದ ಕೈಗೊಳ್ಳಬೇಕು, ಇದಕ್ಕಾಗಿ ಹೆಚ್ಚಿನ ಭಾಗ ವಿರೋಧಿ -ಟ್ಯಾಂಕ್ ಫಿರಂಗಿ ದಳಗಳು, ಯಾಂತ್ರಿಕೃತ ಕಾರ್ಪ್ಸ್ ಮತ್ತು ವಾಯುಯಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸಲಾಗುತ್ತದೆ. ಟ್ಯಾಂಕ್ ವಿರೋಧಿ ಬ್ರಿಗೇಡ್‌ಗಳ ಕಾರ್ಯವು ಶಕ್ತಿಯುತ ಫಿರಂಗಿ ಗುಂಡಿನ ಮೂಲಕ ತಯಾರಾದ ರೇಖೆಗಳಲ್ಲಿ ಟ್ಯಾಂಕ್‌ಗಳನ್ನು ಭೇಟಿ ಮಾಡುವುದು ಮತ್ತು ವಾಯುಯಾನದೊಂದಿಗೆ, ನಮ್ಮ ಯಾಂತ್ರಿಕೃತ ಯಾಂತ್ರೀಕೃತ ದಳದ ಸಮೀಪ ಮತ್ತು ಪ್ರತಿದಾಳಿ ತನಕ ಅವರ ಮುನ್ನಡೆಯನ್ನು ವಿಳಂಬಗೊಳಿಸುವುದು. ಶತ್ರುಗಳ ಯಾಂತ್ರೀಕೃತ ಘಟಕಗಳ ಮೇಲೆ ಅಂತಿಮ ಸೋಲನ್ನು ಉಂಟುಮಾಡಲು ಮತ್ತು ಪ್ರಗತಿಯನ್ನು ತೊಡೆದುಹಾಕಲು ವಾಯುಯಾನದೊಂದಿಗೆ ಶಕ್ತಿಯುತ ಪಾರ್ಶ್ವ ಮತ್ತು ಕೇಂದ್ರೀಕೃತ ಸ್ಟ್ರೈಕ್‌ಗಳೊಂದಿಗೆ ಟ್ಯಾಂಕ್ ವಿರೋಧಿ ಬ್ರಿಗೇಡ್‌ಗಳ ಹೊದಿಕೆಯಡಿಯಲ್ಲಿ ನಿಯೋಜಿಸುವುದು ಯಾಂತ್ರಿಕೃತ ದಳದ ಕಾರ್ಯವಾಗಿದೆ.
3. ಈ ಕೆಳಗಿನ ಪ್ರದೇಶಗಳನ್ನು ವಿಶೇಷವಾಗಿ ಜವಾಬ್ದಾರರಾಗಿ ಪರಿಗಣಿಸಿ:
ಎ) ಸುವಾಪ್ಕಿ, ಲಿಡಾ;
ಬಿ) ಸುವಾಪ್ಕಿ, ಬಿಯಾಲಿಸ್ಟಾಕ್;
ಸಿ) ಓಸ್ಟ್ರೋಲೆಕಾ, ಮಾಲ್ಕಿನ್ಯಾ ಮುಂಭಾಗದಿಂದ ಬಿಯಾಲಿಸ್ಟಾಕ್ಗೆ;
ಡಿ) ಸಿಡ್ಲ್ಸ್, ವೋಲ್ಕೊವಿಸ್ಕ್;
ಡಿ) ಬ್ರೆಸ್ಟ್-ಲಿಟೊವ್ಸ್ಕ್, ಬಾರನೋವಿಚಿ.
4. ಅನುಕೂಲಕರ ಪರಿಸ್ಥಿತಿಗಳಲ್ಲಿ, ಎಲ್ಲಾ ರಕ್ಷಣಾ ಪಡೆಗಳು ಮತ್ತು ಸೇನೆಗಳು ಮತ್ತು ಜಿಲ್ಲೆಗಳ ಮೀಸಲುಗಳು, ಹೈಕಮಾಂಡ್ ಸೂಚನೆಗಳ ಮೇರೆಗೆ, ಕ್ಷಿಪ್ರ ದಾಳಿಗಳನ್ನು ಪ್ರಾರಂಭಿಸಲು ಸಿದ್ಧರಾಗಿರಬೇಕು.
III.
ಬಲಕ್ಕೆ ಬಾಲ್ಟಿಕ್ ಮಿಲಿಟರಿ ಜಿಲ್ಲೆ. ಪೋನೆವೆಜ್‌ನಲ್ಲಿ ಸಜ್ಜುಗೊಳಿಸುವಿಕೆಯ 3 ನೇ ದಿನದಿಂದ ಪ್ರಧಾನ ಕಛೇರಿ. ಅವನ ಎಡ-ಪಕ್ಕದ 11 ನೇ ಸೈನ್ಯವು ಜುರ್ಬರ್ಗ್ ಮುಂಭಾಗದಲ್ಲಿ ರಕ್ಷಣೆಯನ್ನು ಆಯೋಜಿಸುತ್ತದೆ, ಹಕ್ಕು. ಕಾಂಚಿಯಾಮಿಸ್ಟಿಸ್ ಶತಾರ್ಮ್ - ಕೌನಾಸ್. PribOVO ಜೊತೆಗಿನ ಗಡಿ - Oshmeny, Druskeniki, Margerabovo, Letzen, ZapOVO ಒಳಗೊಂಡಂತೆ ಮಾರ್ಗರಾಬೊವ್ ಹೊರತುಪಡಿಸಿ ಎಲ್ಲಾ ಅಂಕಗಳು.
ಎಡಕ್ಕೆ ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆ. ಸಜ್ಜುಗೊಳಿಸುವಿಕೆಯ 3 ನೇ ದಿನದಿಂದ ಪ್ರಧಾನ ಕಛೇರಿ Tarnopol. ಅವನ ಬಲ ಪಾರ್ಶ್ವದ 5 ನೇ ಸೈನ್ಯವು ಮುಂಭಾಗದಲ್ಲಿ ರಕ್ಷಣೆಯನ್ನು ಆಯೋಜಿಸುತ್ತದೆ. ಸರೋವರ ಸ್ವಿಟೆಜ್, ಕ್ರಿಸ್ಟಿನೋಪೋಲ್, ಶ್ಟಾರ್ಮ್, ಕೋವೆಲ್.
KOVO ಜೊತೆಗಿನ ಗಡಿ - Pinsk, Wlodawa, Demblin, ZAPOVO ಒಳಗೊಂಡಂತೆ ಡೆಂಬ್ಲಿನ್ ಹೊರತುಪಡಿಸಿ ಎಲ್ಲವೂ.
IV. ನಿಯೋಜಿಸಲಾದ ಕಾರ್ಯಗಳನ್ನು ನಿರ್ವಹಿಸಲು, ನಾಲ್ಕು ಕವರ್ ಪ್ರದೇಶಗಳನ್ನು ಹೊಂದಿರಿ.
ಕವರ್ ಪ್ರದೇಶ ಸಂಖ್ಯೆ 1 - 3 ನೇ ಸೇನೆ.
ಸಂಯುಕ್ತ:
3 ನೇ ಸೇನಾ ನಿರ್ದೇಶನಾಲಯ;
ಪ್ರಕರಣದ 4 ಪುಟಗಳನ್ನು ನಿಯಂತ್ರಿಸಿ;
56, 27, 85 ಮತ್ತು 24 ವಿಭಾಗಗಳು;
11 ನೇ ಯಾಂತ್ರಿಕೃತ ಕಾರ್ಪ್ಸ್ ನಿಯಂತ್ರಣ;
29 ಮತ್ತು 33 ಟ್ಯಾಂಕ್ ವಿಭಾಗಗಳು;
204 ಯಾಂತ್ರಿಕೃತ ವಿಭಾಗ;
6 ಟ್ಯಾಂಕ್ ವಿರೋಧಿ ಕಲೆ. ಬ್ರಿಗೇಡ್;
ಗ್ರೋಡ್ನೋ ಕೋಟೆ ಪ್ರದೇಶದ ಗ್ಯಾರಿಸನ್;
11 ನೇ ಮಿಶ್ರ ವಿಮಾನಯಾನ ವಿಭಾಗ;
ಗಡಿ ಭಾಗಗಳು.
24 ನೇ ಪದಾತಿಸೈನ್ಯದ ವಿಭಾಗದ ಮೊದಲ ಮೊಬೈಲ್ ಎಚೆಲಾನ್ ಅನ್ನು ಸಜ್ಜುಗೊಳಿಸುವ 5 ನೇ ದಿನದ ನಂತರ ಗ್ರೋಡ್ನೊ ಪ್ರದೇಶಕ್ಕೆ ತರಬೇಕು.
ಪ್ರದೇಶದ ಮುಖ್ಯಸ್ಥ - 3 ನೇ ಸೇನೆಯ ಕಮಾಂಡರ್. ಗ್ರೋಡ್ನೋ ಚಂಡಮಾರುತ.
ಎಡಭಾಗದಲ್ಲಿ ಬಾರ್ಡರ್ - ಕಲೆ. ನೋವೆಲ್ನ್ಯಾ, ಹಕ್ಕು. ಸೋಕುಲ್ಕಾ, ಹಕ್ಕು. ಶುಚಿನ್, ಹಕ್ಕು. ಫ್ರೆಡ್ರಿಚ್ಸ್ಕೋಫ್.
ಈ ಕಾರ್ಯವು ಗ್ರೋಡ್ನೊ ಕೋಟೆಯ ಪ್ರದೇಶ ಮತ್ತು ಕಂಚಿಯಾಮಿಸ್ಟಿಸ್ ಮುಂಭಾಗದಲ್ಲಿರುವ ಕ್ಷೇತ್ರ ಕೋಟೆಗಳ ಬಲವಾದ ರಕ್ಷಣೆಯಾಗಿದೆ, ಶುಚಿನ್ ಹಕ್ಕು ಪಡೆಯುವವರೆಗೆ. ಲಿಡಾ, ಗ್ರೋಡ್ನೋ ಮತ್ತು ಬಿಯಾಲಿಸ್ಟಾಕ್ ದಿಕ್ಕುಗಳನ್ನು ಕವರ್ ಮಾಡಿ.
ಕವರ್ ಪ್ರದೇಶ ಸಂಖ್ಯೆ 2 - 10 ನೇ ಸೇನೆ.
ಸಂಯುಕ್ತ:
10 ಸೇನೆಗಳ ನಿಯಂತ್ರಣ;
ಕಟ್ಟಡಗಳ ನಿಯಂತ್ರಣ 1 ಮತ್ತು 5;
8ನೇ, 13ನೇ, 86ನೇ ಮತ್ತು 2ನೇ ವಿಭಾಗಗಳು;
ನಿಯಂತ್ರಣ 6 ಕೆವಿ. ವಸತಿಗಳು;
6 ನೇ ಮತ್ತು 36 ನೇ ಅಶ್ವದಳ. ವಿಭಾಗಗಳು;
ನಿಯಂತ್ರಣ 6 ಮೆಕ್. ವಸತಿಗಳು;
4 ನೇ ಮತ್ತು 7 ನೇ ಟ್ಯಾಂಕ್ ವಿಭಾಗಗಳು;
29 ನೇ ಯಾಂತ್ರಿಕೃತ ವಿಭಾಗ;
ಓಸೊವೆಟ್ಸ್ಕಿ ಮತ್ತು ಜಾಂಬ್ರೊವೊ ಕೋಟೆ ಪ್ರದೇಶಗಳ ಗ್ಯಾರಿಸನ್ಗಳು;
9 ನೇ ಮಿಶ್ರ ವಾಯುಯಾನ ವಿಭಾಗ;
ಗಡಿ ಭಾಗಗಳು.
ಪ್ರದೇಶದ ಮುಖ್ಯಸ್ಥ - 10 ನೇ ಸೈನ್ಯದ ಕಮಾಂಡರ್. ಶ್ಟಾರ್ಮ್ - ಬಿಯಾಲಿಸ್ಟಾಕ್.
ಎಡಭಾಗದಲ್ಲಿರುವ ಗಡಿಯು ಹಕ್ಕು ಆಗಿದೆ. ಸ್ವಿಸ್ಲೋಚ್, ಸುರಲ್ಸ್, ಚಿಲೀವೊ ಮತ್ತು ಮತ್ತಷ್ಟು ನದಿಯ ಉದ್ದಕ್ಕೂ ಸೇರಿಸೋಣ. ಬಗ್.
6 ಅಶ್ವದಳ ಟೈಕೋಸಿನ್, ಸೊಕೊಲಿ, ಮೆನ್ಲ್ಯಾನಿನ್ ಪ್ರದೇಶದಲ್ಲಿ ಕಾರ್ಪ್ಸ್ ಅನ್ನು ಹೊಂದಿರಿ.
ಪ್ರದೇಶದ ಕಾರ್ಯವು ಓಸೊವಿಯೆಟ್ಸ್ಕಿ ಮತ್ತು ಜಾಂಬ್ರೋಸ್ಕಿ ಕೋಟೆಯ ಪ್ರದೇಶಗಳ ಬಲವಾದ ರಕ್ಷಣೆಯಾಗಿದೆ ಮತ್ತು ಗಡಿಯೊಳಗಿನ ಕ್ಷೇತ್ರ ಕೋಟೆಗಳು, ಬಿಯಾಲಿಸ್ಟಾಕ್ ಮತ್ತು ವಿಶೇಷವಾಗಿ ಜೋಹಾನಿಸ್ಬರ್ಗ್, ಓಸ್ಟ್ರೋಲೆಕಾ ಮತ್ತು ಓಸ್ಟ್ರೋ ಮಜೊವಿಕಿಯಿಂದ ದಿಕ್ಕನ್ನು ಒಳಗೊಳ್ಳುತ್ತವೆ.
ಕವರ್ ಪ್ರದೇಶ ಸಂಖ್ಯೆ 3 - 13 ನೇ ಸೇನೆ.
ಸಂಯುಕ್ತ:
ಪ್ರಕರಣದ 2 ಪುಟಗಳನ್ನು ನಿಯಂತ್ರಿಸಿ;
113 ಮತ್ತು 49 ಪುಟಗಳು. ವಿಭಾಗಗಳು;
ನಿಯಂತ್ರಣ 13 ಮೆಕ್. ವಸತಿಗಳು;
25 ಮತ್ತು 31 ಟ್ಯಾಂಕ್ ವಿಭಾಗಗಳು;
208 ನೇ ಯಾಂತ್ರಿಕೃತ ವಿಭಾಗ;
43ನೇ ಮಿಶ್ರ ವಿಮಾನಯಾನ ವಿಭಾಗ;
ಗಡಿ ಭಾಗಗಳು.
ಜಿಲ್ಲೆಯ ಮುಖ್ಯಸ್ಥರು 13 ನೇ ಸೈನ್ಯದ ಕಮಾಂಡರ್, ಮತ್ತು ಅವರು ಬೆಲ್ಸ್ಕ್ಗೆ ಬರುವ ಮೊದಲು 2 ನೇ ಕಾರ್ಪ್ಸ್ನ ಕಮಾಂಡರ್. ಸಜ್ಜುಗೊಳಿಸುವಿಕೆಯ 3 ನೇ ದಿನದಿಂದ ಶ್ಟಾರ್ಮ್ 13 - ಬೆಲ್ಸ್ಕ್.
ಎಡಭಾಗದಲ್ಲಿರುವ ಗಡಿಯು ಹಕ್ಕು ಆಗಿದೆ. ಕೊಸ್ಸೊವೊ, ಹೈನುವ್ಕಾ, ಡ್ರೊಗಿಚಿನ್, ಗುರಾ ಕಲ್ವಾರಿಯಾ.
ಕ್ಷೇತ್ರ ಕೋಟೆಗಳ ರಕ್ಷಣೆಯೊಂದಿಗೆ ಕೊಸ್ಸಿ ಮತ್ತು ಸೊಕೊಲೊವ್‌ನಿಂದ ಬೈಲ್ಸ್ಕ್‌ಗೆ ದಿಕ್ಕನ್ನು ದೃಢವಾಗಿ ಮುಚ್ಚುವುದು ಪ್ರದೇಶದ ಕಾರ್ಯವಾಗಿದೆ.
ಕವರ್ ಪ್ರದೇಶ ಸಂಖ್ಯೆ 4 - 4 ಸೇನೆಗಳು.
ಸಂಯುಕ್ತ:
4 ನೇ ಸೇನಾ ನಿರ್ದೇಶನಾಲಯ;
ಪ್ರಕರಣದ 28 ಪುಟಗಳನ್ನು ನಿಯಂತ್ರಿಸಿ;
6, 42, 75 ಮತ್ತು 100 ವಿಭಾಗಗಳು;
ನಿಯಂತ್ರಣ 14 ಮೆಕ್. ವಸತಿಗಳು;
22 ಮತ್ತು 30 ಟ್ಯಾಂಕ್ ವಿಭಾಗಗಳು;
205 ಯಾಂತ್ರಿಕೃತ ವಿಭಾಗ;
ಬ್ರೆಸ್ಟ್ ಕೋಟೆ ಪ್ರದೇಶದ ಗ್ಯಾರಿಸನ್;
10ನೇ ಮಿಶ್ರ ವಿಮಾನಯಾನ ವಿಭಾಗ;
ಗಡಿ ಭಾಗಗಳು.
100 ನೇ ವಿಭಾಗದ ಮೊದಲ ಮೊಬೈಲ್ ಎಚೆಲಾನ್ ಅನ್ನು ಚೆರೆಮ್ಖಾ ಪ್ರದೇಶಕ್ಕೆ ಯಾವುದೇ ನಂತರ ತರಬೇಕು
4 ದಿನಗಳ ಸಜ್ಜುಗೊಳಿಸುವಿಕೆ.
ಪ್ರದೇಶದ ಮುಖ್ಯಸ್ಥ - 4 ನೇ ಸೇನೆಯ ಕಮಾಂಡರ್.
ಎಡಭಾಗದಲ್ಲಿರುವ ಗಡಿಯು ಗಡಿಯಾಗಿದೆ. ಕೊವೊ
ಈ ಕಾರ್ಯವು ಬ್ರೆಸ್ಟ್ ಕೋಟೆ ಪ್ರದೇಶ ಮತ್ತು ನದಿಯ ಪೂರ್ವ ದಂಡೆಯ ಉದ್ದಕ್ಕೂ ಕ್ಷೇತ್ರ ಕೋಟೆಗಳ ಬಲವಾದ ರಕ್ಷಣೆಯಾಗಿದೆ. ಬಗ್, ಸೇನೆಯ ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಕವರ್ ಮಾಡಿ.
V. ಜಿಲ್ಲಾ ಕಮಾಂಡ್ ತನ್ನ ತಕ್ಷಣದ ವಿಲೇವಾರಿ ಹೊಂದಿದೆ:
1. 21 ನೇ ಪದಾತಿ ದಳ, 17 ನೇ ಮತ್ತು 50 ನೇ ಪದಾತಿಸೈನ್ಯದ ವಿಭಾಗಗಳನ್ನು ಒಳಗೊಂಡಿರುತ್ತದೆ, ನಿಲ್ದಾಣದ ಪ್ರದೇಶದಲ್ಲಿ ಸಜ್ಜುಗೊಳಿಸುವ 15 ನೇ ದಿನದ ನಂತರ. ಡ್ರುಸ್ಕೆನಿಕಿ, ಯಾಸಿಡೋಮ್ಲ್ಯಾ, ಸ್ಕಿಡೆಲ್, ಡೆಂಬ್ರೊವೊ.
2. 55 ನೇ, 121 ನೇ ಮತ್ತು 155 ನೇ ಪದಾತಿಸೈನ್ಯದ ವಿಭಾಗಗಳನ್ನು ಒಳಗೊಂಡಿರುವ 47 ನೇ ಪದಾತಿ ದಳ, ಪ್ರುಜಾನಿ, ಜಪ್ರುಡ್ (ನಕ್ಷೆ 200,000), ಕಾರ್ತುಜ್ಬೆರೆಜ್, ಬ್ಲೂಡೆನ್ ಪ್ರದೇಶದಲ್ಲಿ ಸಜ್ಜುಗೊಳಿಸುವ 15 ನೇ ದಿನದ ನಂತರ.
3. 44 ನೇ ಕಾರ್ಪ್ಸ್, 108, 64 ಮತ್ತು 161 ನೇ ವಿಭಾಗಗಳು, 37 ಮತ್ತು 143 ನೇ ವಿಭಾಗಗಳನ್ನು ಒಳಗೊಂಡಿರುತ್ತದೆ - ಎಲ್ಲಾ ಶಾಶ್ವತ ನಿಯೋಜನೆಯ ಸ್ಥಳಗಳಲ್ಲಿ, ನಿಯೋಜನೆ ಯೋಜನೆಯ ಪ್ರಕಾರ ಸೈನ್ಯಕ್ಕೆ ಮತ್ತಷ್ಟು ವರ್ಗಾವಣೆಯೊಂದಿಗೆ.
4. ಟ್ಯಾಂಕ್ ವಿರೋಧಿ ದಳಗಳು - ನಿಲ್ದಾಣದ ಪ್ರದೇಶದಲ್ಲಿ 7 ನೇ ಸ್ಥಾನದಲ್ಲಿದೆ. ಬ್ಲಾಸೊಸ್ಟೋವಿಕಾ, ಗ್ರುಡ್ಸ್ಕ್, ಜಲೋವ್ಕಾ; 8 ನೇ - ಲಿಡಾ ಪ್ರದೇಶದಲ್ಲಿ.
5. ಯಾಂತ್ರಿಕೃತ ಕಟ್ಟಡಗಳು:
17 MK, ವೋಲ್ಕೊವಿಸ್ಕ್ ಪ್ರದೇಶದಲ್ಲಿ 27 ಮತ್ತು 36 ಟ್ಯಾಂಕ್ ವಿಭಾಗಗಳು ಮತ್ತು 209 ಯಾಂತ್ರಿಕೃತ ವಿಭಾಗಗಳನ್ನು ಒಳಗೊಂಡಿದೆ;
20 MK - 26 ಮತ್ತು 38 ಟ್ಯಾಂಕ್ ವಿಭಾಗಗಳು ಮತ್ತು 210 ಯಾಂತ್ರಿಕೃತ ಘಟಕಗಳನ್ನು ಒಳಗೊಂಡಿದೆ. ಓಶ್ಮಿಯಾನಿ ಪ್ರದೇಶದಲ್ಲಿ ವಿಭಾಗಗಳು.
6. ಪುಖೋವಿಚಿ, ಒಸಿಪೊವಿಚಿ ಪ್ರದೇಶದಲ್ಲಿ 4 ನೇ ವಾಯುಗಾಮಿ ಕಾರ್ಪ್ಸ್.
7. ವಾಯುಯಾನ - 59 ಮತ್ತು 60 ಯುದ್ಧ ವಿಮಾನ ವಿಭಾಗಗಳು; 12ನೇ ಮತ್ತು 13ನೇ ಬಾಂಬರ್ ವಿಭಾಗಗಳು.
3 ನೇ ಏವಿಯೇಷನ್ ಕಾರ್ಪ್ಸ್ - 42 ಮತ್ತು 52 ದೀರ್ಘ-ಶ್ರೇಣಿಯ ಬಾಂಬರ್ ವಾಯುಯಾನ ವಿಭಾಗಗಳು ಮತ್ತು 61 ಫೈಟರ್ ವಿಭಾಗಗಳನ್ನು ಒಳಗೊಂಡಿದೆ. ಹೈಕಮಾಂಡ್‌ನಿಂದ ಕಾರ್ಯಯೋಜನೆಯಲ್ಲಿ ನಿಗಮವನ್ನು ಬಳಸಲಾಗುತ್ತದೆ.
VI. ವಾಯುಯಾನ ಕಾರ್ಯಗಳು:
1. ಸ್ಥಾಪಿತ ನೆಲೆಗಳು ಮತ್ತು ವಾಯುನೆಲೆಗಳ ಮೇಲೆ ಯುದ್ಧ ವಿಮಾನಗಳ ಸತತ ಸ್ಟ್ರೈಕ್‌ಗಳನ್ನು ಬಳಸುವುದು, ಹಾಗೆಯೇ ಗಾಳಿಯಲ್ಲಿ ಯುದ್ಧ ಕಾರ್ಯಾಚರಣೆಗಳು, ಶತ್ರು ವಿಮಾನಗಳನ್ನು ನಾಶಪಡಿಸುವುದು ಮತ್ತು ಯುದ್ಧದ ಮೊದಲ ದಿನಗಳಿಂದ ವಾಯು ಪ್ರಾಬಲ್ಯವನ್ನು ಗಳಿಸುವುದು.
2. ಜಿಲ್ಲೆಯ ಸಂಪೂರ್ಣ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ನಿಕಟ ಸಹಕಾರದೊಂದಿಗೆ ಫೈಟರ್ ಏರ್‌ಕ್ರಾಫ್ಟ್, ಜಿಲ್ಲೆಯ ಪಡೆಗಳ ಸಜ್ಜುಗೊಳಿಸುವಿಕೆ ಮತ್ತು ಕೇಂದ್ರೀಕರಣ, ರೈಲ್ವೆಯ ಸಾಮಾನ್ಯ ಕಾರ್ಯಾಚರಣೆಯನ್ನು ದೃಢವಾಗಿ ಒಳಗೊಳ್ಳುತ್ತದೆ ಮತ್ತು ಶತ್ರು ವಿಮಾನಗಳು ಜಿಲ್ಲೆಯ ಭೂಪ್ರದೇಶದ ಮೂಲಕ ಹಾರುವುದನ್ನು ತಡೆಯುತ್ತದೆ. ದೇಶದ ಒಳಭಾಗ.
3. ನೆಲದ ಪಡೆಗಳ ಸಹಕಾರದಲ್ಲಿ, ಮುನ್ನಡೆಯುತ್ತಿರುವ ಶತ್ರುವನ್ನು ನಾಶಮಾಡಿ ಮತ್ತು ಅವನ ದೊಡ್ಡ ಯಾಂತ್ರಿಕೃತ ಯಾಂತ್ರೀಕೃತ ಪಡೆಗಳು ಜಿಲ್ಲೆಯ ರಕ್ಷಣಾ ಮುಂಭಾಗವನ್ನು ಭೇದಿಸುವುದನ್ನು ತಡೆಯಿರಿ.
4. ದೊಡ್ಡ ರೈಲ್ವೇ ಸೇತುವೆಗಳು ಮತ್ತು ಕೋನಿಗ್ಸ್‌ಬರ್ಗ್, ಮರಿಯೆನ್‌ಬರ್ಗ್, ಅಲೆನ್‌ಸ್ಟೈನ್, ಥಾರ್ನ್, ಕಲಿಸ್ಜ್, ಲಾಡ್ಜ್ ಮತ್ತು ವಾರ್ಸಾ ಜಂಕ್ಷನ್‌ಗಳ ಮೇಲೆ ಶಕ್ತಿಯುತವಾದ, ವ್ಯವಸ್ಥಿತ ದಾಳಿಗಳು, ಹಾಗೆಯೇ ಶತ್ರು ಸೈನ್ಯದ ಗುಂಪುಗಳ ಮೇಲೆ ಶತ್ರು ಪಡೆಗಳ ಕೇಂದ್ರೀಕರಣವನ್ನು ಅಡ್ಡಿಪಡಿಸುತ್ತವೆ ಮತ್ತು ವಿಳಂಬಗೊಳಿಸುತ್ತವೆ.
VII. ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆಯ ಕಮಾಂಡ್ ಆದೇಶದ ಪ್ರಕಾರ:
1. ಹಿಂದಿನ ಸಾಲುಗಳನ್ನು ತಯಾರಿಸಿ:
21 sk - ಮುಂಭಾಗದಲ್ಲಿ Merech, Rotnitsa, Ozery, Lunno.
47 sk - ಮುರಾವಾ, ಪ್ರುಜಾನಿ, ಡ್ನಿಪರ್-ಬಗ್ ಕಾಲುವೆಯಿಂದ ಗೊರೊಡೆಟ್ಸ್‌ನ ಮುಂಭಾಗದಲ್ಲಿ.
2. ರೈಫಲ್ ಕಾರ್ಪ್ಸ್ ಮತ್ತು ಆಂಟಿ-ಟ್ಯಾಂಕ್ ಬ್ರಿಗೇಡ್‌ಗಳ ಸಹಕಾರದೊಂದಿಗೆ ಯಾಂತ್ರಿಕೃತ ಕಾರ್ಪ್ಸ್ ಮತ್ತು ವಾಯುಯಾನದಿಂದ ಪ್ರತಿದಾಳಿಗಳನ್ನು ಒದಗಿಸಿ.
3. ನದಿಗೆ ರಕ್ಷಣೆಯ ಸಂಪೂರ್ಣ ಆಳಕ್ಕಾಗಿ ಹಿಂಬದಿಯ ಸಾಲುಗಳನ್ನು ಮರುಪರಿಶೀಲಿಸಿ ಮತ್ತು ತಯಾರು ಮಾಡಿ. ಬೆರೆಜಿನಾ ಸೇರಿದಂತೆ.
ಬಲವಂತದ ವಾಪಸಾತಿಯ ಸಂದರ್ಭದಲ್ಲಿ, ಸಂಪೂರ್ಣ ಆಳಕ್ಕೆ ಟ್ಯಾಂಕ್ ವಿರೋಧಿ ತಡೆಗಳನ್ನು ರಚಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ ಮತ್ತು ಗಣಿಗಾರಿಕೆ ಸೇತುವೆಗಳು, ರೈಲ್ವೆ ಜಂಕ್ಷನ್‌ಗಳು ಮತ್ತು ಸಂಭಾವ್ಯ ಶತ್ರುಗಳ ಸಾಂದ್ರತೆಯ ಬಿಂದುಗಳಿಗೆ (ಪಡೆಗಳು, ಪ್ರಧಾನ ಕಚೇರಿಗಳು, ಆಸ್ಪತ್ರೆಗಳು, ಇತ್ಯಾದಿ) ಯೋಜನೆಯನ್ನು ಅಭಿವೃದ್ಧಿಪಡಿಸಿ.
4. ಜಿಲ್ಲೆಯೊಳಗೆ ಹಿಂದಿನ ರಾಜ್ಯದ ಗಡಿಯಲ್ಲಿರುವ ಕೋಟೆ ಪ್ರದೇಶಗಳನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ತರಲು ಯೋಜನೆಯನ್ನು ಅಭಿವೃದ್ಧಿಪಡಿಸಿ.
5. ಅಭಿವೃದ್ಧಿಪಡಿಸಿ: ಎ) ಎಚ್ಚರಿಕೆಯ ಮೇಲೆ ಸೈನ್ಯವನ್ನು ಹೆಚ್ಚಿಸುವ ಮತ್ತು ಗಡಿ ಪಡೆಗಳಿಗೆ ಬೆಂಬಲ ಘಟಕಗಳನ್ನು ನಿಯೋಜಿಸುವ ಯೋಜನೆ; ಬಿ) ಪ್ರಮುಖ ಕೈಗಾರಿಕಾ ಉದ್ಯಮಗಳು, ರಚನೆಗಳು ಮತ್ತು ಸೌಲಭ್ಯಗಳ ರಕ್ಷಣೆ ಮತ್ತು ರಕ್ಷಣೆಗಾಗಿ ಯೋಜನೆ.
6. ಬಲವಂತದ ಹಿಂತೆಗೆದುಕೊಳ್ಳುವಿಕೆಯ ಸಂದರ್ಭದಲ್ಲಿ, ವಿಶೇಷ ಸೂಚನೆಗಳಿಗೆ ಅನುಸಾರವಾಗಿ, ಕಾರ್ಖಾನೆಗಳು, ಕಾರ್ಖಾನೆಗಳು, ಬ್ಯಾಂಕುಗಳು ಮತ್ತು ಇತರ ವ್ಯಾಪಾರ ಉದ್ಯಮಗಳು, ಸರ್ಕಾರಿ ಸಂಸ್ಥೆಗಳು, ಗೋದಾಮುಗಳು, ಮಿಲಿಟರಿ ಮತ್ತು ರಾಜ್ಯ ಆಸ್ತಿ, ಮಿಲಿಟರಿ ಸಿಬ್ಬಂದಿ, ಸಾರಿಗೆ ಸಾಧನಗಳು ಇತ್ಯಾದಿಗಳನ್ನು ಸ್ಥಳಾಂತರಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ. .
7. ವಾಯು ರಕ್ಷಣಾ ಯೋಜನೆಯಲ್ಲಿ, ಪಡೆಗಳ ವಾಯು ರಕ್ಷಣೆ ಮತ್ತು ಪಶ್ಚಿಮ ವಾಯು ರಕ್ಷಣಾ ವಲಯದಲ್ಲಿನ ಪ್ರದೇಶದ ವಾಯು ರಕ್ಷಣೆಯನ್ನು ಒದಗಿಸಿ, ವಿಶೇಷವಾಗಿ ವಿವರವಾಗಿ ಅಭಿವೃದ್ಧಿಪಡಿಸಿ:
ಎ) VNOS ಸೇವೆಯ ಸಂಘಟನೆ ಮತ್ತು ವಾಯುಯಾನ ಏರ್‌ಫೀಲ್ಡ್‌ಗಳ ತಕ್ಷಣದ ಅಧಿಸೂಚನೆ - ಪ್ರಾಥಮಿಕವಾಗಿ ಯುದ್ಧ ವಿಮಾನ, ಕಂಪನಿ ಮತ್ತು ಸಾಲಿನ VNOS ಪೋಸ್ಟ್‌ಗಳು, ವಾಯು ರಕ್ಷಣಾ ಕೇಂದ್ರಗಳು ಮತ್ತು ಸೌಲಭ್ಯಗಳ ಅಧಿಸೂಚನೆ, ಬ್ರಿಗೇಡ್ ಜಿಲ್ಲಾ ನಿರ್ದೇಶನಾಲಯಗಳು ಮತ್ತು ವಾಯು ರಕ್ಷಣಾ ವಲಯಗಳು;
ಬಿ) ಯುದ್ಧ ವಿಮಾನಗಳ ಬಳಕೆ ಮತ್ತು ಕ್ರಮಗಳು, ಪ್ರತ್ಯೇಕ ವಾಯು ಘಟಕಗಳಿಗೆ ಶತ್ರು ವಿಮಾನಗಳ ನಾಶಕ್ಕೆ ಪ್ರದೇಶಗಳನ್ನು ಸ್ಥಾಪಿಸುವುದು;
ಸಿ) ವಿಮಾನ-ವಿರೋಧಿ ಫಿರಂಗಿ ಮತ್ತು ಫೈಟರ್ ಏರ್‌ಕ್ರಾಫ್ಟ್‌ಗಳಿಂದ ಸಂಪೂರ್ಣ ರಕ್ಷಣೆ, ಶಾಶ್ವತ ವಾಯು ರಕ್ಷಣಾ ಕೇಂದ್ರಗಳು ಮತ್ತು ಸೌಲಭ್ಯಗಳು, ಇಳಿಸುವ ಪ್ರದೇಶಗಳು ಮತ್ತು ಸೈನ್ಯದ ಕೇಂದ್ರೀಕರಣ ಪ್ರದೇಶಗಳು;
ಡಿ) ವಾಯು ರಕ್ಷಣಾ ವ್ಯವಸ್ಥೆಗಳ ಸಂವಹನ ಮತ್ತು ನಿಯಂತ್ರಣದ ಸಮಸ್ಯೆಗಳು.
VIII. ಹಿಂದಿನ ಸೂಚನೆಗಳು.
ಸಜ್ಜುಗೊಳಿಸುವಿಕೆಯ 15 ನೇ ದಿನದ ಮೊದಲು, ನಿಮಗೆ ಖರ್ಚು ಮಾಡಲು ಅನುಮತಿಸಲಾಗಿದೆ:
ಎ) ನೆಲದ ಹೊದಿಕೆ ಪಡೆಗಳಿಗೆ:
ಮದ್ದುಗುಂಡುಗಳು - 3 ಸುತ್ತಿನ ಮದ್ದುಗುಂಡುಗಳು;
ಇಂಧನ - ಯುದ್ಧ ವಾಹನಗಳಿಗೆ - 5 ಮರುಪೂರಣಗಳು;
ಸಾರಿಗೆಗಾಗಿ - 8 ಅನಿಲ ಕೇಂದ್ರಗಳು;
b) ವಾಯುಪಡೆಗೆ:
ಹೋರಾಟಗಾರರು - 15 ವಿಹಾರಗಳು;
ಅಲ್ಪ-ಶ್ರೇಣಿಯ ಬಾಂಬರ್ಗಳು - 10 ವಿಹಾರಗಳು;
ದೀರ್ಘ-ಶ್ರೇಣಿಯ ಬಾಂಬರ್ಗಳು - 7 ಸೋರ್ಟಿಗಳು;
ವಿಚಕ್ಷಣ ಅಧಿಕಾರಿಗಳು - 10 ವಿಹಾರಗಳು;
ಸಿ) ಎಲ್ಲಾ ಕವರಿಂಗ್ ಪಡೆಗಳಿಗೆ - 15 ದೈನಂದಿನ ಡಚಾಗಳು.
ಎಲ್ಲಾ ರೀತಿಯ ಸರಬರಾಜುಗಳೊಂದಿಗೆ ಕವರಿಂಗ್ ಪಡೆಗಳನ್ನು ಒದಗಿಸುವುದು, ಉಪಕರಣಗಳ ದುರಸ್ತಿ ಮತ್ತು ಪುನಃಸ್ಥಾಪನೆಯನ್ನು ಜಿಲ್ಲೆಯ ಮೀಸಲು ಮತ್ತು ದುರಸ್ತಿ ನೆಲೆಯ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತದೆ.
ಪ್ರಾಥಮಿಕವಾಗಿ ವೈದ್ಯಕೀಯ ಸಂಸ್ಥೆಗಳ ಸ್ಥಾಯಿ ಜಾಲವನ್ನು ಬಳಸಿಕೊಂಡು ಅನಾರೋಗ್ಯ ಮತ್ತು ಗಾಯಗೊಂಡ ಜನರು ಮತ್ತು ಕುದುರೆಗಳನ್ನು ಸ್ಥಳಾಂತರಿಸುವುದು ಜಪೋವೊವೊ ಗಡಿಯೊಳಗೆ ನಡೆಸಬೇಕು.
IX. ಸಾಮಾನ್ಯ ಸೂಚನೆಗಳು
1. ಮೊದಲ ಹಾರಾಟ ಅಥವಾ ರಾಜ್ಯದ ಗಡಿ ದಾಟಲು ಹೈಕಮಾಂಡ್‌ನ ವಿಶೇಷ ಅನುಮತಿಯೊಂದಿಗೆ ಮಾತ್ರ ಅನುಮತಿಸಲಾಗಿದೆ.
2. ಕವರ್ ಯೋಜನೆಯು ಈ ಕೆಳಗಿನ ದಾಖಲೆಗಳನ್ನು ಒಳಗೊಂಡಿರಬೇಕು:
ಎ) ಕವರ್‌ನಲ್ಲಿರುವ ಪಡೆಗಳ ಕ್ರಿಯೆಯ ಯೋಜನೆಯ ಟಿಪ್ಪಣಿಗಳು, ನಿರ್ಧಾರದ ಲಗತ್ತಿಸಲಾದ ನಕ್ಷೆಯೊಂದಿಗೆ ಮತ್ತು ರೆಜಿಮೆಂಟ್ ಮತ್ತು ವೈಯಕ್ತಿಕ ಘಟಕವನ್ನು ಒಳಗೊಂಡಂತೆ ಸೈನ್ಯದ ಗುಂಪು;
ಬಿ) ಯುದ್ಧ ಸಿಬ್ಬಂದಿಗಳ ಪಟ್ಟಿ;
ಸಿ) ರಾಜ್ಯ ಗಡಿಗೆ ಕವರ್ ಘಟಕಗಳ ನಿರ್ಗಮನ ಮತ್ತು ಸಾಂದ್ರತೆಗಾಗಿ ಕೋಷ್ಟಕಗಳು;
ಡಿ) ವಾಯುಪಡೆಯ ಬಳಕೆಗಾಗಿ ಒಂದು ಯೋಜನೆ, ಅದರೊಂದಿಗೆ ಬೇಸಿಂಗ್ ಮತ್ತು ಕಾರ್ಯಾಚರಣೆಯ ಬಳಕೆಯ ನಕ್ಷೆಯನ್ನು ಲಗತ್ತಿಸಲಾಗಿದೆ;
ಇ) ವಾಯು ರಕ್ಷಣಾ ಪೋಸ್ಟ್‌ಗಳು ಮತ್ತು ಸಕ್ರಿಯ ವಾಯು ರಕ್ಷಣಾ ವ್ಯವಸ್ಥೆಗಳ ಸ್ಥಳದ ನಕ್ಷೆಗಳೊಂದಿಗೆ ವಾಯು ರಕ್ಷಣಾ ಯೋಜನೆ;
ಎಫ್) ಲೆಕ್ಕಾಚಾರಗಳು ಮತ್ತು ನಕ್ಷೆಯೊಂದಿಗೆ ಎಂಜಿನಿಯರಿಂಗ್ ಯೋಜನೆ;
g) ಲೆಕ್ಕಾಚಾರಗಳು ಮತ್ತು ರೇಖಾಚಿತ್ರಗಳೊಂದಿಗೆ ಸಂವಹನ ಸಾಧನ ಯೋಜನೆ;
h) ನೆಲದ ಪಡೆಗಳು ಮತ್ತು ವಾಯುಪಡೆಗಳ ಹಿಂಭಾಗದ ಮತ್ತು ವಸ್ತು ಬೆಂಬಲವನ್ನು ಸಂಘಟಿಸುವ ಯೋಜನೆ, ನೆಲದ ಪಡೆಗಳು ಮತ್ತು ವಾಯುಯಾನದ ಹಿಂಭಾಗವನ್ನು ಸಂಘಟಿಸುವ ನಕ್ಷೆಯ ಅನುಬಂಧದೊಂದಿಗೆ;
i) ನೈರ್ಮಲ್ಯ ಮತ್ತು ಪಶುವೈದ್ಯಕೀಯ ಸ್ಥಳಾಂತರಿಸುವ ಯೋಜನೆ;
j) ಎಚ್ಚರಿಕೆಯ ಮೇಲೆ ಕವರ್ ಘಟಕಗಳನ್ನು ಹೆಚ್ಚಿಸಲು ಮತ್ತು ಗಡಿ ಘಟಕಗಳಿಗೆ ಬೆಂಬಲ ಘಟಕಗಳನ್ನು ನಿಯೋಜಿಸಲು ಸೂಚನೆಗಳು;
k) ಕ್ಷೇತ್ರ ಪಡೆಗಳು ಮತ್ತು NKVD ಪಡೆಗಳಿಂದ ರಕ್ಷಣೆಗೆ ಒಳಪಟ್ಟಿರುವ ವಸ್ತುಗಳು ಮತ್ತು ರಚನೆಗಳ ಪಟ್ಟಿ;
ಎಲ್) ಕಾರ್ಯನಿರ್ವಾಹಕ ದಾಖಲೆಗಳು (ನಿರ್ದೇಶನಗಳು, ಆದೇಶಗಳು, ಸೂಚನೆಗಳು).
3. ನನ್ನಿಂದ ಎನ್‌ಕ್ರಿಪ್ಟ್ ಮಾಡಿದ ಟೆಲಿಗ್ರಾಮ್ ಸ್ವೀಕರಿಸಿದ ನಂತರ ಕವರ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ, ಮುಖ್ಯ ಮಿಲಿಟರಿ ಕೌನ್ಸಿಲ್‌ನ ಸದಸ್ಯ, ಜನರಲ್ ಸ್ಟಾಫ್ ಮುಖ್ಯಸ್ಥರು, ಈ ಕೆಳಗಿನ ವಿಷಯದೊಂದಿಗೆ ಸಹಿ ಮಾಡಿದ್ದಾರೆ: “1941 ರ ಕವರ್ ಯೋಜನೆಯ ಅನುಷ್ಠಾನದೊಂದಿಗೆ ಮುಂದುವರಿಯಿರಿ ."
4. ಕವರ್ ಮತ್ತು ರಕ್ಷಣಾ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಕೆಳಗಿನವುಗಳನ್ನು ಅನುಮತಿಸಲಾಗಿದೆ:
ಪೂರ್ಣವಾಗಿ - ಪಡೆಗಳ ಕಮಾಂಡರ್, ಮಿಲಿಟರಿ ಕೌನ್ಸಿಲ್ ಸದಸ್ಯ, ಜಿಲ್ಲಾ ಪ್ರಧಾನ ಕಚೇರಿಯ ಮುಖ್ಯಸ್ಥ ಮತ್ತು ಜಿಲ್ಲಾ ಕೇಂದ್ರದ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥ;
ವಾಯುಪಡೆಯ ಯೋಜನೆಗೆ ಸಂಬಂಧಿಸಿದಂತೆ - ವಾಯುಪಡೆಯ ಕಮಾಂಡರ್ KOVO;
ಹಿಂದಿನ - ಉಪವನ್ನು ಆಯೋಜಿಸುವ ಯೋಜನೆಗೆ ಸಂಬಂಧಿಸಿದಂತೆ. ಲಾಜಿಸ್ಟಿಕ್ಸ್ಗಾಗಿ ಜಿಲ್ಲೆಯ ಸಿಬ್ಬಂದಿ ಮುಖ್ಯಸ್ಥರು;
ಮಿಲಿಟರಿ ಸಂವಹನ ಯೋಜನೆಯ ಪ್ರಕಾರ - ಜಿಲ್ಲೆಯ ಮಿಲಿಟರಿ ಸಂವಹನಗಳ ಮುಖ್ಯಸ್ಥ;
ಸಂವಹನದ ವಿಷಯದಲ್ಲಿ - ಜಿಲ್ಲೆಯ ಸಂವಹನ ಮುಖ್ಯಸ್ಥ.
ಮಿಲಿಟರಿ ಶಾಖೆಗಳು ಮತ್ತು ಸೇವೆಗಳ ಇತರ ಮುಖ್ಯಸ್ಥರು ತಮ್ಮ ವಿಶೇಷತೆಯಲ್ಲಿ ವೈಯಕ್ತಿಕ ಕಾರ್ಯಗಳನ್ನು ನಿರ್ವಹಿಸಲು, ಕವರ್ ಯೋಜನೆಯನ್ನು ತಿಳಿಸಲು ಮಾತ್ರ ಅನುಮತಿಸಲಾಗಿದೆ.
ಸೈನ್ಯದ ಪ್ರಧಾನ ಕಛೇರಿಯಲ್ಲಿ - ಸೈನ್ಯದ ಕಮಾಂಡರ್, ಸೈನ್ಯದ ಮಿಲಿಟರಿ ಕೌನ್ಸಿಲ್ನ ಸದಸ್ಯ, ಸೈನ್ಯದ ಮುಖ್ಯಸ್ಥರ ಮುಖ್ಯಸ್ಥ, ಸೇನಾ ಪ್ರಧಾನ ಕಛೇರಿಯ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥ.
5. ಕವರ್ ಪ್ಲಾನ್ ಅನ್ನು ಎರಡು ಪ್ರತಿಗಳಲ್ಲಿ ಅಭಿವೃದ್ಧಿಪಡಿಸಿ, ಒಂದು ಪ್ರತಿಯನ್ನು ಜನರಲ್ ಸ್ಟಾಫ್ ಮುಖ್ಯಸ್ಥರ ಮೂಲಕ ಅನುಮೋದನೆಗಾಗಿ ನನಗೆ ಸಲ್ಲಿಸಿ ಮತ್ತು ಎರಡನೇ ಪ್ರತಿಯನ್ನು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನ ಮುದ್ರೆಯೊಂದಿಗೆ ಮೊಹರು ಮಾಡಿ, ಜಿಲ್ಲಾ ಮುಖ್ಯಸ್ಥರ ವೈಯಕ್ತಿಕ ಸೇಫ್‌ನಲ್ಲಿ ಇರಿಸಿ. ಸಿಬ್ಬಂದಿ.
6. ಸೇನೆಗಳು ಅಭಿವೃದ್ಧಿಪಡಿಸಿದ ಮತ್ತು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನಿಂದ ಅನುಮೋದಿಸಲಾದ ಪ್ರತಿಯೊಂದು ಕವರ್ ಪ್ರದೇಶಗಳಿಗೆ ಕವರ್ ಯೋಜನೆಗಳನ್ನು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನ ಮುದ್ರೆಯೊಂದಿಗೆ ಮುಚ್ಚಲಾಗುತ್ತದೆ, ಕವರ್ ಪ್ರದೇಶದ ಅನುಗುಣವಾದ ಮುಖ್ಯಸ್ಥರ ವೈಯಕ್ತಿಕ ಸೇಫ್‌ನಲ್ಲಿ ಇರಿಸಬೇಕು.
7. ಮಿಲಿಟರಿ ರಚನೆಗಳಿಗಾಗಿ ಅಭಿವೃದ್ಧಿಪಡಿಸಿದ ಕಾರ್ಯನಿರ್ವಾಹಕ ದಾಖಲೆಗಳನ್ನು ಸೈನ್ಯದ ಮಿಲಿಟರಿ ಕೌನ್ಸಿಲ್ನ ಮುದ್ರೆಯೊಂದಿಗೆ ಮೊಹರು ಮಾಡಿದ ಚೀಲಗಳಲ್ಲಿ ... ರಚನೆಯಲ್ಲಿ ಸಂಗ್ರಹಿಸಬೇಕು.
8. ಕವರ್-ಅಪ್ ದಾಖಲೆಗಳೊಂದಿಗೆ ಫೋಲ್ಡರ್ ಮತ್ತು ಪ್ಯಾಕೇಜುಗಳನ್ನು ಲಿಖಿತ ಅಥವಾ ಟೆಲಿಗ್ರಾಫಿಕ್ ಆದೇಶದಿಂದ ತೆರೆಯಲಾಗುತ್ತದೆ - ಸೈನ್ಯಗಳಲ್ಲಿ - ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ ಮತ್ತು ರಚನೆಗಳಲ್ಲಿ - ಸೈನ್ಯದ ಮಿಲಿಟರಿ ಕೌನ್ಸಿಲ್.
9. ಕವರ್ ಯೋಜನೆಯಲ್ಲಿನ ಎಲ್ಲಾ ದಾಖಲೆಗಳನ್ನು ಕೈಯಿಂದ ಬರೆಯಲಾಗುತ್ತದೆ ಅಥವಾ ಅದನ್ನು ಅಭಿವೃದ್ಧಿಪಡಿಸಲು ಅಧಿಕಾರ ಹೊಂದಿರುವ ಕಮಾಂಡರ್‌ಗಳು ವೈಯಕ್ತಿಕವಾಗಿ ಟೈಪ್ ಮಾಡುತ್ತಾರೆ.
ಅನುಬಂಧ - ನಕ್ಷೆಯಲ್ಲಿ ZAPOVO ಪಡೆಗಳ ಕವರ್ನ ರೇಖಾಚಿತ್ರ 1: 1,000,000 ಒಂದು ಪ್ರತಿಯಲ್ಲಿ (ಉದಾಹರಣೆಗೆ ಸಂಖ್ಯೆ 1 ಕ್ಕೆ ಮಾತ್ರ).
ನಿಜವಾದ ಸಹಿ:
ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಸೋವಿಯತ್ ಒಕ್ಕೂಟದ ಮಾರ್ಷಲ್ ಎಸ್ ಟಿಮೊಶೆಂಕೊ
ಬಾಹ್ಯಾಕಾಶ ನೌಕೆಯ ಜನರಲ್ ಸ್ಟಾಫ್ ಮುಖ್ಯಸ್ಥ
ಆರ್ಮಿ ಜನರಲ್ ಜಿ. ಝುಕೋವ್
ಲೆಟರ್‌ಹೆಡ್‌ನಲ್ಲಿ ಹಸ್ತಪ್ರತಿ: "ಯುಎಸ್‌ಎಸ್‌ಆರ್‌ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್." ಟಿಪ್ಪಣಿಗಳಿವೆ: “2 ಪ್ರತಿಗಳಲ್ಲಿ ಕಾರ್ಯಗತಗೊಳಿಸಲಾಗಿದೆ. ಸಂಖ್ಯೆ 1 - ವಿಳಾಸದಾರರಿಗೆ, ಸಂಖ್ಯೆ 2 - ಕಾರ್ಯಾಚರಣೆಯ ನಿರ್ವಹಣೆಗೆ. ಎಕ್ಸಿಕ್ಯೂಟರ್: ಮೇಜರ್ ಜನರಲ್ ವಾಸಿಲೆವ್ಸ್ಕಿ. ನಕಲನ್ನು ಜಿಲ್ಲಾಧಿಕಾರಿ ಪ್ರಮಾಣೀಕರಿಸಿದ್ದಾರೆ. ಬಾಹ್ಯಾಕಾಶ ನೌಕೆಯ ಜನರಲ್ ಸ್ಟಾಫ್ ವಿಭಾಗದ ಮುಖ್ಯಸ್ಥ, ಮೇಜರ್ ಜನರಲ್ ವಾಸಿಲೆವ್ಸ್ಕಿ.
TsAMO RF, f. 16, ಆಪ್. 2951, ಸಂಖ್ಯೆ 237, ಪುಟಗಳು. 65-87.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1895-481-503859-20-1941
4. PribOVO ಪಡೆಗಳ ಕಮಾಂಡರ್‌ಗೆ ನಿರ್ದೇಶನ ಸಂಖ್ಯೆ. 503920/ss/ov
[ಮೇ 30, 1941 ರ ನಂತರ ಇಲ್ಲ]
ಸೋವ್ ರಹಸ್ಯ
ನಿರ್ದಿಷ್ಟ ಪ್ರಾಮುಖ್ಯತೆ
ನಿದರ್ಶನ ಸಂಖ್ಯೆ 2
ನಕ್ಷೆ 1:1000000.
PribOVO ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಒಳಗೊಳ್ಳಲು, ಮೇ 30, 1941 ರೊಳಗೆ, ನೀವು ವೈಯಕ್ತಿಕವಾಗಿ ಮುಖ್ಯ ಸಿಬ್ಬಂದಿ ಮತ್ತು ಜಿಲ್ಲಾ ಕೇಂದ್ರ ಕಚೇರಿಯ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥರೊಂದಿಗೆ ಅಭಿವೃದ್ಧಿಪಡಿಸಿ:
ಎ) ಪಾಲಂಗಾದಿಂದ ಲಿಥುವೇನಿಯನ್ ಎಸ್‌ಎಸ್‌ಆರ್‌ನ ರಾಜ್ಯ ಗಡಿಯ ರಕ್ಷಣೆಗೆ ವಿವರವಾದ ಯೋಜನೆ. ಕಪ್ಚಿಯಾಮಿಸ್ಟಿಸ್, ಮಟ್ಸಾಲು ಕೊಲ್ಲಿಯ ದಕ್ಷಿಣಕ್ಕೆ ಬಾಲ್ಟಿಕ್ ಸಮುದ್ರದ ಕರಾವಳಿ ಮತ್ತು ಡಾಗೊ ಮತ್ತು ಎಜೆಲ್ ದ್ವೀಪಗಳ ಉಭಯಚರ-ವಿರೋಧಿ ರಕ್ಷಣೆಗಾಗಿ ಯೋಜನೆ;
ಬಿ) ವಿವರವಾದ ವಾಯು ರಕ್ಷಣಾ ಯೋಜನೆ.
I. ರಕ್ಷಣಾ ಕಾರ್ಯಗಳು:
1. ಜಿಲ್ಲೆಯ ಭೂಪ್ರದೇಶಕ್ಕೆ ನೆಲದ ಮತ್ತು ವಾಯು ಶತ್ರುಗಳ ಆಕ್ರಮಣವನ್ನು ತಡೆಯಿರಿ;
2. ರಾಜ್ಯದ ಗಡಿಯುದ್ದಕ್ಕೂ ಕೋಟೆಗಳ ಮೊಂಡುತನದ ರಕ್ಷಣೆಯೊಂದಿಗೆ, ಜಿಲ್ಲಾ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ದೃಢವಾಗಿ ಆವರಿಸಿಕೊಳ್ಳಿ;
3. ಶತ್ರುಗಳ ಉಭಯಚರ ಇಳಿಯುವಿಕೆಯನ್ನು ತಡೆಯಲು ಕರಾವಳಿ ಮತ್ತು ಎಜೆಲ್ ಮತ್ತು ಡಾಗೋ ದ್ವೀಪಗಳ ರಕ್ಷಣೆ, ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್;
4. ರೈಲ್ವೇಗಳ ಅಡೆತಡೆಯಿಲ್ಲದ ಕಾರ್ಯಾಚರಣೆ ಮತ್ತು ಜಿಲ್ಲಾ ಪಡೆಗಳ ಸಾಂದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ವಾಯು ರಕ್ಷಣಾ ಮತ್ತು ವಾಯುಯಾನ ಕಾರ್ಯಾಚರಣೆಗಳು;
5. ಶತ್ರು ಪಡೆಗಳ ಏಕಾಗ್ರತೆ ಮತ್ತು ಗುಂಪಿನ ಸ್ವರೂಪವನ್ನು ಸಮಯೋಚಿತವಾಗಿ ನಿರ್ಧರಿಸಲು ಎಲ್ಲಾ ರೀತಿಯ ಜಿಲ್ಲಾ ವಿಚಕ್ಷಣವನ್ನು ಬಳಸುವುದು;
6. ಸಕ್ರಿಯ ವಾಯುಯಾನ ಕಾರ್ಯಾಚರಣೆಗಳ ಮೂಲಕ, ಮುಖ್ಯ ರೈಲ್ವೆ ಜಂಕ್ಷನ್‌ಗಳು, ಸೇತುವೆಗಳು, ಮಾರ್ಗಗಳು ಮತ್ತು ಸೈನ್ಯದ ಗುಂಪುಗಳ ಮೇಲೆ ವಾಯು ಪ್ರಾಬಲ್ಯ ಮತ್ತು ಪ್ರಬಲ ಮುಷ್ಕರಗಳನ್ನು ಗಳಿಸುವುದು, ಶತ್ರು ಪಡೆಗಳ ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಅಡ್ಡಿಪಡಿಸುವುದು ಮತ್ತು ವಿಳಂಬಗೊಳಿಸುವುದು;
7. ಶತ್ರುಗಳ ವಾಯುಗಾಮಿ ಆಕ್ರಮಣ ಪಡೆಗಳು ಮತ್ತು ವಿಧ್ವಂಸಕ ಗುಂಪುಗಳನ್ನು ಜಿಲ್ಲೆಯ ಭೂಪ್ರದೇಶದಲ್ಲಿ ಕೈಬಿಡುವುದನ್ನು ಮತ್ತು ಇಳಿಯುವುದನ್ನು ತಡೆಯುವುದು;
8. ಸಜ್ಜುಗೊಳಿಸುವಿಕೆಯ ಮೊದಲ ದಿನದಿಂದ, ನರ್ವಾ ಕೊಲ್ಲಿಯಿಂದ ಮಟ್ಸಾಲು ಕೊಲ್ಲಿ ಮತ್ತು ವೊರ್ಮ್ಸಿ ದ್ವೀಪಕ್ಕೆ ಎಸ್ಟೋನಿಯನ್ ಕರಾವಳಿಯ ರಕ್ಷಣೆಯನ್ನು ಲೆನಿನ್ಗ್ರಾಡ್ ಮಿಲಿಟರಿ ಜಿಲ್ಲೆಯ ಆಜ್ಞೆಗೆ ವರ್ಗಾಯಿಸಲಾಗುತ್ತದೆ. ಅದೇ ಸಮಯದಲ್ಲಿ, 65 ನೇ ರೈಫಲ್ ಕಾರ್ಪ್ಸ್ ಅನ್ನು 16 ಮತ್ತು 11 ರೈಫಲ್ ವಿಭಾಗಗಳೊಂದಿಗೆ ಮತ್ತು 4 ನೇ ಏವಿಯೇಷನ್ ವಿಭಾಗವನ್ನು LVO ಪಡೆಗಳಿಗೆ ವರ್ಗಾಯಿಸಿ.
ಈ ರಕ್ಷಣಾ ವಲಯದ ಕವರ್ ಯೋಜನೆಯ ಅಭಿವೃದ್ಧಿಯನ್ನು LVO ಕಮಾಂಡ್‌ಗೆ ವಹಿಸಲಾಗಿದೆ.
II. ಕೆಳಗಿನ ಮೂಲಭೂತ ಸೂಚನೆಗಳಿಂದ ಮಾರ್ಗದರ್ಶಿಸಲ್ಪಟ್ಟ ರಾಜ್ಯ ಗಡಿಯ ರಕ್ಷಣೆಯನ್ನು ಆಯೋಜಿಸಿ:
1. ರಕ್ಷಣೆಯ ಆಧಾರವು ರಾಜ್ಯದ ಗಡಿಯುದ್ದಕ್ಕೂ ರಚಿಸಲಾದ ಕೋಟೆ ಪ್ರದೇಶಗಳು ಮತ್ತು ಕ್ಷೇತ್ರ ಕೋಟೆಗಳ ನಿರಂತರ ರಕ್ಷಣೆಯಾಗಿರಬೇಕು, ಎಲ್ಲಾ ಪಡೆಗಳು ಮತ್ತು ಸಾಮರ್ಥ್ಯಗಳನ್ನು ಅವುಗಳ ಮುಂದಿನ ಅಭಿವೃದ್ಧಿಗಾಗಿ ಬಳಸಬೇಕು.
ರಕ್ಷಣೆಗೆ ಸಕ್ರಿಯ ಕ್ರಮವನ್ನು ನೀಡಿ. ರಕ್ಷಣೆಯನ್ನು ಭೇದಿಸುವ ಯಾವುದೇ ಶತ್ರು ಪ್ರಯತ್ನಗಳನ್ನು ಕಾರ್ಪ್ಸ್ ಮತ್ತು ಸೇನಾ ಮೀಸಲುಗಳಿಂದ ಪ್ರತಿದಾಳಿಗಳಿಂದ ತಕ್ಷಣವೇ ತೆಗೆದುಹಾಕಬೇಕು.
2. ಟ್ಯಾಂಕ್ ವಿರೋಧಿ ರಕ್ಷಣೆಗೆ ವಿಶೇಷ ಗಮನ ಕೊಡಿ. ಶತ್ರುಗಳ ದೊಡ್ಡ ಯಾಂತ್ರಿಕೃತ ಯಾಂತ್ರೀಕೃತ ಘಟಕಗಳಿಂದ ರಕ್ಷಣಾ ಮುಂಭಾಗದ ಪ್ರಗತಿಯ ಸಂದರ್ಭದಲ್ಲಿ, ಅವರ ವಿರುದ್ಧದ ಹೋರಾಟ ಮತ್ತು ಪ್ರಗತಿಯ ನಿರ್ಮೂಲನೆಯನ್ನು ಜಿಲ್ಲಾ ಕಮಾಂಡ್ನ ನೇರ ಆದೇಶದಿಂದ ಕೈಗೊಳ್ಳಲಾಗುತ್ತದೆ, ಇದಕ್ಕಾಗಿ, ಮೊದಲನೆಯದಾಗಿ, ವಿರೋಧಿ ಬಳಸಿ -ಟ್ಯಾಂಕ್ ಫಿರಂಗಿ ದಳಗಳು, ಯಾಂತ್ರಿಕೃತ ಕಾರ್ಪ್ಸ್ ಮತ್ತು ವಾಯುಯಾನ. ಟ್ಯಾಂಕ್ ವಿರೋಧಿ ಬ್ರಿಗೇಡ್‌ಗಳ ಕಾರ್ಯವೆಂದರೆ ಶತ್ರು ಟ್ಯಾಂಕ್‌ಗಳನ್ನು ತಯಾರಾದ ರೇಖೆಗಳಲ್ಲಿ ಶಕ್ತಿಯುತ ಫಿರಂಗಿ ಗುಂಡಿನ ಮೂಲಕ ಭೇಟಿ ಮಾಡುವುದು ಮತ್ತು ವಾಯುಯಾನದ ಜೊತೆಗೆ, ನಮ್ಮ ಯಾಂತ್ರಿಕೃತ ಯಾಂತ್ರೀಕೃತ ಕಾರ್ಪ್ಸ್ ಸಮೀಪಿಸುವವರೆಗೆ ಮತ್ತು ಪ್ರತಿದಾಳಿ ಮಾಡುವವರೆಗೆ ಅವುಗಳನ್ನು ಹಿಡಿದಿಟ್ಟುಕೊಳ್ಳುವುದು. ಯಾಂತ್ರೀಕೃತ ದಳದ ಕಾರ್ಯವು ಶತ್ರುಗಳ ಯಾಂತ್ರಿಕೃತ ಘಟಕಗಳ ಮೇಲೆ ಅಂತಿಮ ಸೋಲನ್ನು ಉಂಟುಮಾಡಲು ಮತ್ತು ಪ್ರಗತಿಯನ್ನು ತೊಡೆದುಹಾಕಲು ವಾಯುಯಾನದೊಂದಿಗೆ ಪ್ರಬಲವಾದ ಪಾರ್ಶ್ವ ಮತ್ತು ಕೇಂದ್ರೀಕೃತ ದಾಳಿಗಳೊಂದಿಗೆ ಟ್ಯಾಂಕ್ ವಿರೋಧಿ ಬ್ರಿಗೇಡ್‌ಗಳ ಕವರ್ ಅಡಿಯಲ್ಲಿ ನಿಯೋಜಿಸುವುದು.
3. ಈ ಕೆಳಗಿನ ಪ್ರದೇಶಗಳನ್ನು ವಿಶೇಷವಾಗಿ ಜವಾಬ್ದಾರರಾಗಿ ಪರಿಗಣಿಸಿ:
ಎ) ಮೆಮೆಲ್, ಟೆಲ್ಶಿನೈ;
ಬಿ) ಟಿಲ್ಸಿಟ್, ಸಿಯೌಲಿಯಾಯ್;
ಸಿ) ಗುಂಬಿನೆನ್, ಕೌನಾಸ್;
ಡಿ) ಸುವಾಲ್ಕಿ, ಒಲಿಟಾ.
4. ಅನುಕೂಲಕರ ಪರಿಸ್ಥಿತಿಗಳಲ್ಲಿ, ಎಲ್ಲಾ ರಕ್ಷಣಾ ಪಡೆಗಳು ಮತ್ತು ಸೇನೆಗಳು ಮತ್ತು ಜಿಲ್ಲೆಗಳ ಮೀಸಲುಗಳು, ಹೈಕಮಾಂಡ್ ಸೂಚನೆಗಳ ಮೇರೆಗೆ, ಕ್ಷಿಪ್ರ ದಾಳಿಗಳನ್ನು ಪ್ರಾರಂಭಿಸಲು ಸಿದ್ಧರಾಗಿರಬೇಕು.
III.
ಲೆನಿನ್ಗ್ರಾಡ್ ಅನ್ನು ರಕ್ಷಿಸುವ ಮುಖ್ಯ ಕಾರ್ಯವನ್ನು ಹೊಂದಿರುವ ಲೆನಿನ್ಗ್ರಾಡ್ ಮಿಲಿಟರಿ ಜಿಲ್ಲೆ ಬಲಕ್ಕೆ. 65 ನೇ ರೈಫಲ್ ಕಾರ್ಪ್ಸ್, ಅದರ ಸಂಯೋಜನೆಗೆ ವರ್ಗಾಯಿಸಲ್ಪಟ್ಟಿದೆ, ನರ್ವಾ ಕೊಲ್ಲಿಯಿಂದ ಮತ್ಸಾಲು ಕೊಲ್ಲಿಗೆ ರಕ್ಷಣೆಯನ್ನು ಆಯೋಜಿಸುತ್ತದೆ. ತುರಿಯಲ್ಲಿ ಕಾರ್ಪ್ಸ್ ಪ್ರಧಾನ ಕಛೇರಿ.
LVO ಜೊತೆ ಗಡಿ - ಮೊಕದ್ದಮೆ. ಒಸ್ತಾಶ್ಕೋವ್, ಹಕ್ಕು. ದ್ವೀಪ, ವೋರು, ಹಕ್ಕು. ವಿಲ್ಜಾಂಡಿ, ಎಜೆಲ್ ಮತ್ತು ಡಾಗೊ ದ್ವೀಪಗಳು (ಒಳಗೊಂಡಂತೆ).
ಎಡಕ್ಕೆ ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆ. ಸಜ್ಜುಗೊಳಿಸುವಿಕೆಯ 3 ನೇ ದಿನದಿಂದ ಪ್ರಧಾನ ಕಛೇರಿ - ಬಾರನೋವಿಚಿ. ಅವನ ಬಲ ಪಾರ್ಶ್ವದ 3 ನೇ ಸೈನ್ಯವು ಕಪ್ಚಿಯಾಮಿಸ್ಟಿಸ್, ಶುಚಿನ್ ಮುಂಭಾಗದಲ್ಲಿ ರಕ್ಷಣೆಯನ್ನು ಆಯೋಜಿಸುತ್ತದೆ. ಶ್ಟಾರ್ಮ್ - ಗ್ರೋಡ್ನೋ.
ZapOVO ಜೊತೆಗಿನ ಗಡಿ - ಹಕ್ಕು. ಪೊಲೊಟ್ಸ್ಕ್, ಮೊಕದ್ದಮೆ. ಅಶ್ಮಿಯಾನಿ, ಮೊಕದ್ದಮೆ. ಡ್ರುಸ್ಕೆನಿಕಿ, ಮಾರ್ಗಗ್ರಾಬೊವೊ, ಹಕ್ಕು. ಲೆಟ್ಜೆನ್.
IV. ನಿಯೋಜಿಸಲಾದ ಕಾರ್ಯಗಳನ್ನು ನಿರ್ವಹಿಸಲು, ಮೂರು ಕವರ್ ಪ್ರದೇಶಗಳನ್ನು ಹೊಂದಿರಿ.
ಕವರ್ ಪ್ರದೇಶ ಸಂಖ್ಯೆ 1 - 27 ನೇ ಸೇನೆ.
ಸಂಯುಕ್ತ:
27 ನೇ ಸೇನೆಯ ನಿರ್ದೇಶನಾಲಯ;
67 ನೇ ಪದಾತಿ ದಳ;
189 ನೇ ಪದಾತಿ ದಳ;
3 ಇಲಾಖೆ ರೈಫಲ್ ಬ್ರಿಗೇಡ್;
ಕರಾವಳಿಯ ಕರಾವಳಿ ರಕ್ಷಣೆ ಮತ್ತು ಎಜೆಲ್ ಮತ್ತು ಡಾಗೋ ದ್ವೀಪಗಳು;
ಗಡಿ ಭಾಗಗಳು.
ಜಿಲ್ಲೆಯ ಮುಖ್ಯಸ್ಥರು 27 ನೇ ಸೇನೆಯ ಕಮಾಂಡರ್ ಆಗಿದ್ದಾರೆ. ಶ್ಟಾರ್ಮ್ - ರಿಗಾ.
ಎಡಭಾಗದಲ್ಲಿರುವ ಗಡಿಗಳು - ಮಝೈಕ್ಲೇ, ಹಕ್ಕು. ಪಳಂಗ.
ಕಾರ್ಯಗಳು:
ಎ) ಮತ್ಸಾಲು ಕೊಲ್ಲಿಯಿಂದ ಕರಾವಳಿಯ ರಕ್ಷಣೆ, ಪಲಂಗಾ ಹಕ್ಕು. ಮತ್ತು ಎಜೆಲ್ ಮತ್ತು ಡಾಗೋ ದ್ವೀಪಗಳು ಕರಾವಳಿ ಮತ್ತು ದ್ವೀಪಗಳಲ್ಲಿ ಶತ್ರುಗಳ ಉಭಯಚರ ಇಳಿಯುವಿಕೆಯನ್ನು ತಡೆಯಲು. ಎಜೆಲ್ ದ್ವೀಪದಲ್ಲಿ, ತಗಲಾತ್ ಕೊಲ್ಲಿಯ ರಕ್ಷಣೆಗೆ ವಿಶೇಷ ಗಮನ ಕೊಡಿ;
ಬಿ) ಎಜೆಲ್ ಮತ್ತು ಡಾಗೊ ದ್ವೀಪಗಳ ಕರಾವಳಿ ರಕ್ಷಣೆ, ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್, ವಾಯುಯಾನ ಮತ್ತು ವಿಂದವ ಕರಾವಳಿ ಮತ್ತು ಹಾಂಕೊ ಪರ್ಯಾಯ ದ್ವೀಪದ ಕರಾವಳಿ ರಕ್ಷಣೆಯ ಸಹಕಾರದೊಂದಿಗೆ, ಶತ್ರು ನೌಕಾಪಡೆಯು ಇರ್ಬೆಂಟ್ ಮೂಲಕ ರಿಗಾ ಕೊಲ್ಲಿಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ, ಸೋಸ್ಲಾ ಮತ್ತು ಸುರ್-ವೆನ್ ಜಲಸಂಧಿಗಳು ಮತ್ತು ಫಿನ್‌ಲ್ಯಾಂಡ್ ಕೊಲ್ಲಿಗೆ ಪ್ರವೇಶ;
ಸಿ) ಲೀಪಾಜಾದಲ್ಲಿ ನೆಲೆಯ ರಕ್ಷಣೆ;
ಡಿ) ಎಜೆಲ್ ಮತ್ತು ಡಾಗೊ ದ್ವೀಪಗಳ ರಕ್ಷಣಾ ಗ್ಯಾರಿಸನ್‌ಗೆ ಮಾನವಶಕ್ತಿಯ ಸಹಾಯವನ್ನು ಒದಗಿಸಲು ಸಿದ್ಧರಾಗಿರಿ.
ಕವರ್ ಪ್ರದೇಶ ಸಂಖ್ಯೆ. 2 - 8ನೇ ಸೇನೆಯು ಇವುಗಳನ್ನು ಒಳಗೊಂಡಿರುತ್ತದೆ:
8 ನೇ ಸೇನೆಯ ನಿಯಂತ್ರಣ; ಕಟ್ಟಡಗಳ ನಿರ್ವಹಣೆ 10 ಮತ್ತು 11; 10,125, 48 ಮತ್ತು 90 ವಿಭಾಗಗಳು; 12 ನೇ ಯಾಂತ್ರಿಕೃತ ಕಾರ್ಪ್ಸ್ ನಿರ್ದೇಶನಾಲಯ; 23 ಮತ್ತು 28 ಟ್ಯಾಂಕ್ ವಿಭಾಗಗಳು; 9 ನೇ ಟ್ಯಾಂಕ್ ವಿರೋಧಿ ಬ್ರಿಗೇಡ್; ಟೆಲ್ಶೋಯ್ ಮತ್ತು ಶೌಲಿಯಾಯ್ ಕೋಟೆ ಪ್ರದೇಶಗಳ ಗ್ಯಾರಿಸನ್ಗಳು; 7 ನೇ ಮಿಶ್ರ ವಾಯುಯಾನ ವಿಭಾಗ; ಗಡಿ ಭಾಗಗಳು.
ಉಲ್ಗ್ವೆಚ್ಟಿಸ್, ಆಂಡುವಿನೈ, ಕೆಲ್ಮಿ ಪ್ರದೇಶದಲ್ಲಿ 12 ನೇ ಯಾಂತ್ರಿಕೃತ ಕಾರ್ಪ್ಸ್ ಮತ್ತು 9 ನೇ ಟ್ಯಾಂಕ್ ವಿರೋಧಿ ಬ್ರಿಗೇಡ್ ಅನ್ನು ಹೊಂದಿರಿ.
ಜಿಲ್ಲೆಯ ಮುಖ್ಯಸ್ಥರು 8 ನೇ ಸೇನೆಯ ಕಮಾಂಡರ್ ಆಗಿದ್ದಾರೆ. ಶ್ಟಾರ್ಮ್ - ಸಿಯೌಲಿಯಾಯ್.
ಎಡಭಾಗದಲ್ಲಿರುವ ಗಡಿಯು ದೌಗಾವ್ಪಿಲ್ಸ್, ಮೊಕದ್ದಮೆ. ಪನೆವೆಜಿಸ್, ಹಕ್ಕು. ಸೆರೆಜಸ್, ಜುರ್ಬರ್ಕರ್ಸ್ (ಜುರ್ಬರ್ಗ್), ಇನ್ಸ್ಟರ್ಬರ್ಗ್.
ಮೆಮೆಲ್‌ನಿಂದ ಕ್ರೆಟಿಂಗಾ, ಟೆಲ್ಗಿನೈ, ಮತ್ತು ಟಿಲ್ಸಿಟ್‌ನಿಂದ ಟೌರೇಜ್, ಸಿಯೌಲಿಯಾಯ್‌ಗೆ ನಿರ್ದೇಶನಗಳನ್ನು ದೃಢವಾಗಿ ಒಳಗೊಳ್ಳುವುದು, ರಾಜ್ಯದ ಗಡಿಯುದ್ದಕ್ಕೂ ಕ್ಷೇತ್ರ ಕೋಟೆಗಳ ರಕ್ಷಣೆ ಮತ್ತು ಟೆಲ್ಶೈ ಮತ್ತು ಸಿಯೌಲಿಯಾಯ್‌ನಲ್ಲಿ ಕೋಟೆ ಪ್ರದೇಶಗಳನ್ನು ರಚಿಸುವುದು.
ಕವರ್ ಪ್ರದೇಶ ಸಂಖ್ಯೆ 3 - 11 ನೇ ಸೇನೆ.
ಸಂಯುಕ್ತ:
11 ನೇ ಸೇನೆಯ ನಿರ್ದೇಶನಾಲಯ; ಕಟ್ಟಡಗಳ ಕಛೇರಿಗಳು 16, 21 ಮತ್ತು 24; 5, 33, 189, 128, 23, 126, 179, 184 ವಿಭಾಗಗಳು; ನಿಯಂತ್ರಣ 3 ಯಂತ್ರ. ವಸತಿಗಳು; 2, 5 ಟ್ಯಾಂಕ್ ವಿಭಾಗಗಳು, 84 ಯಾಂತ್ರಿಕೃತ ವಿಭಾಗ, 10 ಟ್ಯಾಂಕ್ ವಿರೋಧಿ ಫಿರಂಗಿ. ಬ್ರಿಗೇಡ್; 110, 429 RGK ಅನ್ನು ಓಡಿಸಿದರು; ಕೊವ್ನೋ ಮತ್ತು ಅಲಿಟ್ಸ್ಕಿ ಕೋಟೆಯ ಪ್ರದೇಶಗಳ ಗ್ಯಾರಿಸನ್ಗಳು; 8ನೇ ಮಿಶ್ರ ವಿಮಾನಯಾನ ವಿಭಾಗ; ಗಡಿ ಭಾಗಗಳು.
ಮೊದಲ ಜನಸಮೂಹ. ವಿಭಾಗದ 126 ನೇ ಪುಟದ ರೈಲನ್ನು ನಿಲ್ದಾಣದ ಪ್ರದೇಶಕ್ಕೆ ಕಳುಹಿಸಬೇಕು. ಕಜ್ಲು-ರುಡಾ 3 ದಿನಗಳ ಸಜ್ಜುಗೊಳಿಸುವಿಕೆ ಮತ್ತು 23 ನೇ ವಿಭಾಗವು ಕೌನಾಸ್ ಪ್ರದೇಶಕ್ಕೆ 4 ದಿನಗಳ ನಂತರ ಇಲ್ಲ.
3 ಮೆಕ್. Kazlu-Ruda, Prienai, ಕೌನಾಸ್ ಪ್ರದೇಶದಲ್ಲಿ ಕಟ್ಟಡವನ್ನು ಹೊಂದಿವೆ.
179 ನೇ ಮತ್ತು 184 ನೇ ಪದಾತಿ ದಳಗಳನ್ನು ಒಳಗೊಂಡಿರುವ 24 ನೇ ಪದಾತಿ ದಳವು ವಿಲ್ನಿಯಸ್ ಮತ್ತು ಓರಾನಿ ಪ್ರದೇಶದಲ್ಲಿರುತ್ತದೆ.
ಜಿಲ್ಲೆಯ ಮುಖ್ಯಸ್ಥರು 11 ನೇ ಸೇನೆಯ ಕಮಾಂಡರ್ ಆಗಿದ್ದಾರೆ. ಶ್ಟಾರ್ಮ್ - ಕೌನಾಸ್.
ಮುಂಭಾಗದಲ್ಲಿ ಕ್ಷೇತ್ರ ಕೋಟೆಗಳು, ಕೊವ್ನೋ ಮತ್ತು ಅಲಿಟ್ ಕೋಟೆ ಪ್ರದೇಶಗಳನ್ನು ರಕ್ಷಿಸುವುದು ಕಾರ್ಯವಾಗಿದೆ. ಜುರ್ಬರ್ಗ್ (ಜುರ್ಬರ್ಕಾಸ್), ಹಕ್ಕು. ಕಪ್ಚಿಯಾಮಿಸ್ಟಿಸ್ ಕೌನಾಸ್ ಮತ್ತು ಅಲಿಟ್ ದಿಕ್ಕುಗಳನ್ನು ದೃಢವಾಗಿ ಆವರಿಸುತ್ತದೆ.
V. ಜಿಲ್ಲಾ ಕಮಾಂಡ್ ತನ್ನ ತಕ್ಷಣದ ವಿಲೇವಾರಿ ಹೊಂದಿದೆ:
24 ನೇ ಕಾರ್ಪ್ಸ್ 180 ನೇ ಮತ್ತು 182 ನೇ ವಿಭಾಗಗಳು ಮತ್ತು 181 ನೇ ವಿಭಾಗವನ್ನು ನಿಯೋಜಿಸುವ ಸ್ಥಳಗಳಲ್ಲಿ, ನಿಯೋಜನೆ ಯೋಜನೆಯ ಪ್ರಕಾರ ಅವರ ಮತ್ತಷ್ಟು ವರ್ಗಾವಣೆಯೊಂದಿಗೆ.
6 ನೇ ಮತ್ತು 57 ನೇ ಮಿಶ್ರ ವಾಯುಯಾನ ವಿಭಾಗಗಳು ಮತ್ತು 5 ನೇ ವಾಯುಗಾಮಿ ಕಾರ್ಪ್ಸ್ ಡೌಗಾವ್ಪಿಲ್ಸ್ ಪ್ರದೇಶದಲ್ಲಿ.
VI. ವಾಯುಯಾನ ಕಾರ್ಯಗಳು
1) ಸ್ಥಾಪಿತ ನೆಲೆಗಳು ಮತ್ತು ವಾಯುನೆಲೆಗಳ ಮೇಲೆ ಯುದ್ಧ ವಿಮಾನಗಳ ಸತತ ಸ್ಟ್ರೈಕ್‌ಗಳು, ಹಾಗೆಯೇ ಗಾಳಿಯಲ್ಲಿ ಯುದ್ಧ ಕಾರ್ಯಾಚರಣೆಗಳ ಮೂಲಕ, ಶತ್ರು ವಿಮಾನಗಳನ್ನು ನಾಶಪಡಿಸುವುದು ಮತ್ತು ಯುದ್ಧದ ಮೊದಲ ದಿನಗಳಿಂದ ವಾಯು ಪ್ರಾಬಲ್ಯವನ್ನು ಗಳಿಸುವುದು;
2) ಜಿಲ್ಲೆಯ ಸಂಪೂರ್ಣ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ನಿಕಟ ಸಹಕಾರದೊಂದಿಗೆ ಫೈಟರ್ ಏರ್‌ಕ್ರಾಫ್ಟ್, ಜಿಲ್ಲೆಯ ಸೈನ್ಯದ ಸಜ್ಜುಗೊಳಿಸುವಿಕೆ ಮತ್ತು ಕೇಂದ್ರೀಕರಣ, ರೈಲ್ವೆಯ ಸಾಮಾನ್ಯ ಕಾರ್ಯಾಚರಣೆಯನ್ನು ದೃಢವಾಗಿ ಒಳಗೊಳ್ಳುತ್ತದೆ ಮತ್ತು ಶತ್ರು ವಿಮಾನಗಳು ಜಿಲ್ಲೆಯ ಭೂಪ್ರದೇಶದ ಮೂಲಕ ಹಾರುವುದನ್ನು ತಡೆಯುತ್ತದೆ. ದೇಶದ ಒಳಭಾಗ.
3) ನೆಲದ ಪಡೆಗಳ ಸಹಕಾರದಲ್ಲಿ, ಮುನ್ನಡೆಯುತ್ತಿರುವ ಶತ್ರುವನ್ನು ನಾಶಮಾಡಿ ಮತ್ತು ಅವನ ದೊಡ್ಡ ಯಾಂತ್ರಿಕೃತ ಯಾಂತ್ರೀಕೃತ ಪಡೆಗಳು ಜಿಲ್ಲೆಯ ರಕ್ಷಣಾ ಮುಂಭಾಗವನ್ನು ಭೇದಿಸುವುದನ್ನು ತಡೆಯಿರಿ.
4) ನೌಕಾ ವಾಯುಯಾನ ಮತ್ತು ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್ ಜೊತೆಗೆ, ಬಾಲ್ಟಿಕ್ ಸಮುದ್ರದಲ್ಲಿ ಶತ್ರುಗಳ ನೌಕಾಪಡೆ ಮತ್ತು ಸಾಗಣೆಯನ್ನು ನಾಶಮಾಡಿ ಮತ್ತು ಡಾಗೊ ಮತ್ತು ಎಜೆಲ್ ದ್ವೀಪಗಳಲ್ಲಿ ಮತ್ತು ಜಿಲ್ಲೆಯ ಗಡಿಯಲ್ಲಿನ ಕರಾವಳಿಯಲ್ಲಿ ಶತ್ರುಗಳ ಉಭಯಚರ ಇಳಿಯುವಿಕೆಯನ್ನು ತಡೆಯಿರಿ.
5) ಕೋನಿಗ್ಸ್‌ಬರ್ಗ್, ಮರಿಯೆನ್‌ಬರ್ಗ್, ಮರಿಯೆನ್‌ವರ್ಡರ್, ಡಾಯ್ಚ್-ಪಿಲಾವ್, ಅಲೆನ್‌ಸ್ಟೈನ್, ಇನ್‌ಸ್ಟರ್‌ಬರ್ಗ್ ಮತ್ತು ನದಿಗೆ ಅಡ್ಡಲಾಗಿರುವ ರೈಲ್ವೆ ಸೇತುವೆಗಳ ಮೇಲೆ ದಾಳಿಗಳು. ಶತ್ರು ಪಡೆಗಳ ಸಾಂದ್ರತೆಯನ್ನು ಸಂಕೀರ್ಣಗೊಳಿಸಲು ಮತ್ತು ವಿಳಂಬಗೊಳಿಸಲು ಡ್ಯಾನ್‌ಜಿಗ್, ಬೈಡ್‌ಗೋಸ್ಜ್ ಸೆಕ್ಟರ್‌ನಲ್ಲಿ ವಿಸ್ಟುಲಾ, ಜೊತೆಗೆ ಸೈನ್ಯದ ಗುಂಪುಗಳ ಉದ್ದಕ್ಕೂ.
6) ಮೆಮೆಲ್ ಬಂದರನ್ನು ನಾಶಮಾಡಿ.
VII. ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಆಜ್ಞೆಯ ಆದೇಶದಂತೆ:
1. ಹಿಂದಿನ ಸಾಲುಗಳನ್ನು ತಯಾರಿಸಿ:
a) ಮುಂಭಾಗದಲ್ಲಿ - ಡಾರ್ಬೆನೊಮ್, ಕುಲ್ನೈ, ರೈಟಾವಾಸ್, ಶಿಲೋಮ್, ಉಲಿನಾಸ್, ಸ್ಕೌಡ್ವಿನ್, ರಾಸಿಯೆಂಟೈ, ಸೆರ್ಡ್ಜಸ್, ಕಜ್ಲು-ರುಡಾ, ಪಿಲ್ವ್ಸಿಕೈ, ಮರಿಯಾಂಪೋಲ್, ಸಿಮಿನಾಸ್ ಮತ್ತು ಡುಸಿಸ್, ಹಕ್ಕು. ಡ್ರುಸ್ಕೆನಿಕಿ;
ಬಿ) ಆರ್. ಬಾರ್ಟಾ, ಕಲ್ವಾರಿಯಾ, ಟೆಲ್ಶಿನೈ, ಲುಸ್ಕೆ, ಡುಬಿಸ್ಸಾ, ನದಿಯ ಪೂರ್ವ ದಂಡೆಯ ಉದ್ದಕ್ಕೂ. ನೆಮನ್.
2. ಮೀಸಲು ರೈಫಲ್ ಪಡೆಗಳು ಮತ್ತು ಟ್ಯಾಂಕ್ ವಿರೋಧಿ ದಳಗಳ ಸಹಕಾರದೊಂದಿಗೆ ಯಾಂತ್ರಿಕೃತ ಕಾರ್ಪ್ಸ್ ಮತ್ತು ವಾಯುಯಾನದಿಂದ ಪ್ರತಿದಾಳಿಗಳನ್ನು ಒದಗಿಸಿ.
3. PribOVO ಮತ್ತು ನದಿಯ ಉದ್ದಕ್ಕೂ ಕಟ್-ಆಫ್ ಲೈನ್ ಒಳಗೆ ಲಾಟ್ವಿಯಾ, ಲಿಥುವೇನಿಯಾ ಮತ್ತು ಪೋಲೆಂಡ್‌ನ ಹಳೆಯ ಗಡಿಗೆ ಸಂಪೂರ್ಣ ಆಳಕ್ಕೆ ಹಿಂದಿನ ರೇಖೆಗಳನ್ನು ಮರುಪರಿಶೀಲಿಸಿ ಮತ್ತು ರೂಪರೇಖೆ ಮಾಡಿ. ವೆಸ್ಟರ್ನ್ ಡಿವಿನಾ.
4. ಮೇ 30, 1941 ರ ಹೊತ್ತಿಗೆ, ಝಪೊವೊ ಮಿಲಿಟರಿ ಜಿಲ್ಲೆಯಿಂದ ಸೆಬೆಜ್ ಕೋಟೆಯ ಪ್ರದೇಶವನ್ನು ಸ್ವೀಕರಿಸಿ ಮತ್ತು ಅದನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ತರುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ.
5. ಬಲವಂತದ ಹಿಂತೆಗೆದುಕೊಳ್ಳುವಿಕೆಯ ಸಂದರ್ಭದಲ್ಲಿ, ಸಂಪೂರ್ಣ ಆಳಕ್ಕೆ ಟ್ಯಾಂಕ್ ವಿರೋಧಿ ತಡೆಗಳನ್ನು ರಚಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ ಮತ್ತು ಗಣಿಗಾರಿಕೆ ಸೇತುವೆಗಳು, ರೈಲ್ವೆ ಜಂಕ್ಷನ್ಗಳು ಮತ್ತು ಸಂಭಾವ್ಯ ಶತ್ರುಗಳ ಕೇಂದ್ರೀಕರಣದ ಬಿಂದುಗಳಿಗೆ (ಪಡೆಗಳು, ಪ್ರಧಾನ ಕಚೇರಿಗಳು, ಆಸ್ಪತ್ರೆಗಳು, ಇತ್ಯಾದಿ) ಯೋಜನೆಯನ್ನು ಅಭಿವೃದ್ಧಿಪಡಿಸಿ.
6. ವಾಯು ರಕ್ಷಣಾ ಯೋಜನೆಯಲ್ಲಿ, ವಾಯು-ಪಶ್ಚಿಮ ವಾಯು ರಕ್ಷಣಾ ವಲಯದಲ್ಲಿ ಪಡೆಗಳ ವಾಯು ರಕ್ಷಣೆ ಮತ್ತು ಪ್ರದೇಶದ ವಾಯು ರಕ್ಷಣೆಗಾಗಿ ಒದಗಿಸಿ; ನಿರ್ದಿಷ್ಟವಾಗಿ ವಿವರವಾಗಿ ಕೆಲಸ ಮಾಡಿ:
ಎ) VNOS ಸೇವೆಯ ಸಂಘಟನೆ - ವಿಮಾನಯಾನ ಏರ್‌ಫೀಲ್ಡ್‌ಗಳ ತಕ್ಷಣದ ಅಧಿಸೂಚನೆ, ಪ್ರಾಥಮಿಕವಾಗಿ ಯುದ್ಧ ವಿಮಾನಗಳು, ಕಂಪನಿ ಮತ್ತು ಲೈನ್ VNOS ಪೋಸ್ಟ್‌ಗಳಿಂದ; ವಾಯು ರಕ್ಷಣಾ ಕೇಂದ್ರಗಳು ಮತ್ತು ಸೌಲಭ್ಯಗಳು, ಬ್ರಿಗೇಡ್ ಜಿಲ್ಲಾ ನಿರ್ದೇಶನಾಲಯಗಳು ಮತ್ತು ವಾಯು ರಕ್ಷಣಾ ವಲಯಗಳ ಅಧಿಸೂಚನೆ.
ಬಿ) ಯುದ್ಧ ವಿಮಾನದ ಬಳಕೆ ಮತ್ತು ಕ್ರಮಗಳು, ಪ್ರತ್ಯೇಕ ವಾಯು ಘಟಕಗಳಿಗೆ ಶತ್ರು ವಿಮಾನಗಳ ನಾಶಕ್ಕೆ ಪ್ರದೇಶಗಳನ್ನು ಸ್ಥಾಪಿಸುವುದು;
ಸಿ) ವಿಮಾನ-ವಿರೋಧಿ ಫಿರಂಗಿ ಮತ್ತು ಫೈಟರ್ ಏರ್‌ಕ್ರಾಫ್ಟ್‌ಗಳ ಶಾಶ್ವತ ವಾಯು ರಕ್ಷಣಾ ಕೇಂದ್ರಗಳು ಮತ್ತು ಸೌಲಭ್ಯಗಳು, ಇಳಿಸುವ ಪ್ರದೇಶಗಳು ಮತ್ತು ಸೈನ್ಯದ ಕೇಂದ್ರೀಕರಣ ಪ್ರದೇಶಗಳೊಂದಿಗೆ ಆವರಿಸುವುದು;
ಡಿ) ವಾಯು ರಕ್ಷಣಾ ವ್ಯವಸ್ಥೆಗಳ ಸಂವಹನ ಮತ್ತು ನಿಯಂತ್ರಣದ ಸಮಸ್ಯೆಗಳು.
7. ಅಭಿವೃದ್ಧಿ:
ಎ) ಎಚ್ಚರಿಕೆಯ ಮೇಲೆ ಸೈನ್ಯವನ್ನು ಹೆಚ್ಚಿಸುವುದು ಮತ್ತು ಗಡಿ ಪಡೆಗಳಿಗೆ ಬೆಂಬಲ ಘಟಕಗಳನ್ನು ನಿಯೋಜಿಸುವುದು;
ಬಿ) ಪ್ರಮುಖ ಕೈಗಾರಿಕಾ ಉದ್ಯಮಗಳು, ರಚನೆಗಳು ಮತ್ತು ಸೌಲಭ್ಯಗಳ ರಕ್ಷಣೆ ಮತ್ತು ರಕ್ಷಣೆಗಾಗಿ ಯೋಜನೆ.
8. ಬಲವಂತದ ವಾಪಸಾತಿಯ ಸಂದರ್ಭದಲ್ಲಿ, ವಿಶೇಷ ಸೂಚನೆಗಳಿಗೆ ಅನುಗುಣವಾಗಿ, ಕಾರ್ಖಾನೆಗಳು, ಕಾರ್ಖಾನೆಗಳು, ಬ್ಯಾಂಕುಗಳು ಮತ್ತು ಇತರ ಆರ್ಥಿಕ ಉದ್ಯಮಗಳು, ಸರ್ಕಾರಿ ಸಂಸ್ಥೆಗಳು, ಮಿಲಿಟರಿ ಮತ್ತು ರಾಜ್ಯ ಆಸ್ತಿಯ ಗೋದಾಮುಗಳು, ಮಿಲಿಟರಿ ಸಿಬ್ಬಂದಿ, ಸಾರಿಗೆ ಸಾಧನಗಳು ಇತ್ಯಾದಿಗಳನ್ನು ಸ್ಥಳಾಂತರಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ. .
VIII. ಹಿಂದಿನ ಸೂಚನೆಗಳು.
ಸಜ್ಜುಗೊಳಿಸುವಿಕೆಯ 15 ನೇ ದಿನದ ಮೊದಲು, ನಿಮಗೆ ಖರ್ಚು ಮಾಡಲು ಅನುಮತಿಸಲಾಗಿದೆ:
ಎ) ನೆಲದ ಕವರಿಂಗ್ ಪಡೆಗಳಿಗೆ - 3 ಸುತ್ತಿನ ಮದ್ದುಗುಂಡುಗಳು, ಯುದ್ಧ ವಾಹನಗಳಿಗೆ ಇಂಧನ - 5 ಮರುಪೂರಣಗಳು, ಸಾರಿಗೆಗಾಗಿ - 8 ಮರುಪೂರಣಗಳು;
ಬಿ) ವಾಯುಪಡೆಗೆ: ಹೋರಾಟಗಾರರು - 15 ವಿಹಾರಗಳು; ಬಳಿ [ಅವರು] ಬಾಂಬ್ದಾಳಿ [ನಿರ್ವಾಹಕರು] - 10 ಸೋರ್ಟೀಸ್; ದೀರ್ಘ-ಶ್ರೇಣಿಯ ಬಾಂಬರ್ [ಆಪರೇಟರ್‌ಗಳು] - 7 ಸೋರ್ಟೀಸ್; ವಿಚಕ್ಷಣ ಅಧಿಕಾರಿಗಳು - 10 ವಿಹಾರಗಳು;
ಸಿ) ಎಲ್ಲಾ ಕವರಿಂಗ್ ಪಡೆಗಳಿಗೆ - 15 ದೈನಂದಿನ ಡಚಾಗಳು.
ಎಲ್ಲಾ ರೀತಿಯ ಸರಬರಾಜು, ದುರಸ್ತಿ ಮತ್ತು ಉಪಕರಣಗಳ ಪುನಃಸ್ಥಾಪನೆಯೊಂದಿಗೆ ಕವರಿಂಗ್ ಪಡೆಗಳನ್ನು ಒದಗಿಸುವುದು ಜಿಲ್ಲೆಯ ಮೀಸಲು ಮತ್ತು ದುರಸ್ತಿ ನೆಲೆಯ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತದೆ.
ಪ್ರಾಥಮಿಕವಾಗಿ ವೈದ್ಯಕೀಯ ಸಂಸ್ಥೆಗಳ ಸ್ಥಾಯಿ ಜಾಲವನ್ನು ಬಳಸಿಕೊಂಡು ಅನಾರೋಗ್ಯ ಮತ್ತು ಗಾಯಗೊಂಡ ಜನರು ಮತ್ತು ಕುದುರೆಗಳನ್ನು ಸ್ಥಳಾಂತರಿಸುವುದು PribOVO ಒಳಗೆ ನಡೆಸಬೇಕು.
IX. ಸಾಮಾನ್ಯ ಸೂಚನೆಗಳು.
1. ಮೊದಲ ಹಾರಾಟ ಅಥವಾ ರಾಜ್ಯದ ಗಡಿ ದಾಟಲು ಹೈಕಮಾಂಡ್‌ನ ವಿಶೇಷ ಅನುಮತಿಯೊಂದಿಗೆ ಮಾತ್ರ ಅನುಮತಿಸಲಾಗಿದೆ.
2. ಕವರ್ ಯೋಜನೆಯು ಈ ಕೆಳಗಿನ ದಾಖಲೆಗಳನ್ನು ಒಳಗೊಂಡಿರಬೇಕು:
ಎ) ರೆಜಿಮೆಂಟ್ ಮತ್ತು ಪ್ರತ್ಯೇಕ ಘಟಕವನ್ನು ಒಳಗೊಂಡಂತೆ, ಅದಕ್ಕೆ ಲಗತ್ತಿಸಲಾದ ನಿರ್ಧಾರ ಮತ್ತು ಪಡೆಗಳ ಗುಂಪುಗಳ ನಕ್ಷೆಯೊಂದಿಗೆ ಕವರ್ನಲ್ಲಿ ಸೈನ್ಯಕ್ಕಾಗಿ ಕ್ರಿಯೆಯ ಯೋಜನೆಯ ಟಿಪ್ಪಣಿಗಳು;
ಬಿ) ಯುದ್ಧ ಸಿಬ್ಬಂದಿಗಳ ಪಟ್ಟಿ;
ಸಿ) ರಾಜ್ಯ ಗಡಿಗೆ ಕವರ್ ಘಟಕಗಳ ಹಿಂತೆಗೆದುಕೊಳ್ಳುವಿಕೆ ಮತ್ತು ಕೇಂದ್ರೀಕರಣಕ್ಕಾಗಿ ಕೋಷ್ಟಕಗಳು;
ಡಿ) ಬೇಸಿಂಗ್ ಮತ್ತು ಕಾರ್ಯಾಚರಣೆಯ ಬಳಕೆಯ ನಕ್ಷೆಯನ್ನು ಅದರೊಂದಿಗೆ ಲಗತ್ತಿಸಲಾದ ವಾಯುಪಡೆಯ ಬಳಕೆಗಾಗಿ ಯೋಜನೆ;
ಇ) ವಾಯು ರಕ್ಷಣಾ ಪೋಸ್ಟ್‌ಗಳು ಮತ್ತು ಸಕ್ರಿಯ ವಾಯು ರಕ್ಷಣಾ ವ್ಯವಸ್ಥೆಗಳ ಸ್ಥಳದ ನಕ್ಷೆಗಳೊಂದಿಗೆ ವಾಯು ರಕ್ಷಣಾ ಯೋಜನೆ;
ಎಫ್) ಲೆಕ್ಕಾಚಾರಗಳು ಮತ್ತು ನಕ್ಷೆಯೊಂದಿಗೆ ಎಂಜಿನಿಯರಿಂಗ್ ಯೋಜನೆ;
g) ಲೆಕ್ಕಾಚಾರಗಳು ಮತ್ತು ರೇಖಾಚಿತ್ರಗಳೊಂದಿಗೆ ಸಂವಹನ ಸಾಧನ ಯೋಜನೆ;
h) ನೆಲದ ಪಡೆಗಳು ಮತ್ತು ವಾಯುಪಡೆಗಳ ಹಿಂಭಾಗದ ಮತ್ತು ವಸ್ತು ಬೆಂಬಲವನ್ನು ಸಂಘಟಿಸುವ ಯೋಜನೆ, ನೆಲದ ಪಡೆಗಳು ಮತ್ತು ವಾಯುಯಾನದ ಹಿಂಭಾಗವನ್ನು ಸಂಘಟಿಸುವ ನಕ್ಷೆಯ ಅನುಬಂಧದೊಂದಿಗೆ;
i) ನೈರ್ಮಲ್ಯ ಮತ್ತು ಪಶುವೈದ್ಯಕೀಯ ಸ್ಥಳಾಂತರಿಸುವ ಯೋಜನೆ;
j) ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಹೆಚ್ಚಿಸುವ ಸೂಚನೆಗಳು ಮತ್ತು ಗಡಿ ಘಟಕಗಳಿಗೆ ಬೆಂಬಲ ಘಟಕಗಳನ್ನು ನಿಯೋಜಿಸುವುದು;
k) ಕ್ಷೇತ್ರ ಪಡೆಗಳು ಮತ್ತು NKVD ಪಡೆಗಳಿಂದ ರಕ್ಷಣೆಗೆ ಒಳಪಟ್ಟಿರುವ ವಸ್ತುಗಳು ಮತ್ತು ರಚನೆಗಳ ಪಟ್ಟಿ;
ಎಲ್) ಕಾರ್ಯನಿರ್ವಾಹಕ ದಾಖಲೆಗಳು (ನಿರ್ದೇಶನಗಳು, ಆದೇಶಗಳು ಮತ್ತು ಆದೇಶಗಳು).
3. ಮುಖ್ಯ ಮಿಲಿಟರಿ ಕೌನ್ಸಿಲ್‌ನ ಸದಸ್ಯ ಮತ್ತು [ಕೆಂಪು] ಸೈನ್ಯದ ಜನರಲ್ ಸ್ಟಾಫ್ ಮುಖ್ಯಸ್ಥ, ಈ ಕೆಳಗಿನ ವಿಷಯದೊಂದಿಗೆ ನಾನು ಸಹಿ ಮಾಡಿದ ಎನ್‌ಕ್ರಿಪ್ಟ್ ಮಾಡಿದ ಟೆಲಿಗ್ರಾಮ್ ಸ್ವೀಕರಿಸಿದ ನಂತರ ಕವರ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ: “ಅನುಷ್ಠಾನದೊಂದಿಗೆ ಮುಂದುವರಿಯಿರಿ 1941 ರ ಕವರ್ ಯೋಜನೆ."
4. ಕವರ್ ಮತ್ತು ರಕ್ಷಣಾ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಕೆಳಗಿನವುಗಳನ್ನು ಅನುಮತಿಸಲಾಗಿದೆ:
ಜಿಲ್ಲಾ ಕೇಂದ್ರದಲ್ಲಿ: ಪೂರ್ಣವಾಗಿ - ಪಡೆಗಳ ಕಮಾಂಡರ್, ಮಿಲಿಟರಿ ಕೌನ್ಸಿಲ್ ಸದಸ್ಯ, ಜಿಲ್ಲಾ ಪ್ರಧಾನ ಕಛೇರಿಯ ಮುಖ್ಯಸ್ಥ, ಜಿಲ್ಲಾ ಪ್ರಧಾನ ಕಚೇರಿಯ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥ;
ಏರ್ ಫೋರ್ಸ್ ಯೋಜನೆಯ ಪ್ರಕಾರ - PribOVO ಏರ್ ಫೋರ್ಸ್ನ ಕಮಾಂಡರ್;
ಹಿಂದಿನ - ಉಪವನ್ನು ಆಯೋಜಿಸುವ ಯೋಜನೆಗೆ ಸಂಬಂಧಿಸಿದಂತೆ. ಲಾಜಿಸ್ಟಿಕ್ಸ್ಗಾಗಿ ಜಿಲ್ಲೆಯ ಸಿಬ್ಬಂದಿ ಮುಖ್ಯಸ್ಥರು;
ಮಿಲಿಟರಿ ಸಂವಹನ ಯೋಜನೆಯ ಪ್ರಕಾರ - ಜಿಲ್ಲೆಯ ಮಿಲಿಟರಿ ಸಂವಹನಗಳ ಮುಖ್ಯಸ್ಥ;
ಸಂವಹನದ ವಿಷಯದಲ್ಲಿ - ಜಿಲ್ಲೆಯ ಸಂವಹನ ಮುಖ್ಯಸ್ಥ.
ಮಿಲಿಟರಿ ಶಾಖೆಗಳು ಮತ್ತು ಸೇವೆಗಳ ಇತರ ಮುಖ್ಯಸ್ಥರು ತಮ್ಮ ವಿಶೇಷತೆಯಲ್ಲಿ ವೈಯಕ್ತಿಕ ಕಾರ್ಯಗಳನ್ನು ನಿರ್ವಹಿಸಲು ಮಾತ್ರ ಅನುಮತಿಸುತ್ತಾರೆ, ಕವರ್ ಯೋಜನೆಯನ್ನು ಅವರಿಗೆ ತಿಳಿಸದೆ.
ಸೈನ್ಯದ ಪ್ರಧಾನ ಕಛೇರಿಯಲ್ಲಿ - ಸೈನ್ಯದ ಕಮಾಂಡರ್, ಸೈನ್ಯದ ಮಿಲಿಟರಿ ಕೌನ್ಸಿಲ್ನ ಸದಸ್ಯ, ಸೈನ್ಯದ ಮುಖ್ಯಸ್ಥರ ಮುಖ್ಯಸ್ಥ, ಸೇನಾ ಪ್ರಧಾನ ಕಛೇರಿಯ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥ.
5. ಕವರ್ ಪ್ಲಾನ್ ಅನ್ನು ಎರಡು ಪ್ರತಿಗಳಲ್ಲಿ ಅಭಿವೃದ್ಧಿಪಡಿಸಿ, ಒಂದು ಪ್ರತಿಯನ್ನು ಜನರಲ್ ಸ್ಟಾಫ್ ಮುಖ್ಯಸ್ಥರ ಮೂಲಕ ಅನುಮೋದನೆಗಾಗಿ ನನಗೆ ಸಲ್ಲಿಸಿ ಮತ್ತು ಎರಡನೇ ಪ್ರತಿಯನ್ನು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನ ಮುದ್ರೆಯೊಂದಿಗೆ ಮೊಹರು ಮಾಡಿ, ಜಿಲ್ಲಾ ಮುಖ್ಯಸ್ಥರ ವೈಯಕ್ತಿಕ ಸೇಫ್‌ನಲ್ಲಿ ಇರಿಸಿ. ಸಿಬ್ಬಂದಿ.
6. ಸೇನೆಗಳು ಅಭಿವೃದ್ಧಿಪಡಿಸಿದ ಮತ್ತು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನಿಂದ ಅನುಮೋದಿಸಲಾದ ಪ್ರತಿಯೊಂದು ಕವರ್ ಪ್ರದೇಶಗಳಿಗೆ ಕವರ್ ಯೋಜನೆಗಳನ್ನು ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನ ಮುದ್ರೆಯೊಂದಿಗೆ ಮುಚ್ಚಲಾಗುತ್ತದೆ, ಕವರ್ ಪ್ರದೇಶದ ಅನುಗುಣವಾದ ಮುಖ್ಯಸ್ಥರ ವೈಯಕ್ತಿಕ ಸೇಫ್‌ನಲ್ಲಿ ಇರಿಸಬೇಕು.
7. ಮಿಲಿಟರಿ ರಚನೆಗಳಿಗಾಗಿ ಅಭಿವೃದ್ಧಿಪಡಿಸಿದ ಕಾರ್ಯನಿರ್ವಾಹಕ ದಾಖಲೆಗಳನ್ನು ರಚನೆಯ ಮೊಬೈಲ್ ಯೋಜನೆಯೊಂದಿಗೆ ಸೈನ್ಯದ ಮಿಲಿಟರಿ ಕೌನ್ಸಿಲ್ನ ಮುದ್ರೆಯೊಂದಿಗೆ ಮುಚ್ಚಿದ ಪ್ಯಾಕೇಜ್ಗಳಲ್ಲಿ ಸಂಗ್ರಹಿಸಬೇಕು.
8. ಕವರ್-ಅಪ್ ದಸ್ತಾವೇಜನ್ನು ಹೊಂದಿರುವ ಫೋಲ್ಡರ್‌ಗಳು ಮತ್ತು ಪ್ಯಾಕೇಜ್‌ಗಳನ್ನು ಬರವಣಿಗೆಯಲ್ಲಿ ತೆರೆಯಲಾಗುತ್ತದೆ (ಮತ್ತಷ್ಟು ಅಸ್ಪಷ್ಟ).
9. ಕವರ್ ಯೋಜನೆಯಲ್ಲಿನ ಎಲ್ಲಾ ದಾಖಲೆಗಳನ್ನು ಕೈಯಿಂದ ಬರೆಯಲಾಗುತ್ತದೆ ಅಥವಾ ಅದನ್ನು ಅಭಿವೃದ್ಧಿಪಡಿಸಲು ಅಧಿಕಾರ ಹೊಂದಿರುವ ಕಮಾಂಡರ್‌ಗಳು ವೈಯಕ್ತಿಕವಾಗಿ ಟೈಪ್ ಮಾಡುತ್ತಾರೆ.
ಅನುಬಂಧ - ಒಂದು ನಕಲಿನಲ್ಲಿ 1: 1000,000 ನಕ್ಷೆಯಲ್ಲಿ PribOVO ಪಡೆಗಳ ಕವರ್ನ ರೇಖಾಚಿತ್ರ (ನಕಲು ಸಂಖ್ಯೆ 1 ರೊಂದಿಗೆ ಮಾತ್ರ).
ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಸೋವಿಯತ್ ಒಕ್ಕೂಟದ ಮಾರ್ಷಲ್ (ಎಸ್. ಟಿಮೊಶೆಂಕೊ)
ಬಾಹ್ಯಾಕಾಶ ನೌಕೆಯ ಜನರಲ್ ಸ್ಟಾಫ್ ಮುಖ್ಯಸ್ಥ
ಸೈನ್ಯದ ಜನರಲ್ (ಜಿ. ಝುಕೋವ್)
ಲೆಟರ್‌ಹೆಡ್‌ನಲ್ಲಿ ಹಸ್ತಪ್ರತಿ: "ಯುಎಸ್‌ಎಸ್‌ಆರ್‌ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್." ಟಿಪ್ಪಣಿಗಳಿವೆ: "ನಕಲು ಸಂಖ್ಯೆ 1 ಅನ್ನು ಮೇಜರ್ ಜನರಲ್ ವಾಸಿಲೆವ್ಸ್ಕಿ ಬರೆದಿದ್ದಾರೆ ಮತ್ತು ವಿಳಾಸದಾರರಿಗೆ ಹಸ್ತಾಂತರಿಸಲಾಗಿದೆ; ನಕಲು ಸಂಖ್ಯೆ. 2 ಅನ್ನು PribOVO ಪ್ರಧಾನ ಕಛೇರಿಯ ಕಾರ್ಯಾಚರಣಾ ವಿಭಾಗದ ಮುಖ್ಯಸ್ಥ ಮೇಜರ್ ಜನರಲ್ ಟ್ರುಖಿನ್ - ಕಾರ್ಯಾಚರಣಾ ವಿಭಾಗದ ಕಡತಕ್ಕಾಗಿ ನಕಲಿಸಿದ್ದಾರೆ. ನಕಲನ್ನು ಜಿಲ್ಲಾಧಿಕಾರಿ ಪ್ರಮಾಣೀಕರಿಸಿದ್ದಾರೆ. ಬಾಹ್ಯಾಕಾಶ ನೌಕೆಯ ಜನರಲ್ ಸ್ಟಾಫ್ ವಿಭಾಗದ ಮುಖ್ಯಸ್ಥ, ಮೇಜರ್ ಜನರಲ್ ವಾಸಿಲೆವ್ಸ್ಕಿ.
TsAMO RF, f.16, op. 2951, ಡಿ 237, ಪುಟಗಳು 33-47.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1921-507-503920-30-1941
5. KOVO ಪಡೆಗಳ ಕಮಾಂಡರ್‌ಗೆ ನಿರ್ದೇಶನ ಸಂಖ್ಯೆ. 503862/ss/ov
[ಮೇ 20, 1941 ರ ನಂತರ ಇಲ್ಲ]
ಉನ್ನತ ರಹಸ್ಯ
ನಿರ್ದಿಷ್ಟ ಪ್ರಾಮುಖ್ಯತೆ
ನಿದರ್ಶನ ಸಂಖ್ಯೆ 2
ನಕ್ಷೆ 1:1000000.
ಮೇ 25, 1941 ರೊಳಗೆ ಜಿಲ್ಲಾ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಸರಿದೂಗಿಸಲು, ನೀವು ವೈಯಕ್ತಿಕವಾಗಿ, ಸಿಬ್ಬಂದಿ ಮುಖ್ಯಸ್ಥರು ಮತ್ತು ಜಿಲ್ಲಾ ಕೇಂದ್ರದ ಕಾರ್ಯಾಚರಣಾ ವಿಭಾಗದ ಮುಖ್ಯಸ್ಥರೊಂದಿಗೆ ಅಭಿವೃದ್ಧಿಪಡಿಸುತ್ತೀರಿ:
1. ಸರೋವರದಿಂದ ರಾಜ್ಯ ಗಡಿಯ ರಕ್ಷಣೆಗಾಗಿ ವಿವರವಾದ ಯೋಜನೆ. ಲಿಪ್ಕಾನಾಗೆ ಸ್ವಿಟ್ಯಾಜ್ಸ್ಕೋಯೆ;
2. ವಿವರವಾದ ವಾಯು ರಕ್ಷಣಾ ಯೋಜನೆ.
I. ರಕ್ಷಣಾ ಕಾರ್ಯಗಳು:
1. ಜಿಲ್ಲೆಯ ಭೂಪ್ರದೇಶಕ್ಕೆ ನೆಲದ ಮತ್ತು ವಾಯು ಶತ್ರುಗಳ ಆಕ್ರಮಣವನ್ನು ತಡೆಯಿರಿ.
2. ರಾಜ್ಯದ ಗಡಿಯುದ್ದಕ್ಕೂ ಕೋಟೆಗಳ ಬಲವಾದ ರಕ್ಷಣೆ ಜಿಲ್ಲೆಯ ಪಡೆಗಳ ಸಜ್ಜುಗೊಳಿಸುವಿಕೆ, ಏಕಾಗ್ರತೆ ಮತ್ತು ನಿಯೋಜನೆಯನ್ನು ದೃಢವಾಗಿ ಒಳಗೊಳ್ಳುತ್ತದೆ.
3. ವಾಯು ರಕ್ಷಣಾ ಮತ್ತು ವಾಯುಯಾನ ಕಾರ್ಯಾಚರಣೆಗಳು ರೈಲ್ವೆಯ ಸಾಮಾನ್ಯ ಕಾರ್ಯಾಚರಣೆ ಮತ್ತು ಜಿಲ್ಲೆಯ ಪಡೆಗಳ ಸಾಂದ್ರತೆಯನ್ನು ಖಚಿತಪಡಿಸುತ್ತದೆ.
4. ಎಲ್ಲಾ ರೀತಿಯ ವಿಚಕ್ಷಣವನ್ನು ಬಳಸಿ, ಶತ್ರು ಪಡೆಗಳ ಏಕಾಗ್ರತೆ ಮತ್ತು ಗುಂಪಿನ ಸ್ವರೂಪವನ್ನು ಸಮಯೋಚಿತವಾಗಿ ನಿರ್ಧರಿಸಿ.
5. ಸಕ್ರಿಯ ವಾಯುಯಾನ ಕಾರ್ಯಾಚರಣೆಗಳ ಮೂಲಕ, ಮುಖ್ಯ ರೈಲ್ವೆ ಜಂಕ್ಷನ್‌ಗಳು, ಸೇತುವೆಗಳು ಮತ್ತು ಟ್ರೂಪ್ ಗುಂಪುಗಳ ಮೇಲೆ ವಾಯು ಪ್ರಾಬಲ್ಯ ಮತ್ತು ಪ್ರಬಲ ಸ್ಟ್ರೈಕ್‌ಗಳನ್ನು ಗಳಿಸಿ, ಶತ್ರು ಪಡೆಗಳ ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ವಿಳಂಬಗೊಳಿಸುತ್ತದೆ.
6. ಶತ್ರುಗಳ ವಾಯುಗಾಮಿ ಆಕ್ರಮಣ ಪಡೆಗಳು ಮತ್ತು ವಿಧ್ವಂಸಕ ಗುಂಪುಗಳನ್ನು ಜಿಲ್ಲೆಯ ಭೂಪ್ರದೇಶದಲ್ಲಿ ಕೈಬಿಡುವುದನ್ನು ಮತ್ತು ಇಳಿಯುವುದನ್ನು ತಡೆಯಿರಿ.
II. ಕೆಳಗಿನ ಮೂಲಭೂತ ಸೂಚನೆಗಳಿಂದ ಮಾರ್ಗದರ್ಶಿಸಲ್ಪಟ್ಟ ರಾಜ್ಯ ಗಡಿಯ ರಕ್ಷಣೆಯನ್ನು ಆಯೋಜಿಸಿ:
1. ರಕ್ಷಣೆಯ ಆಧಾರವು ರಾಜ್ಯದ ಗಡಿಯಲ್ಲಿ ನಿರ್ಮಿಸಲಾದ ಕೋಟೆ ಪ್ರದೇಶಗಳು ಮತ್ತು ಕ್ಷೇತ್ರ ಕೋಟೆಗಳ ನಿರಂತರ ರಕ್ಷಣೆಯಾಗಿರಬೇಕು, ಎಲ್ಲಾ ಪಡೆಗಳು ಮತ್ತು ಸಾಮರ್ಥ್ಯಗಳನ್ನು ಅವುಗಳ ಮುಂದಿನ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಬಳಸಬೇಕು. ಸಕ್ರಿಯ ಕ್ರಿಯೆಗಳ ಪಾತ್ರವನ್ನು ರಕ್ಷಣೆಗೆ ನೀಡಿ. ನಮ್ಮ ರಕ್ಷಣೆಯನ್ನು ಭೇದಿಸುವ ಯಾವುದೇ ಶತ್ರು ಪ್ರಯತ್ನಗಳನ್ನು ಕಾರ್ಪ್ಸ್ ಮತ್ತು ಸೇನಾ ಮೀಸಲುಗಳಿಂದ ಪ್ರತಿದಾಳಿಗಳಿಂದ ತಕ್ಷಣವೇ ತೆಗೆದುಹಾಕಬೇಕು.
2. ಟ್ಯಾಂಕ್ ವಿರೋಧಿ ರಕ್ಷಣೆಗೆ ವಿಶೇಷ ಗಮನ ಕೊಡಿ. ಶತ್ರುಗಳ ದೊಡ್ಡ ಯಾಂತ್ರಿಕೃತ ಯಾಂತ್ರೀಕೃತ ಘಟಕಗಳಿಂದ ರಕ್ಷಣಾ ಮುಂಭಾಗದ ಪ್ರಗತಿಯ ಸಂದರ್ಭದಲ್ಲಿ, ಅವರ ವಿರುದ್ಧದ ಹೋರಾಟ ಮತ್ತು ಪ್ರಗತಿಯ ನಿರ್ಮೂಲನೆಯನ್ನು ಜಿಲ್ಲಾ ಕಮಾಂಡ್ನ ನೇರ ಆದೇಶದಿಂದ ಕೈಗೊಳ್ಳಬೇಕು, ಇದಕ್ಕಾಗಿ ಯಾಂತ್ರಿಕೃತ ಕಾರ್ಪ್ಸ್ನ ಬೃಹತ್ ಬಳಕೆ, ಟ್ಯಾಂಕ್ ವಿರೋಧಿ ಫಿರಂಗಿ ದಳಗಳು ಮತ್ತು ವಾಯುಯಾನ. ಟ್ಯಾಂಕ್ ವಿರೋಧಿ ಫಿರಂಗಿ ದಳಗಳ ಕಾರ್ಯವೆಂದರೆ ಶತ್ರು ಟ್ಯಾಂಕ್‌ಗಳನ್ನು ತಯಾರಾದ ರೇಖೆಗಳಲ್ಲಿ ಶಕ್ತಿಯುತ ಫಿರಂಗಿ ಗುಂಡಿನ ಮೂಲಕ ಭೇಟಿ ಮಾಡುವುದು ಮತ್ತು ವಾಯುಯಾನದೊಂದಿಗೆ, ನಮ್ಮ ಯಾಂತ್ರಿಕೃತ ಕಾರ್ಪ್ಸ್ ಸಮೀಪಿಸುವವರೆಗೆ ಮತ್ತು ಪ್ರತಿದಾಳಿ ಮಾಡುವವರೆಗೆ ಅವರ ಮುನ್ನಡೆಯನ್ನು ವಿಳಂಬಗೊಳಿಸುವುದು. ಯಾಂತ್ರಿಕೃತ ದಳದ ಕಾರ್ಯವೆಂದರೆ ಟ್ಯಾಂಕ್ ವಿರೋಧಿ ಫಿರಂಗಿ ದಳಗಳ ಕವರ್ ಅಡಿಯಲ್ಲಿ, ಶಕ್ತಿಯುತ ಪಾರ್ಶ್ವ ಮತ್ತು ಕೇಂದ್ರೀಕೃತ ದಾಳಿಗಳೊಂದಿಗೆ, ವಾಯುಯಾನದೊಂದಿಗೆ, ಶತ್ರುಗಳ ಯಾಂತ್ರಿಕೃತ ಘಟಕಗಳ ಮೇಲೆ ಅಂತಿಮ ಸೋಲನ್ನು ಉಂಟುಮಾಡುವುದು ಮತ್ತು ಪ್ರಗತಿಯನ್ನು ತೊಡೆದುಹಾಕುವುದು.
3. ಈ ಕೆಳಗಿನ ಪ್ರದೇಶಗಳನ್ನು ವಿಶೇಷವಾಗಿ ಜವಾಬ್ದಾರರಾಗಿ ಪರಿಗಣಿಸಿ:
ಎ) ಖೋಲ್ಮ್, ಕೋವೆಲ್, ರಿವ್ನೆ;
ಬಿ) ಮುಂಭಾಗದ ಗ್ರುಬೆಶೋವ್, ಕ್ರಿಸ್ಟಿನೋಪೋಲ್ನಿಂದ ಬ್ರಾಡಿ, ಟರ್ನೋಪೋಲ್;
ಸಿ) ಟೊಮಾಸ್ಜೋವ್, ಎಲ್ವಿವ್;
3) ಯಾರೋಸ್ಲಾವ್, ಎಲ್ವಿವ್;
ಇ) ಮುಂಭಾಗದ Przemysl, Lisko ನಿಂದ Sambir, Drohobych ಗೆ;
ತಿನ್ನುವುದು. ಉಝೋಕ್, ಸಂಬೀರ್;
g) ಮುಕಚೆವೊ, ಸ್ಟ್ರೈ;
ಇ) ಕೆರೆಶ್ಮೀಸ್, ಸ್ಟಾನಿಸ್ಲಾವ್;
i) ರಾಡೌಟಿ, ಡೊರೊಹೋಯ್‌ನ ಮುಂಭಾಗದಿಂದ ಚೆರ್ನಿವ್ಟ್ಸಿ, ಕೊಲೊಮಿಯಾ;
ಜೆ) ದರಬಾನಿ, ಕಾಮೆನೆಟ್ಸ್-ಪೊಡೊಲ್ಸ್ಕ್.
4. ಅನುಕೂಲಕರ ಪರಿಸ್ಥಿತಿಗಳಲ್ಲಿ, ಶತ್ರು ಗುಂಪುಗಳನ್ನು ಸೋಲಿಸಲು, ಅದರ ಪ್ರದೇಶಕ್ಕೆ ಹಗೆತನವನ್ನು ವರ್ಗಾಯಿಸಲು ಮತ್ತು ಅನುಕೂಲಕರ ಸ್ಥಾನಗಳನ್ನು ವಶಪಡಿಸಿಕೊಳ್ಳಲು ಕ್ಷಿಪ್ರ ಸ್ಟ್ರೈಕ್‌ಗಳನ್ನು ಪ್ರಾರಂಭಿಸಲು ಹೈಕಮಾಂಡ್‌ನ ನಿರ್ದೇಶನದಂತೆ ಎಲ್ಲಾ ಹಾಲಿ ಪಡೆಗಳು ಮತ್ತು ಸೈನ್ಯ ಮತ್ತು ಜಿಲ್ಲೆಗಳ ಮೀಸಲು ಸಿದ್ಧವಾಗಿರಬೇಕು.
III.
ಬಲಕ್ಕೆ ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆ. ಸಜ್ಜುಗೊಳಿಸುವಿಕೆಯ 3 ನೇ ದಿನದಿಂದ ಪ್ರಧಾನ ಕಛೇರಿ Baranovichi. ಅವನ ಎಡ-ಪಕ್ಕದ 4 ನೇ ಸೈನ್ಯವು ಡ್ರೋಗಿಚಿನ್ ಮುಂಭಾಗದಲ್ಲಿ ರಕ್ಷಣೆಯನ್ನು ಆಯೋಜಿಸುತ್ತದೆ, ಹಕ್ಕು. ಸರೋವರ ಸ್ವಿಟ್ಯಾಜ್ಸ್ಕೋ. ಕೊಬ್ರಿನ್ ಸೇನಾ ಪ್ರಧಾನ ಕಛೇರಿ. ZapOVO ಜೊತೆ ಬಾರ್ಡರ್ - ಆರ್. ಪ್ರಿಪ್ಯಾಟ್, ಪಿನ್ಸ್ಕ್, ವ್ಲೋಡಾವಾ, ಡೆಂಬ್ಲಿನ್, ರಾಡೋಮ್. ZAPOVO ಗಾಗಿ ಎಲ್ಲಾ ಐಟಂಗಳನ್ನು ಒಳಗೊಂಡಿದೆ.
ಎಡಕ್ಕೆ ಒಡೆಸ್ಸಾ ಮಿಲಿಟರಿ ಜಿಲ್ಲೆ. ಸಜ್ಜುಗೊಳಿಸುವ Tiraspol 3 ನೇ ದಿನದಿಂದ ಪ್ರಧಾನ ಕಛೇರಿ. ಅವನ ಬಲ-ಪಾರ್ಶ್ವದ 35 ನೇ ಕಾರ್ಪ್ಸ್ ಕೊರ್ಝುಟ್ಸಿ ಮುಂಭಾಗವನ್ನು ಸಮರ್ಥಿಸುತ್ತದೆ. ಲಿಯೋವೊ.
OdVO-ಖುದ್ಯಾಕಿ, ಉಮನ್, ವ್ಯಾಪ್ನ್ಯಾರ್ಕಾ, ಕ್ಲೈಮ್‌ನೊಂದಿಗೆ ಗಡಿ. Dzhurin, Kalus, ಹಕ್ಕು. ಕೊರ್ಝುಟ್ಸಿ, ಪಾಶ್ಕಾನಿ.
IV. ಸಜ್ಜುಗೊಳಿಸುವಿಕೆ ಮತ್ತು ಏಕಾಗ್ರತೆಯ ಆರಂಭಿಕ ಅವಧಿಯಲ್ಲಿ ರಕ್ಷಣೆಯನ್ನು ಸಂಘಟಿಸಲು, KOVO ನ ಸಂಪೂರ್ಣ ಗಡಿ ವಲಯವನ್ನು ನಾಲ್ಕು ಕವರ್ ಪ್ರದೇಶಗಳಾಗಿ ವಿಂಗಡಿಸಬೇಕು.
1. ಕವರ್ ಪ್ರದೇಶಗಳು ಸಂಖ್ಯೆ 1. ಕವರ್ ಪ್ರದೇಶದ ಮುಖ್ಯಸ್ಥರು 5 ನೇ ಸೇನೆಯ ಕಮಾಂಡರ್.
ಪಡೆಗಳ ಸಂಯೋಜನೆ: 5 ನೇ ಸೈನ್ಯದ ಕಮಾಂಡ್, 15 ನೇ ಕಾರ್ಪ್ಸ್ (45 ನೇ, 62 ನೇ ಪದಾತಿದಳ); 27 p. ಕಟ್ಟಡ (87, 124, 135 sd.); 22 ಯಾಂತ್ರಿಕೃತ ಕಾರ್ಪ್ಸ್ (19, 41 ಟಿಡಿ, 215 ಎಂಡಿ); ಕೋವೆಲ್, ವ್ಲಾಡಿಮಿರ್-ವೊಲಿನ್ಸ್ಕಿ ಮತ್ತು ಸ್ಟ್ರುಮಿಲೋವ್ಸ್ಕಿ ಕೋಟೆಯ ಉತ್ತರ ಭಾಗದ ಗ್ಯಾರಿಸನ್ಗಳು, 39 ಫೈಟರ್, 14 ಮಿಶ್ರ ಮತ್ತು 62 ಬಾಂಬರ್ ವಾಯುಯಾನ ವಿಭಾಗಗಳು; NKVD ಯ ಗಡಿ ಘಟಕಗಳು.
ಮುಂಭಾಗದಲ್ಲಿ ರಾಜ್ಯದ ಗಡಿಯನ್ನು ರಕ್ಷಿಸುವುದು ಕಾರ್ಯವಾಗಿದೆ. ವ್ಲೊಡಾವಾ, ಉಸ್ಟ್ಮಿಲುಗ್, ಕ್ರಿಸ್ಟಿನೊಪೋಲ್, ಶತ್ರುಗಳು ನಮ್ಮ ಪ್ರದೇಶವನ್ನು ಆಕ್ರಮಿಸದಂತೆ ತಡೆಯುತ್ತದೆ.
ಆರ್ಪಿ ಹೆಡ್ಕ್ವಾರ್ಟರ್ಸ್ - 5 ನೇ ಆರ್ಮಿ ಕೋವೆಲ್ನ ಪ್ರಧಾನ ಕಛೇರಿ.
ಎಡಭಾಗದಲ್ಲಿರುವ ಗಡಿ ಕ್ರೆಮೆನೆಟ್ಸ್, ಖೋಲೋವ್, ಕ್ರಿಸ್ಟಿನೋಪೋಲ್, ರಾಖಾನೆ. RP ಸಂಖ್ಯೆ 1 ಗಾಗಿ ಎಲ್ಲಾ ಪಾಯಿಂಟ್‌ಗಳು ಸೇರಿದಂತೆ.
2. ಕವರ್ ಪ್ರದೇಶ ಸಂಖ್ಯೆ 2. ಕವರ್ ಪ್ರದೇಶದ ಮುಖ್ಯಸ್ಥರು 6 ನೇ ಸೇನೆಯ ಕಮಾಂಡರ್ ಆಗಿದ್ದಾರೆ.
ಟ್ರೂಪ್ ಸಂಯೋಜನೆ: 6 ನೇ ಸೇನಾ ನಿರ್ದೇಶನಾಲಯ, 6 ನೇ ಕಾರ್ಪ್ಸ್ (41 ನೇ, 97 ನೇ, 159 ನೇ ಪದಾತಿ ದಳದ ವಿಭಾಗ); 4 ತುಪ್ಪಳ. ಹಲ್ (8.32 ಟಿಡಿ, 81 ಎಂಡಿ); 3 ಕ್ಯಾವ್ ವಿಭಜನೆ; ರಾವಾ-ರಸ್ಸ್ಕಿಯ ಗ್ಯಾರಿಸನ್ಗಳು ಮತ್ತು ಸ್ಟ್ರುಮಿಲೋವ್ಸ್ಕಿ ಕೋಟೆಯ ಪ್ರದೇಶಗಳ ಪಶ್ಚಿಮ ಭಾಗ; 15ನೇ ಮತ್ತು 16ನೇ ಮಿಶ್ರ ವಿಮಾನಯಾನ ವಿಭಾಗಗಳು; NKVD ಯ ಗಡಿ ಘಟಕಗಳು.
ಕ್ರಿಸ್ಟಿನೋಪೋಲ್, ಮಖ್ನೋವ್, ಸೆನ್ಯಾವಾ, ರಾಡಿಮ್ನೊ ಮುಂಭಾಗದಲ್ಲಿ ರಾಜ್ಯದ ಗಡಿಯನ್ನು ರಕ್ಷಿಸುವುದು, ಶತ್ರುಗಳು ನಮ್ಮ ಭೂಪ್ರದೇಶಕ್ಕೆ ನುಗ್ಗದಂತೆ ತಡೆಯುವುದು ಕಾರ್ಯವಾಗಿದೆ.
ಆರ್ಪಿ ಹೆಡ್ಕ್ವಾರ್ಟರ್ಸ್ - 6 ನೇ ಆರ್ಮಿ ಎಲ್ವಿವ್ನ ಪ್ರಧಾನ ಕಛೇರಿ.
ಎಡಭಾಗದಲ್ಲಿರುವ ಗಡಿ ಟರ್ನೋಪೋಲ್, ಬೊಬ್ರ್ಕಾ, ಗೋರ್ಡಾಕ್, ರಾಡಿಮ್ನೋ, ರ್ಜೆಸ್ಜೋವ್ ಆಗಿದೆ. RP ಸಂಖ್ಯೆ 2 ಗಾಗಿ ಎಲ್ಲಾ ಅಂಕಗಳನ್ನು ಒಳಗೊಂಡಿರುತ್ತದೆ.
3. ಕವರ್ ಪ್ರದೇಶಗಳು ಸಂಖ್ಯೆ 3. ಕವರ್ ಪ್ರದೇಶದ ಮುಖ್ಯಸ್ಥರು 26 ನೇ ಸೇನೆಯ ಕಮಾಂಡರ್ ಆಗಿದ್ದಾರೆ.
ಪಡೆಗಳ ಸಂಯೋಜನೆ: 26 ನೇ ಸೈನ್ಯದ ಆಜ್ಞೆ; 8 ಪುಟಗಳು ಕಟ್ಟಡ (72, 99, 173 sd); 8 ನೇ ಯಾಂತ್ರಿಕೃತ ಕಾರ್ಪ್ಸ್ (12, 34 ಟಿಡಿ, 7 ಎಂಡಿ); Przemysl ಕೋಟೆಯ ಪ್ರದೇಶದ ಗ್ಯಾರಿಸನ್ಗಳು; 63 ಫೈಟರ್, 46 ಸೆಂ ವಾಯುಯಾನ ವಿಭಾಗಗಳು; NKVD ಯ ಗಡಿ ಘಟಕಗಳು.
ಮುಂಭಾಗದಲ್ಲಿ ರಾಜ್ಯದ ಗಡಿಯನ್ನು ರಕ್ಷಿಸುವುದು ಕಾರ್ಯವಾಗಿದೆ. Radymo, Przemysl, ಮೊಕದ್ದಮೆ. ಲುಟೊವಿಸ್ಕಾ, ಶತ್ರುಗಳು ನಮ್ಮ ಪ್ರದೇಶವನ್ನು ಆಕ್ರಮಿಸದಂತೆ ತಡೆಯುತ್ತಾರೆ.
RP ಪ್ರಧಾನ ಕಛೇರಿ - 26 ನೇ ಸೇನೆಯ ಪ್ರಧಾನ ಕಛೇರಿ ಸಂಬೀರ್.
ಎಡಭಾಗದಲ್ಲಿರುವ ಗಡಿ ಟ್ರೆಂಬೋವ್ಲ್ಯಾ, ಸ್ಟ್ರೈ, ಡ್ರೋಹೋಬಿಚ್, ಸೇಂಟ್. ಸಂಬೀರ್, ಲುಟೊವಿಸ್ಕಾ. ಕಲೆ ಹೊರತುಪಡಿಸಿ ಎಲ್ಲಾ ಅಂಕಗಳು. ಸಂಬೀರ್, ಆರ್‌ಪಿ ಸಂಖ್ಯೆ 3 ಗಾಗಿ ಪ್ರತ್ಯೇಕವಾಗಿ.
4. ಕವರ್ ಪ್ರದೇಶ ಸಂಖ್ಯೆ 4. ಕವರ್ ಪ್ರದೇಶದ ಮುಖ್ಯಸ್ಥರು 12 ನೇ ಸೇನೆಯ ಕಮಾಂಡರ್ ಆಗಿದ್ದಾರೆ.
ಪಡೆಗಳ ಸಂಯೋಜನೆ: 12 ನೇ ಸೇನೆಯ ನಿಯಂತ್ರಣ; 13 ಪುಟಗಳು ಕಟ್ಟಡ (192, 44); 17 ನೇ ಕಾರ್ಪ್ಸ್ (58, 60, 96 GDS, 164 SD); 16 ನೇ ಯಾಂತ್ರಿಕೃತ ಕಾರ್ಪ್ಸ್ (15, 32 TD, 240 md); ಕಾಮೆನೆಟ್ಸ್-ಪೊಡೊಲ್ಸ್ಕ್ ಕೋಟೆ ಪ್ರದೇಶದ ಗ್ಯಾರಿಸನ್ಗಳು; 44, 46 ಯುದ್ಧ ವಿಮಾನ ವಿಭಾಗಗಳು; NKVD ಯ ಗಡಿ ಘಟಕಗಳು.
ಲುಟೊವಿಸ್ಕಾ, ಉಝೋಕ್, ವೊರೊಖ್ತಾ, ವೋಲ್ಚಿನೆಟ್ಸ್, ಲಿಪ್ಕಾನಿ ಮುಂಭಾಗದಲ್ಲಿ ರಾಜ್ಯದ ಗಡಿಯನ್ನು ರಕ್ಷಿಸುವುದು, ಶತ್ರುಗಳು ನಮ್ಮ ಪ್ರದೇಶವನ್ನು ಆಕ್ರಮಿಸದಂತೆ ತಡೆಯುವುದು ಕಾರ್ಯವಾಗಿದೆ.
RP ಪ್ರಧಾನ ಕಛೇರಿ - 12 ನೇ ಸೈನ್ಯದ ಪ್ರಧಾನ ಕಛೇರಿ ಸ್ಟಾನಿಸ್ಲಾವ್.
ಎಡಭಾಗದಲ್ಲಿರುವ ಗಡಿಯು OdOVO ನೊಂದಿಗೆ ಗಡಿಯಾಗಿದೆ.
V. ಸಜ್ಜುಗೊಳಿಸುವಿಕೆಯ ಮೊದಲ ದಿನಗಳಿಂದ ಜಿಲ್ಲಾ ಕಮಾಂಡ್‌ನ ನೇರ ವಿಲೇವಾರಿಯಲ್ಲಿ, ಹೊಂದಿವೆ:
a) 9 ತುಪ್ಪಳ. ಕಾರ್ಪ್ಸ್ (20, 35 ಟಿಡಿ, 131 ಎಂಡಿ), ರೋಜಿಟ್ಸೆ, ಟಾರ್ಚಿನ್, ಲುಟ್ಸ್ಕ್, ಕಿವರ್ಟ್ಸಿ ಪ್ರದೇಶದಲ್ಲಿ 5 ನೇ ಟ್ಯಾಂಕ್ ವಿರೋಧಿ ಫಿರಂಗಿ ಬ್ರಿಗೇಡ್;
ಬಿ) 19 ನೇ ಯಾಂತ್ರಿಕೃತ ಕಾರ್ಪ್ಸ್ (40, 43 ಟಿಡಿ, 213 ಎಂಡಿ) ರಿವ್ನೆ, ವರ್ಕೊವಿಚಿ, ಜ್ಡೊಲ್ಬುನೊವೊ ಪ್ರದೇಶದಲ್ಲಿ;
ಸಿ) 15 ನೇ ಯಾಂತ್ರಿಕೃತ ಕಾರ್ಪ್ಸ್ (10, 37 TD, 212 MD), ಬ್ರಾಡಿ, ಜೊಲೊಚೆವ್ ಪ್ರದೇಶದಲ್ಲಿ 1 ಟ್ಯಾಂಕ್ ವಿರೋಧಿ ಫಿರಂಗಿ ದಳ;
ಡಿ) ವೊಲೊಚಿಸ್ಕ್, ಪ್ರೊಸ್ಕುರೊವ್, ಸ್ಟಾರ್ಕೊನ್ಸ್ಟಾಂಟಿನೋವ್ ಪ್ರದೇಶದಲ್ಲಿ 24 ನೇ ಮೆಕ್ ಕಾರ್ಪ್ಸ್ (45, 49 ಟಿಡಿ, 215 ಎಂಡಿ);
ಇ) 36 ಫೈಟರ್, 18, 18 ಮತ್ತು 19 ಬಾಂಬರ್ ವಾಯುಯಾನ ವಿಭಾಗಗಳು.
ಹೆಚ್ಚುವರಿಯಾಗಿ, 2ನೇ, 47ನೇ, 49ನೇ, 68ನೇ, 75ನೇ, 76ನೇ ಮತ್ತು 77ನೇ ಮಿಶ್ರ ಮತ್ತು 23ನೇ ಬಾಂಬರ್ ಏವಿಯೇಷನ್ ವಿಭಾಗಗಳು ಸಜ್ಜುಗೊಳಿಸುವಿಕೆಯ ಮೊದಲ ಮೂರು ದಿನಗಳಲ್ಲಿ ಜಿಲ್ಲಾ ಕಮಾಂಡ್‌ನ ವಿಲೇವಾರಿಯಲ್ಲಿರುತ್ತವೆ.
ಹೆಚ್ಚುವರಿಯಾಗಿ, ಸಜ್ಜುಗೊಳಿಸುವಿಕೆಯ 4 ರಿಂದ 15 ದಿನಗಳ ಅವಧಿಯಲ್ಲಿ, ಕೇಂದ್ರೀಕರಿಸಿ:
31 ನೇ ಕಾರ್ಪ್ಸ್ (193, 195, 200 ಪದಾತಿಸೈನ್ಯ ವಿಭಾಗ) ಕೋವೆಲ್, ಸೊಕುಲ್, ಟ್ರೊಯನೋವ್ಕಾ ಪ್ರದೇಶದಲ್ಲಿ;
36 ನೇ ಕಾರ್ಪ್ಸ್ (140, 146, 228 ಪದಾತಿಸೈನ್ಯ ವಿಭಾಗ) ಡಬ್ನೋ, ಚೆರ್ವೊನೊರ್ಮೆಸ್ಕ್, ಕ್ರೆಮೆನೆಟ್ಸ್ ಪ್ರದೇಶದಲ್ಲಿ;
5 ಕೆವಿ. ದೇಹ (14, 32 ಸಿಡಿ); 37 ನೇ ಕಾರ್ಪ್ಸ್ (80, 139, 141 ನೇ ಪದಾತಿ ದಳದ ವಿಭಾಗ) ಮತ್ತು 2 ನೇ ಆಂಟಿ-ಟ್ಯಾಂಕ್ ಫಿರಂಗಿ ಬ್ರಿಗೇಡ್ ಎಲ್ವಿವ್ ಪ್ರದೇಶಕ್ಕೆ;
7 ನೇ ಕಾರ್ಪ್ಸ್ (147 ನೇ, 196 ನೇ, 206 ನೇ ಪದಾತಿ ದಳದ ವಿಭಾಗ - ರೈಲಿನ ಮೂಲಕ ಆಗಮಿಸುತ್ತದೆ) ಮತ್ತು 4 ನೇ ಟ್ಯಾಂಕ್ ವಿರೋಧಿ ಆರ್ಟಿಲರಿ ಬ್ರಿಗೇಡ್ ಕೊಮಾರ್ನೊ ಪ್ರದೇಶಕ್ಕೆ, ಡೊರೊಜೆವ್, ಹಕ್ಕು. ಸ್ಟ್ರೈ, ನಿಕೋಲೇವ್;
55 ನೇ ಕಾರ್ಪ್ಸ್ (130, 169, 189) ಮತ್ತು 3 ನೇ ಆಂಟಿ-ಟ್ಯಾಂಕ್ ಫಿರಂಗಿ ಬ್ರಿಗೇಡ್ ಯರ್ಮೊಲಿನ್ಟ್ಸಿ, ಬಾಲಿನ್, ಎನ್ವಿ ಪ್ರದೇಶಕ್ಕೆ. ಉಶಿತ್ಸಾ.
KOVO ಕಮಾಂಡ್ ಮೀಸಲು ಕಾರ್ಯಗಳು:
1. ಟ್ಯಾಂಕ್ ವಿರೋಧಿ ಪ್ರದೇಶಗಳು ಮತ್ತು ಹಿಂದಿನ ರಕ್ಷಣಾತ್ಮಕ ಮಾರ್ಗಗಳನ್ನು ತಯಾರಿಸಿ:
a) 31 sk - Nv ಮುಂಭಾಗದಲ್ಲಿ. ವೈಜ್ವಾ, ತುರಿಸ್ಕ್, ತುಲಿಚೆವ್; \236\
6) 36 ಸ್ಕ್-ನದಿಯಲ್ಲಿ. ಮುಂಭಾಗದಲ್ಲಿ ಸ್ಟೊಖೋಡ್ ಲುಟ್ಸ್ಕ್, ಸ್ಟಾನಿಸ್ಲಾವ್ಚಿಕ್, ಟೊಪೊರೊವ್;
ಸಿ) 37 sk ಮುಂಭಾಗದಲ್ಲಿ Kamenka, Mageruv, Yavorov;
d) ಮೊಸ್ಕಿಸ್ಕಾ ಮುಂಭಾಗದಲ್ಲಿ 7 sk, St. ಸಂಬೀರ್, ತುರ್ಕಾ ಮತ್ತು ನದಿಯ ಉದ್ದಕ್ಕೂ. ಕೆಲವು ದಿಕ್ಕುಗಳನ್ನು ಒಳಗೊಳ್ಳಲು ಟರ್ಕಾ, ಬೊಲೆಖೋವ್‌ನ ಮುಂಭಾಗದಲ್ಲಿ ಪ್ರಯತ್ನಿಸಿ.
ಇ) ನದಿಯ ಉದ್ದಕ್ಕೂ 55 ಎಸ್ಕೆ. ಮುಂಭಾಗದಲ್ಲಿ ಡೈನಿಸ್ಟರ್ ಜ್ವಾನೆಟ್ಸ್, ಕಲಿಯಸ್.
2. ಶತ್ರುಗಳ ದೊಡ್ಡ ಅಂತರ್ಸಂಪರ್ಕಗಳ ಪ್ರಗತಿಯ ಸಂದರ್ಭದಲ್ಲಿ, ಸಿದ್ಧಪಡಿಸಿದ ರಕ್ಷಣಾ ಮಾರ್ಗಗಳಲ್ಲಿ ಮತ್ತು ಟ್ಯಾಂಕ್ ವಿರೋಧಿ ಪ್ರದೇಶಗಳಲ್ಲಿ, ಅವನ ಮುಂದಿನ ಮುನ್ನಡೆಯನ್ನು ವಿಳಂಬಗೊಳಿಸಿ ಮತ್ತು ಅಸ್ತವ್ಯಸ್ತಗೊಳಿಸಿ ಮತ್ತು ಯಾಂತ್ರೀಕೃತ ಕಾರ್ಪ್ಸ್ನ ಕೇಂದ್ರೀಕೃತ ದಾಳಿಯೊಂದಿಗೆ, ವಾಯುಯಾನದೊಂದಿಗೆ ಶತ್ರುಗಳನ್ನು ಸೋಲಿಸಿ ಮತ್ತು ತೊಡೆದುಹಾಕಲು ಪ್ರಗತಿ.
3. ಅನುಕೂಲಕರ ಪರಿಸ್ಥಿತಿಗಳಲ್ಲಿ, ಶತ್ರು ಗುಂಪುಗಳನ್ನು ಸೋಲಿಸಲು, ಅದರ ಪ್ರದೇಶಕ್ಕೆ ಹಗೆತನವನ್ನು ವರ್ಗಾಯಿಸಲು ಮತ್ತು ಅನುಕೂಲಕರ ಸ್ಥಾನಗಳನ್ನು ವಶಪಡಿಸಿಕೊಳ್ಳಲು ತ್ವರಿತ ಸ್ಟ್ರೈಕ್ಗಳನ್ನು ಪ್ರಾರಂಭಿಸಲು, ಹೈಕಮಾಂಡ್ನ ನಿರ್ದೇಶನದಲ್ಲಿ ಸಿದ್ಧರಾಗಿರಿ.
VI. ಜಿಲ್ಲಾ ವಾಯುಯಾನದ ಕಾರ್ಯಗಳು
1. ಸ್ಥಾಪಿತ ನೆಲೆಗಳು ಮತ್ತು ವಾಯುನೆಲೆಗಳ ಮೇಲೆ ಯುದ್ಧ ವಿಮಾನಗಳ ಸತತ ಸ್ಟ್ರೈಕ್‌ಗಳು, ಹಾಗೆಯೇ ಗಾಳಿಯಲ್ಲಿನ ಕಾರ್ಯಾಚರಣೆಗಳ ಮೂಲಕ, ಶತ್ರು ವಿಮಾನಗಳನ್ನು ನಾಶಪಡಿಸಿ ಮತ್ತು ಯುದ್ಧದ ಮೊದಲ ದಿನಗಳಿಂದ ವಾಯು ಪ್ರಾಬಲ್ಯವನ್ನು ಗಳಿಸಿ.
2. ಜಿಲ್ಲೆಯ ಸಂಪೂರ್ಣ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ನಿಕಟ ಸಹಕಾರದೊಂದಿಗೆ ಫೈಟರ್ ಏರ್‌ಕ್ರಾಫ್ಟ್, ಜಿಲ್ಲೆಯ ಪಡೆಗಳ ಸಜ್ಜುಗೊಳಿಸುವಿಕೆ ಮತ್ತು ಕೇಂದ್ರೀಕರಣ, ರೈಲ್ವೆಯ ಸಾಮಾನ್ಯ ಕಾರ್ಯಾಚರಣೆಯನ್ನು ದೃಢವಾಗಿ ಒಳಗೊಳ್ಳುತ್ತದೆ ಮತ್ತು ಶತ್ರು ವಿಮಾನಗಳು ಜಿಲ್ಲೆಯ ಭೂಪ್ರದೇಶದ ಮೂಲಕ ಹಾರುವುದನ್ನು ತಡೆಯುತ್ತದೆ. ದೇಶದ ಒಳಭಾಗ.
3. ನೆಲದ ಪಡೆಗಳ ಸಹಕಾರದಲ್ಲಿ, ಮುನ್ನಡೆಯುತ್ತಿರುವ ಶತ್ರುವನ್ನು ನಾಶಮಾಡಿ ಮತ್ತು ಅವನ ದೊಡ್ಡ ಯಾಂತ್ರೀಕೃತ ಪಡೆಗಳ ಪ್ರಗತಿಯನ್ನು ತಡೆಯಿರಿ.
4. ರೈಲ್ವೇ ಸೇತುವೆಗಳು, ಜಂಕ್ಷನ್ಗಳು Katowice, Kielce, Czestochowa, Krakow, ಹಾಗೆಯೇ ಶತ್ರು ಗುಂಪುಗಳ ವಿರುದ್ಧ ಕ್ರಮಗಳನ್ನು ನಾಶಪಡಿಸುವ ಮೂಲಕ, ಅವನ ಪಡೆಗಳ ಏಕಾಗ್ರತೆ ಮತ್ತು ನಿಯೋಜನೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ವಿಳಂಬಗೊಳಿಸುತ್ತದೆ.
5. ಹೈಕಮಾಂಡ್ ವಾಯುಯಾನವು KOVO ನ ಭೂಪ್ರದೇಶವನ್ನು ಆಧರಿಸಿದೆ, ಇವುಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳಿ:
1 ನೇ ಏವಿಯೇಷನ್ ಕಾರ್ಪ್ಸ್ (40, 51 dbad ಮತ್ತು 56 ಓವರ್ DD);
2 ನೇ ಏರ್ ಕಾರ್ಪ್ಸ್ (35, 47 dbad, 67 DD ಗಿಂತ ಹೆಚ್ಚಿನದು).
ಹೈಕಮಾಂಡ್ ವಾಯುಯಾನದ ಧ್ಯೇಯವೆಂದರೆ:
ಎ) ಕಬ್ಬಿಣದ ನಾಶ. ಡೋರ್. ಹಬ್ಸ್ ಬ್ರೆಸ್ಲಾವ್, ಕ್ರೈಜ್ಬರ್ಗ್, ಒಪೆಲ್ನ್;
ಬಿ) ಪ್ರಮುಖ ಮಿಲಿಟರಿ-ಕೈಗಾರಿಕಾ ಸೌಲಭ್ಯಗಳ ಮೇಲೆ ವ್ಯವಸ್ಥಿತ ದಾಳಿಗಳು.
VII. ಜಿಲ್ಲಾ ಕಮಾಂಡ್ ಆದೇಶದಂತೆ:
1. ನದಿಯವರೆಗಿನ ಸಂಪೂರ್ಣ ಆಳದ ರಕ್ಷಣೆಗಾಗಿ ಹಿಂದಿನ ರಕ್ಷಣಾತ್ಮಕ ರೇಖೆಗಳನ್ನು ಮರುಪರಿಶೀಲಿಸಿ ಮತ್ತು ತಯಾರು ಮಾಡಿ. ಡ್ನೀಪರ್ ಸೇರಿದಂತೆ.
1939 ರಲ್ಲಿ ಸಿದ್ಧತೆ, ನಿರ್ಮಾಣವನ್ನು ಎದುರಿಸಲು ಕೊರೊಸ್ಟೆನ್ಸ್ಕಿ, ನವ್ಗೊರೊಡ್-ವೊಲಿನ್ಸ್ಕಿ, ಲೆಟಿಚೆವ್ಸ್ಕಿ ಮತ್ತು ಕೈವ್ ಕೋಟೆ ಪ್ರದೇಶಗಳು, ಹಾಗೆಯೇ ಎಲ್ಲಾ ಕೋಟೆ ಪ್ರದೇಶಗಳನ್ನು ತರುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ.
ಬಲವಂತದ ಹಿಂತೆಗೆದುಕೊಳ್ಳುವಿಕೆಯ ಸಂದರ್ಭದಲ್ಲಿ, ಸಂಪೂರ್ಣ ಆಳಕ್ಕೆ ಟ್ಯಾಂಕ್ ವಿರೋಧಿ ತಡೆಗಳನ್ನು ರಚಿಸುವ ಯೋಜನೆ ಮತ್ತು ಗಣಿಗಾರಿಕೆ ಸೇತುವೆಗಳ ಯೋಜನೆಯನ್ನು ಅಭಿವೃದ್ಧಿಪಡಿಸಿ, zhel. ಡೋರ್. ಸಂಭವನೀಯ ಕೇಂದ್ರೀಕೃತ ಶತ್ರುಗಳ ನೋಡ್ಗಳು ಮತ್ತು ಬಿಂದುಗಳು (ಪಡೆಗಳು, ಪ್ರಧಾನ ಕಛೇರಿಗಳು, ಆಸ್ಪತ್ರೆಗಳು, ಇತ್ಯಾದಿ).
2. ಜಿಲ್ಲೆಯ ವಾಯು ರಕ್ಷಣಾ ಯೋಜನೆಯನ್ನು ಅಭಿವೃದ್ಧಿಪಡಿಸುವಾಗ, ಪಡೆಗಳ ವಾಯು ರಕ್ಷಣೆ ಮತ್ತು ಕೈವ್ ವಾಯು ರಕ್ಷಣಾ ವಲಯದ ಪ್ರದೇಶದ ವಾಯು ರಕ್ಷಣೆಗಾಗಿ ಒದಗಿಸಿ. ನಿರ್ದಿಷ್ಟವಾಗಿ ವಿವರವಾಗಿ ಕೆಲಸ ಮಾಡಿ:
ಎ) VNOS ಸೇವೆಯ ಸಂಘಟನೆ ಮತ್ತು ಕಂಪನಿ ಮತ್ತು ಬೆಟಾಲಿಯನ್ ಮತ್ತು ಲೈನ್ VNOS ಪೋಸ್ಟ್‌ಗಳು, ವಾಯುಯಾನ ಏರ್‌ಫೀಲ್ಡ್‌ಗಳು, ವಿಶೇಷವಾಗಿ ಫೈಟರ್ ಏರ್‌ಫೀಲ್ಡ್‌ಗಳು, ವಾಯು ರಕ್ಷಣಾ ಕೇಂದ್ರಗಳು ಮತ್ತು ಸೌಲಭ್ಯಗಳು, ಬ್ರಿಗೇಡ್ ಜಿಲ್ಲಾ ನಿರ್ದೇಶನಾಲಯಗಳು ಮತ್ತು ವಾಯು ರಕ್ಷಣಾ ವಲಯಗಳಿಂದ ತಕ್ಷಣದ ಅಧಿಸೂಚನೆ.
ಬಿ) ಯುದ್ಧ ವಿಮಾನದ ಬಳಕೆ ಮತ್ತು ಕ್ರಮಗಳು, ಪ್ರತ್ಯೇಕ ವಾಯು ಘಟಕಗಳಿಗೆ ಶತ್ರು ವಿಮಾನಗಳ ನಾಶಕ್ಕೆ ಪ್ರದೇಶಗಳನ್ನು ಸ್ಥಾಪಿಸುವುದು;
ಸಿ) ಶಾಶ್ವತ ವಾಯು ರಕ್ಷಣಾ ಕೇಂದ್ರಗಳು ಮತ್ತು ಸೌಲಭ್ಯಗಳ ಸಂಪೂರ್ಣ ರಕ್ಷಣೆ, ಭೂ-ಆಧಾರಿತ ವಾಯು ರಕ್ಷಣಾ ಮತ್ತು ವಾಯುಯಾನ ವಿಧಾನಗಳ ಮೂಲಕ ಪ್ರದೇಶಗಳು ಮತ್ತು ಸಾಂದ್ರತೆಯ ಪ್ರದೇಶಗಳನ್ನು ಇಳಿಸುವುದು;
ಡಿ) ವಾಯು ರಕ್ಷಣಾ ವ್ಯವಸ್ಥೆಗಳ ಸಂವಹನ ಮತ್ತು ನಿಯಂತ್ರಣದ ಸಮಸ್ಯೆಗಳು.
3. ಅಭಿವೃದ್ಧಿಪಡಿಸಿ:
ಎ) ಎಚ್ಚರಿಕೆಯ ಮೇಲೆ ಸೈನ್ಯವನ್ನು ಹೆಚ್ಚಿಸುವ ಯೋಜನೆ ಮತ್ತು ಗಡಿ ಘಟಕಗಳಿಗೆ ಬೆಂಬಲ ಘಟಕಗಳನ್ನು ನಿಯೋಜಿಸುವುದು;
ಬಿ) ಪ್ರಮುಖ ಕೈಗಾರಿಕಾ ಉದ್ಯಮಗಳು, ರಚನೆಗಳು ಮತ್ತು ಸೌಲಭ್ಯಗಳ ರಕ್ಷಣೆ ಮತ್ತು ರಕ್ಷಣೆಗಾಗಿ ಯೋಜನೆಗಳು.
4. ಬಲವಂತದ ವಾಪಸಾತಿಯ ಸಂದರ್ಭದಲ್ಲಿ, ವಿಶೇಷ ಸೂಚನೆಗಳಿಗೆ ಅನುಸಾರವಾಗಿ, ಕಾರ್ಖಾನೆಗಳು, ಕಾರ್ಖಾನೆಗಳು, ಬ್ಯಾಂಕುಗಳು ಮತ್ತು ಇತರ ವ್ಯಾಪಾರ ಉದ್ಯಮಗಳು, ಸರ್ಕಾರಿ ಸಂಸ್ಥೆಗಳು, ಗೋದಾಮುಗಳು, ಮಿಲಿಟರಿ ಮತ್ತು ರಾಜ್ಯದ ಆಸ್ತಿ, ಮಿಲಿಟರಿ ಸಿಬ್ಬಂದಿ, ಸಾರಿಗೆ ಸಾಧನಗಳು ಮತ್ತು ಇತರರನ್ನು ಸ್ಥಳಾಂತರಿಸುವ ಯೋಜನೆಯನ್ನು ಅಭಿವೃದ್ಧಿಪಡಿಸಿ. ವಿಷಯಗಳನ್ನು.
VIII. ಹಿಂದಿನ ಸೂಚನೆಗಳು.
ಸಜ್ಜುಗೊಳಿಸುವಿಕೆಯ 15 ನೇ ದಿನದ ಮೊದಲು, ನಿಮಗೆ ಖರ್ಚು ಮಾಡಲು ಅನುಮತಿಸಲಾಗಿದೆ:
ಎ) ನೆಲದ ಕವರಿಂಗ್ ಪಡೆಗಳಿಗೆ - 3 ಸುತ್ತಿನ ಮದ್ದುಗುಂಡುಗಳು; ಇಂಧನ - ಯುದ್ಧ ವಾಹನಗಳಿಗೆ 5 ಭರ್ತಿ ಕೇಂದ್ರಗಳು, ಸಾರಿಗೆ ವಾಹನಗಳಿಗೆ 8 ಭರ್ತಿ ಕೇಂದ್ರಗಳು.
ಬಿ) ವಾಯುಪಡೆಗೆ: ಹೋರಾಟಗಾರರು - 15 ವಿಹಾರಗಳು; ಕಡಿಮೆ-ಶ್ರೇಣಿಯ ಬಾಂಬರ್ಗಳು 10 ಸೋರ್ಟಿಗಳು; ದೀರ್ಘ-ಶ್ರೇಣಿಯ ಬಾಂಬರ್ಗಳು - 7 ಸೋರ್ಟಿಗಳು; ವಿಚಕ್ಷಣ ಕಾರ್ಯಾಚರಣೆಗಳು 10 ಕಾರ್ಯಾಚರಣೆಗಳು.
ಸಿ) ಎಲ್ಲಾ ಕವರಿಂಗ್ ಪಡೆಗಳಿಗೆ - 15 ದೈನಂದಿನ ಆಹಾರ ಸರಬರಾಜು ಡಚಾಗಳು.
ಎಲ್ಲಾ ರೀತಿಯ ಸರಬರಾಜುಗಳೊಂದಿಗೆ ಪಡೆಗಳನ್ನು ಒದಗಿಸುವುದು, ಉಪಕರಣಗಳ ದುರಸ್ತಿ ಮತ್ತು ಪುನಃಸ್ಥಾಪನೆಯನ್ನು ಜಿಲ್ಲೆಯ ಮೀಸಲು ಮತ್ತು ದುರಸ್ತಿ ನೆಲೆಯ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತದೆ.
ಅನಾರೋಗ್ಯ ಮತ್ತು ಗಾಯಗೊಂಡ ಜನರು ಮತ್ತು ಕುದುರೆಗಳನ್ನು ಸ್ಥಳಾಂತರಿಸುವುದು ಪ್ರಾಥಮಿಕವಾಗಿ ವೈದ್ಯಕೀಯ ಸಂಸ್ಥೆಗಳ ಸ್ಥಾಯಿ ಜಾಲವನ್ನು ಬಳಸಿಕೊಂಡು KOVO ಒಳಗೆ ನಡೆಸಬೇಕು.
IX. ಸಾಮಾನ್ಯ ಸೂಚನೆಗಳು
1. ಮುಖ್ಯ ಮಿಲಿಟರಿ ಕೌನ್ಸಿಲ್‌ನ ಸದಸ್ಯ ಮತ್ತು ರೆಡ್ ಆರ್ಮಿಯ ಜನರಲ್ ಸ್ಟಾಫ್ ಮುಖ್ಯಸ್ಥ ನನ್ನಿಂದ ಎನ್‌ಕ್ರಿಪ್ಟ್ ಮಾಡಿದ ಟೆಲಿಗ್ರಾಮ್ ಸ್ವೀಕರಿಸಿದ ನಂತರ ಕವರ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ, ಈ ಕೆಳಗಿನ ವಿಷಯದೊಂದಿಗೆ ಸಹಿ ಮಾಡಲಾಗಿದೆ: “ಅನುಷ್ಠಾನಕ್ಕೆ ಮುಂದುವರಿಯಿರಿ 1941 ರ ಕವರ್ ಯೋಜನೆ."
2. ನಮ್ಮ ಘಟಕಗಳಿಂದ ಮೊದಲ ಹಾರಾಟ ಮತ್ತು ರಾಜ್ಯದ ಗಡಿ ದಾಟುವಿಕೆಯನ್ನು ಹೈಕಮಾಂಡ್ ಅನುಮತಿಯೊಂದಿಗೆ ಮಾತ್ರ ನಡೆಸಬಹುದು.
3. ಕವರ್ ಯೋಜನೆಯು ಈ ಕೆಳಗಿನ ದಾಖಲೆಗಳನ್ನು ಒಳಗೊಂಡಿರಬೇಕು:
ಎ) ಕವರ್‌ನಲ್ಲಿರುವ ಪಡೆಗಳ ಕ್ರಿಯಾ ಯೋಜನೆಯ ಟಿಪ್ಪಣಿಗಳು, ನಿರ್ಧಾರದ ಲಗತ್ತಿಸಲಾದ ನಕ್ಷೆಯೊಂದಿಗೆ ಮತ್ತು ರೆಜಿಮೆಂಟ್ ಮತ್ತು ವೈಯಕ್ತಿಕ ಘಟಕವನ್ನು ಒಳಗೊಂಡಂತೆ ಸೈನ್ಯದ ಗುಂಪು.
ಬಿ) ಯುದ್ಧ ಸಿಬ್ಬಂದಿಗಳ ಪಟ್ಟಿ.
ಸಿ) ರಾಜ್ಯ ಗಡಿಗೆ ಕವರ್ ಘಟಕಗಳ ನಿರ್ಗಮನ ಮತ್ತು ಸಾಂದ್ರತೆಯ ಕೋಷ್ಟಕಗಳು.
ಡಿ) ಬೇಸಿಂಗ್ ಮತ್ತು ಕಾರ್ಯಾಚರಣೆಯ ಬಳಕೆಯ ನಕ್ಷೆಯನ್ನು ಅದರೊಂದಿಗೆ ಲಗತ್ತಿಸಲಾದ ವಾಯುಪಡೆಯ ಬಳಕೆಗಾಗಿ ಯೋಜನೆ.
ಇ) ವಾಯು ರಕ್ಷಣಾ ಪೋಸ್ಟ್‌ಗಳು ಮತ್ತು ಸಕ್ರಿಯ ವಾಯು ರಕ್ಷಣಾ ವ್ಯವಸ್ಥೆಗಳ ಸ್ಥಳದ ನಕ್ಷೆಗಳೊಂದಿಗೆ ವಾಯು ರಕ್ಷಣಾ ಯೋಜನೆ.
ಎಫ್) ಲೆಕ್ಕಾಚಾರಗಳು ಮತ್ತು ನಕ್ಷೆಯೊಂದಿಗೆ ಎಂಜಿನಿಯರಿಂಗ್ ಬೆಂಬಲ ಯೋಜನೆ.
g) ಲೆಕ್ಕಾಚಾರಗಳು ಮತ್ತು ರೇಖಾಚಿತ್ರಗಳೊಂದಿಗೆ ಸಂವಹನ ಸಾಧನ ಯೋಜನೆ.
h) ನೆಲದ ಪಡೆಗಳು ಮತ್ತು ವಾಯುಪಡೆಯ ಹಿಂಭಾಗದ ಮತ್ತು ವಸ್ತು ಬೆಂಬಲವನ್ನು ಸಂಘಟಿಸುವ ಯೋಜನೆ, ನೆಲದ ಪಡೆಗಳು ಮತ್ತು ವಾಯುಯಾನದ ಹಿಂಭಾಗದ ಸಂಘಟನೆಯ ಲಗತ್ತಿಸಲಾದ ನಕ್ಷೆ.
i) ನೈರ್ಮಲ್ಯ ಮತ್ತು ಪಶುವೈದ್ಯಕೀಯ ಸ್ಥಳಾಂತರಿಸುವ ಯೋಜನೆ.
j) ಎಚ್ಚರಿಕೆಯ ಮೇಲೆ ಕವರ್ ಘಟಕಗಳನ್ನು ಹೆಚ್ಚಿಸಲು ಮತ್ತು ಗಡಿ ಘಟಕಗಳಿಗೆ ಬೆಂಬಲ ಘಟಕಗಳನ್ನು ನಿಯೋಜಿಸಲು ಸೂಚನೆಗಳು.
k) ಕ್ಷೇತ್ರ ಪಡೆಗಳು ಮತ್ತು NKVD ಪಡೆಗಳಿಂದ ರಕ್ಷಣೆಗೆ ಒಳಪಟ್ಟ ವಸ್ತುಗಳು ಮತ್ತು ರಚನೆಗಳ ಪಟ್ಟಿ.
l) ಕಾರ್ಯನಿರ್ವಾಹಕ ದಾಖಲೆಗಳು (ನಿರ್ದೇಶನಗಳು, ಆದೇಶಗಳು ಮತ್ತು ಆದೇಶಗಳು).
4. ಎರಡು ಪ್ರತಿಗಳಲ್ಲಿ ಯೋಜನೆಯನ್ನು ಅಭಿವೃದ್ಧಿಪಡಿಸಿ. ಅನುಮೋದನೆಗಾಗಿ ರೆಡ್ ಆರ್ಮಿಯ ಜನರಲ್ ಸ್ಟಾಫ್ ಮುಖ್ಯಸ್ಥರ ಮೂಲಕ ಒಂದು ಪ್ರತಿಯನ್ನು ನನಗೆ ಸಲ್ಲಿಸಬೇಕು ಮತ್ತು ಎರಡನೇ ಪ್ರತಿಯನ್ನು ಜಿಲ್ಲೆಯ ಮುದ್ರೆಯೊಂದಿಗೆ ಮುಚ್ಚಿದ ಫೋಲ್ಡರ್‌ನಲ್ಲಿ ಜಿಲ್ಲಾ ಮುಖ್ಯಸ್ಥರ ವೈಯಕ್ತಿಕ ಸೇಫ್‌ನಲ್ಲಿ ಇರಿಸಬೇಕು. ಮಿಲಿಟರಿ ಕೌನ್ಸಿಲ್.
ಕವರ್ ಪ್ರದೇಶದ ಯೋಜನೆಗಳನ್ನು ಎರಡು ಪ್ರತಿಗಳಲ್ಲಿ ಅಭಿವೃದ್ಧಿಪಡಿಸಬೇಕು ಮತ್ತು ಸಂಗ್ರಹಿಸಬೇಕು: ಮೊದಲ ಪ್ರತಿಗಳು ಕವರ್ ಪ್ರದೇಶಗಳ ಮುಖ್ಯಸ್ಥರ ಸೇಫ್‌ಗಳಲ್ಲಿ, ಮತ್ತು ಎರಡನೇ ಪ್ರತಿಗಳು ಜಿಲ್ಲೆಯ ಮುದ್ರೆಯೊಂದಿಗೆ ಮೊಹರು ಮಾಡಿದ ಫೋಲ್ಡರ್‌ಗಳಲ್ಲಿ ಜಿಲ್ಲಾ ಮುಖ್ಯಸ್ಥರ ಸೇಫ್‌ನಲ್ಲಿ. ಮಿಲಿಟರಿ ಕೌನ್ಸಿಲ್.
ರಚನೆಗಳ ಕಾರ್ಯನಿರ್ವಾಹಕ ದಾಖಲೆಗಳನ್ನು ಆರ್ಮಿ ಮಿಲಿಟರಿ ಕೌನ್ಸಿಲ್‌ನ ಮುದ್ರೆಯೊಂದಿಗೆ ಮುಚ್ಚಿದ ಪ್ಯಾಕೇಜ್‌ಗಳಲ್ಲಿ, ರಚನೆಯ ಮೊಬೈಲ್ ಯೋಜನೆಗಳೊಂದಿಗೆ ಇರಿಸಬೇಕು.
ಸೈನ್ಯಗಳಲ್ಲಿನ ಫೋಲ್ಡರ್‌ಗಳು ಮತ್ತು ರಚನೆಗಳಲ್ಲಿನ ಪ್ಯಾಕೇಜ್‌ಗಳನ್ನು ಕ್ರಮವಾಗಿ ಜಿಲ್ಲೆ ಮತ್ತು ಸೈನ್ಯದ ಮಿಲಿಟರಿ ಕೌನ್ಸಿಲ್‌ನ ಲಿಖಿತ ಅಥವಾ ಟೆಲಿಗ್ರಾಫಿಕ್ ಆದೇಶದಿಂದ ತೆರೆಯಲಾಗುತ್ತದೆ.
ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಅಧಿಕಾರ ಹೊಂದಿರುವ ಕಮಾಂಡರ್‌ಗಳಿಂದ ಯೋಜನಾ ದಾಖಲೆಗಳನ್ನು ಕೈಬರಹ ಅಥವಾ ವೈಯಕ್ತಿಕವಾಗಿ ಟೈಪ್ ಮಾಡಲಾಗುತ್ತದೆ.
5. ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಕೆಳಗಿನವುಗಳನ್ನು ಅನುಮತಿಸಲಾಗಿದೆ:
ಎ) ಜಿಲ್ಲಾ ಕೇಂದ್ರದಲ್ಲಿ:
ಪೂರ್ಣವಾಗಿ - ಪಡೆಗಳ ಕಮಾಂಡರ್, ಮಿಲಿಟರಿ ಕೌನ್ಸಿಲ್ ಸದಸ್ಯ, ಸಿಬ್ಬಂದಿ ಮುಖ್ಯಸ್ಥ ಮತ್ತು KOVO ಪ್ರಧಾನ ಕಛೇರಿಯ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥ;
ಏರ್ ಫೋರ್ಸ್ ಕ್ರಿಯಾ ಯೋಜನೆಯನ್ನು ಅಭಿವೃದ್ಧಿಪಡಿಸುವ ವಿಷಯದಲ್ಲಿ - ಏರ್ ಫೋರ್ಸ್ KOVO ನ ಕಮಾಂಡರ್;
ಮಿಲಿಟರಿ ಸಂವಹನ ಯೋಜನೆಗೆ ಸಂಬಂಧಿಸಿದಂತೆ - KOVO ಪ್ರಧಾನ ಕಛೇರಿಯ ಮಿಲಿಟರಿ ಸಂವಹನ ವಿಭಾಗದ ಮುಖ್ಯಸ್ಥ;
ಡೆಪ್ಯುಟಿಯ ಹಿಂಭಾಗ, ನೈರ್ಮಲ್ಯ ಮತ್ತು ಪಶುವೈದ್ಯಕೀಯ ಸ್ಥಳಾಂತರಿಸುವಿಕೆಯನ್ನು ಆಯೋಜಿಸುವ ಯೋಜನೆಯ ಪ್ರಕಾರ. ಹಿಂಭಾಗಕ್ಕೆ KOVO ನ ಮುಖ್ಯ ಸಿಬ್ಬಂದಿ;
ಸಂವಹನ ಯೋಜನೆಗೆ ಸಂಬಂಧಿಸಿದಂತೆ - ಜಿಲ್ಲಾ ಸಂವಹನ ಮುಖ್ಯಸ್ಥರು.
ಮಿಲಿಟರಿ ಶಾಖೆಗಳು ಮತ್ತು ಸೇವೆಗಳ ಇತರ ಮುಖ್ಯಸ್ಥರಿಗೆ ಅವರ ವಿಶೇಷತೆಯಲ್ಲಿ ವೈಯಕ್ತಿಕ ಕಾರ್ಯಯೋಜನೆಗಳನ್ನು ನೀಡಿ, ಆದರೆ ಕವರ್ ಯೋಜನೆಯನ್ನು ಸಂವಹನ ಮಾಡದೆಯೇ.
b) ಸೇನಾ ಪ್ರಧಾನ ಕಛೇರಿಯಲ್ಲಿ:
ಕಮಾಂಡರ್, ಮಿಲಿಟರಿ ಕೌನ್ಸಿಲ್ ಸದಸ್ಯ, ಸಿಬ್ಬಂದಿ ಮುಖ್ಯಸ್ಥ ಮತ್ತು ಸೇನಾ ಪ್ರಧಾನ ಕಛೇರಿಯ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥ.
ಅರ್ಜಿಗಳನ್ನು:
1. ನಕ್ಷೆಯಲ್ಲಿ KOVO ಮತ್ತು ODVO ಅನ್ನು ಒಳಗೊಳ್ಳುವ ಯೋಜನೆ 1:1,000,000 – 1.
2. ನಕ್ಷೆಯಲ್ಲಿ KOVO ಮತ್ತು ODVO ವಾಯುಪಡೆಯ ನೆಲೆಗಳ ಯೋಜನೆ 1:1,000,000 – 1.
ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಸೋವಿಯತ್ ಒಕ್ಕೂಟದ ಮಾರ್ಷಲ್ ಎಸ್ ಟಿಮೊಶೆಂಕೊ
ಬಾಹ್ಯಾಕಾಶ ನೌಕೆಯ ಜನರಲ್ ಸ್ಟಾಫ್ ಮುಖ್ಯಸ್ಥ
ಆರ್ಮಿ ಜನರಲ್ ಝುಕೋವ್
ಲೆಟರ್‌ಹೆಡ್‌ನಲ್ಲಿ ಹಸ್ತಪ್ರತಿ: "ಯುಎಸ್‌ಎಸ್‌ಆರ್‌ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್." ಟಿಪ್ಪಣಿಗಳಿವೆ: “2 ಪ್ರತಿಗಳಲ್ಲಿ ಕಾರ್ಯಗತಗೊಳಿಸಲಾಗಿದೆ. No. 1 - KOVO ಮಿಲಿಟರಿ ಕಮಾಂಡರ್‌ಗಳಿಂದ, ಸಂಖ್ಯೆ 2 - ಜನರಲ್ ಸ್ಟಾಫ್‌ನ ಕಾರ್ಯಾಚರಣಾ ನಿರ್ದೇಶನಾಲಯದ ಕಾರಣಕ್ಕೆ. eam ಮೂಲಕ ಕಾರ್ಯಗತಗೊಳಿಸಲಾಗಿದೆ. ಆರಂಭ ಒಪೆರಾ. ಉದಾ. ಮೇಜರ್ ಜನರಲ್ ಅನಿಸೊವ್." ನಕಲನ್ನು ಜಿಲ್ಲಾಧಿಕಾರಿ ಪ್ರಮಾಣೀಕರಿಸಿದ್ದಾರೆ. ಮೇ 7, 1941 ರಂದು ಮೇಜರ್ ಜನರಲ್ ಅನಿಸೊವ್ ಅವರಿಂದ ಬಾಹ್ಯಾಕಾಶ ನೌಕೆಯ ಜನರಲ್ ಸ್ಟಾಫ್ ವಿಭಾಗದ ಮುಖ್ಯಸ್ಥ.
TsAMO RF, f. 16, ಆಪ್. 2951, ಸಂಖ್ಯೆ 259, ಪುಟಗಳು. 1-17.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1896-482-503862-20-1941
6. ZapOVO ನ ಮಿಲಿಟರಿ ಕೌನ್ಸಿಲ್‌ನ ನಿರ್ದೇಶನವು 3 ನೇ ಸೈನ್ಯದ ಕಮಾಂಡರ್ ನಂ. 002140/ss/ov
ಮೇ 14, 1941
ಉನ್ನತ ರಹಸ್ಯ
ನಿರ್ದಿಷ್ಟ ಪ್ರಾಮುಖ್ಯತೆ
ಉದಾ. ಸಂಖ್ಯೆ 2
1. USSR ನಂ. 503859/SS/OV ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ನಿರ್ದೇಶನದ ಆಧಾರದ ಮೇಲೆ ಮತ್ತು ಮೇ 20, 1941 ರೊಳಗೆ ನಡೆದ ಘಟಕಗಳ ಮರುನಿಯೋಜನೆಯ ಆಧಾರದ ಮೇಲೆ, ಪ್ರದೇಶದ ರಾಜ್ಯ ಗಡಿಯನ್ನು ಒಳಗೊಳ್ಳಲು ಹೊಸ ಯೋಜನೆಯನ್ನು ಅಭಿವೃದ್ಧಿಪಡಿಸಿ: ಸರೋವರ ಕವಿಶ್ಕಿ, ಕಡಿಶ್, ಕ್ರಾಸ್ನೆ, ಅಗಸ್ಟಾವ್, ರೈಗೊರೊಡ್, ಗ್ರೇಯೆವೊ, ಮೊಕದ್ದಮೆ. ಶುಚಿನ್.
ನಿರ್ದಿಷ್ಟಪಡಿಸಿದ ಯೋಜನೆಗೆ ಹೆಸರನ್ನು ನೀಡಲಾಗಿದೆ: "ರಾಜ್ಯ ಗಡಿಯನ್ನು ಒಳಗೊಂಡ ಪ್ರದೇಶ ಸಂಖ್ಯೆ. 1." ನಾನು ನಿಮ್ಮನ್ನು ಕವರ್ ಪ್ರದೇಶದ ಪಡೆಗಳ ಕಮಾಂಡರ್ ಆಗಿ ನೇಮಿಸುತ್ತೇನೆ.
ಶ್ಟಾರ್ಮ್ - ಗ್ರೋಡ್ನೋ.
2. ರಾಜ್ಯ ಗಡಿ ವ್ಯಾಪ್ತಿಯ ಪ್ರದೇಶ ಸಂಖ್ಯೆ 1 ರ ಪಡೆಗಳು ಸೇರಿವೆ:
a) 3 ನೇ ಸೇನೆಯ ನಿರ್ದೇಶನಾಲಯ;
ಬೌ) ಹಲ್ ಭಾಗಗಳೊಂದಿಗೆ 4 ಸ್ಕ್ ಅನ್ನು ನಿಯಂತ್ರಿಸಿ;
ಸಿ) 56, 27, 85 ಮತ್ತು 24 ರೈಫಲ್ ವಿಭಾಗಗಳು;
ಡಿ) ಹಲ್ ಘಟಕಗಳೊಂದಿಗೆ 11 ನೇ ಯಾಂತ್ರಿಕೃತ ಕಾರ್ಪ್ಸ್ನ ನಿಯಂತ್ರಣ;
ಇ) 29 ಮತ್ತು 33 ಟ್ಯಾಂಕ್ ವಿಭಾಗಗಳು;
ಎಫ್) 204 ಯಾಂತ್ರಿಕೃತ ವಿಭಾಗ;
g) 6 ನೇ ಟ್ಯಾಂಕ್ ವಿರೋಧಿ ಫಿರಂಗಿ ದಳ;
h) 11 ನೇ ಮಿಶ್ರ ವಾಯು ವಿಭಾಗ;
i) ಗ್ರೋಡ್ನೋ ಕೋಟೆ ಪ್ರದೇಶದ ಭಾಗಗಳು;
j) 86 ಗಡಿ ಬೇರ್ಪಡುವಿಕೆ.
ಕೆ) 124 ಜಿಎಪಿ ಆರ್ಜಿಕೆ.
24 ನೇ ಕಾಲಾಳುಪಡೆ ವಿಭಾಗದ ಮೊದಲ ಮೊಬೈಲ್ ಎಚೆಲಾನ್ ಅನ್ನು M5 ಗಿಂತ ನಂತರ ಗ್ರೋಡ್ನೋ ಪ್ರದೇಶಕ್ಕೆ ತರಬೇಕು. 22.00 M1 ರ ಹೊತ್ತಿಗೆ ಅದನ್ನು ನಿಮ್ಮ ವಿಲೇವಾರಿಗೆ ವರ್ಗಾಯಿಸಲು, ಜನರು ಮತ್ತು ಕುದುರೆಗಳ ಸಾಗಣೆಗೆ ಸಜ್ಜುಗೊಂಡ 240 ZIS-5 ಮತ್ತು 625 GAZ-AA ವಾಹನಗಳನ್ನು ಒಳಗೊಂಡಿರುವ 30 ನೇ ಸ್ವಯಂ ರೆಜಿಮೆಂಟ್ ಮೊಲೊಡೆಕ್ನೊಗೆ ಆಗಮಿಸುತ್ತದೆ. ಎಲ್ಲಾ ಯಾಂತ್ರೀಕೃತ ಫಿರಂಗಿಗಳು, ಟ್ರಾಕ್ಟರುಗಳು, ಟ್ರ್ಯಾಕ್ ಮಾಡಿದ ವಾಹನಗಳು, ಟ್ಯಾಂಕ್‌ಗಳು, ಕುದುರೆ ಫಿರಂಗಿದಳದ ಭಾಗ ಮತ್ತು ಬೆಂಗಾವಲುಗಳನ್ನು ರೈಲ್ವೇ ಮೂಲಕ ಸಾಗಿಸಬೇಕು. ರಸ್ತೆ, ಇದಕ್ಕಾಗಿ ನೀವು ತಕ್ಷಣ ಅಗತ್ಯ ಚಲಿಸಬಲ್ಲ ರೈಲ್ವೆಗಾಗಿ ವಿನಂತಿಯನ್ನು ಸಲ್ಲಿಸಬೇಕು. ರಸ್ತೆ ಸಿಬ್ಬಂದಿ, ಜಿಲ್ಲಾ ಕೇಂದ್ರದ ಕಾರ್ಯಾಚರಣೆ ವಿಭಾಗದ ಮೂಲಕ.
3. ಕವರಿಂಗ್ ಪ್ರದೇಶದ ಪಡೆಗಳ ಕಾರ್ಯಗಳು: ಕ್ಷೇತ್ರ ಪಡೆಗಳು - ಗ್ರೋಡ್ನೊ ಯುಆರ್ನ ಬಲವಾದ ರಕ್ಷಣೆ ಮತ್ತು ರಾಜ್ಯದ ಗಡಿಯಲ್ಲಿ, ಸೇನಾ ವಲಯದಲ್ಲಿ, ಲಿಡಾ, ಗ್ರೋಡ್ನೊ ಮತ್ತು ಬಿಯಾಲಿಸ್ಟಾಕ್ ದಿಕ್ಕುಗಳನ್ನು ಒಳಗೊಳ್ಳಲು ಮತ್ತು ಸಜ್ಜುಗೊಳಿಸುವಿಕೆ, ಏಕಾಗ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಕ್ಷೇತ್ರ ಕೋಟೆಗಳೊಂದಿಗೆ ಮತ್ತು ಜಿಲ್ಲಾ ಪಡೆಗಳ ನಿಯೋಜನೆ.
ಟ್ಯಾಂಕ್ ವಿರೋಧಿ ಫಿರಂಗಿ ದಳದ ಕಾರ್ಯವೆಂದರೆ ತಯಾರಾದ ಸಾಲಿನಲ್ಲಿ ಶಕ್ತಿಯುತ ಫಿರಂಗಿ ಗುಂಡಿನ ಟ್ಯಾಂಕ್‌ಗಳನ್ನು ಭೇಟಿ ಮಾಡುವುದು ಮತ್ತು ವಾಯುಯಾನದೊಂದಿಗೆ, ನಮ್ಮ ಮೆಚ್‌ಗಳು ಸಮೀಪಿಸುವವರೆಗೆ ಮತ್ತು ಪ್ರತಿದಾಳಿ ಮಾಡುವವರೆಗೆ ಅವರ ಮುನ್ನಡೆಯನ್ನು ವಿಳಂಬಗೊಳಿಸುವುದು. ಕಟ್ಟಡಗಳು.
ಯಾಂತ್ರಿಕೃತ ಕಾರ್ಪ್ಸ್ನ ಕಾರ್ಯವೆಂದರೆ ಟ್ಯಾಂಕ್ ವಿರೋಧಿ ಫಿರಂಗಿಗಳ ಹೊದಿಕೆಯಡಿಯಲ್ಲಿ ನಿಯೋಜಿಸುವುದು. ಬ್ರಿಗೇಡ್‌ಗಳು, ಶಕ್ತಿಯುತ ಪಾರ್ಶ್ವ ಮತ್ತು ಕೇಂದ್ರೀಕೃತ ದಾಳಿಗಳು, ವಾಯುಯಾನದೊಂದಿಗೆ, ಶತ್ರುಗಳ ಯಾಂತ್ರಿಕೃತ ಘಟಕಗಳ ಮೇಲೆ ಅಂತಿಮ ಸೋಲನ್ನು ಉಂಟುಮಾಡುತ್ತವೆ ಮತ್ತು ಪ್ರಗತಿಯನ್ನು ತೊಡೆದುಹಾಕುತ್ತವೆ.
ವಾಯುಯಾನ ಕಾರ್ಯಗಳು
1) ಮುಂಚೂಣಿಯ ವಾಯುಯಾನದೊಂದಿಗೆ, ಜಿಲ್ಲಾ ವಾಯುಪಡೆಯ ಯೋಜನೆಯ ಪ್ರಕಾರ, ಹತ್ತಿರದ ಸ್ಥಾಪಿತ ಶತ್ರು ನೆಲೆಗಳು ಮತ್ತು ವಾಯುನೆಲೆಗಳ ಮೇಲೆ ಸತತ ದಾಳಿಗಳು, ಹಾಗೆಯೇ ವಾಯು ಯುದ್ಧ ಕಾರ್ಯಾಚರಣೆಗಳು, ಶತ್ರು ವಾಯುಯಾನವನ್ನು ನಾಶಪಡಿಸುವುದು ಮತ್ತು ಯುದ್ಧದ ಮೊದಲ ದಿನಗಳಿಂದ ವಾಯು ಪ್ರಾಬಲ್ಯವನ್ನು ಗಳಿಸುವುದು .
2) ಫೈಟರ್ ಏರ್‌ಕ್ರಾಫ್ಟ್, ಕವರಿಂಗ್ ಪ್ರದೇಶದ ಸಂಪೂರ್ಣ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ನಿಕಟ ಸಹಕಾರದೊಂದಿಗೆ, ವಲಯದ ಪಡೆಗಳ ಸಜ್ಜುಗೊಳಿಸುವಿಕೆ ಮತ್ತು ಸಾಂದ್ರತೆಯನ್ನು ದೃಢವಾಗಿ ಆವರಿಸುತ್ತದೆ, ರೈಲ್ವೆಯ ಸಾಮಾನ್ಯ ಕಾರ್ಯಾಚರಣೆಯನ್ನು ಖಚಿತಪಡಿಸುತ್ತದೆ. ರಸ್ತೆಗಳು ಮತ್ತು ಕವರ್ ಪ್ರದೇಶದ ಪ್ರದೇಶದ ಮೂಲಕ ಜಿಲ್ಲೆಯ ಆಳವಾದ ಪ್ರದೇಶಗಳಿಗೆ ಶತ್ರು ವಿಮಾನಗಳು ಹಾರುವುದನ್ನು ತಡೆಯುವುದು;
3) ನೆಲದ ಪಡೆಗಳ ಸಹಕಾರದೊಂದಿಗೆ, ವಿಶೇಷವಾಗಿ ಯಾಂತ್ರಿಕೃತ ಕಾರ್ಪ್ಸ್, ಮುನ್ನಡೆಯುತ್ತಿರುವ ಶತ್ರುವನ್ನು ನಾಶಮಾಡುತ್ತದೆ ಮತ್ತು ಅವನ ದೊಡ್ಡ ಯಾಂತ್ರಿಕೃತ ಪಡೆಗಳು ಕವರ್ ಪ್ರದೇಶದ ರಕ್ಷಣಾ ಮುಂಭಾಗವನ್ನು ಭೇದಿಸುವುದನ್ನು ತಡೆಯುತ್ತದೆ.
ಸೈನ್ಯದ ವಾಯುಯಾನ ಕಾರ್ಯಾಚರಣೆಗಳ ಗಡಿ: ಲೆಟ್ಜೆನ್, ನಿಕೋಲೈಕೆನ್, ಓರ್ಟೆಲ್ಸ್ಬರ್ಗ್.
ಕೆಳಗಿನ ಮೂಲಭೂತ ಸೂಚನೆಗಳಿಂದ ಮಾರ್ಗದರ್ಶಿಸಲ್ಪಟ್ಟ ರಾಜ್ಯ ಗಡಿಯ ರಕ್ಷಣೆಯನ್ನು ಆಯೋಜಿಸಿ:
ಎ) ಯುರಲ್ಸ್‌ನ ಮೊಂಡುತನದ ರಕ್ಷಣೆ ಮತ್ತು ರಾಜ್ಯದ ಗಡಿಯಲ್ಲಿ ರಚಿಸಲಾದ ಕ್ಷೇತ್ರ ಕೋಟೆಗಳ ಮೇಲೆ ಪಡೆಗಳ ರಕ್ಷಣೆಯನ್ನು ಆಧರಿಸಿ, ಅವರ ಮುಂದಿನ ಅಭಿವೃದ್ಧಿಗಾಗಿ ಎಲ್ಲಾ ಪಡೆಗಳು ಮತ್ತು ಸಾಮರ್ಥ್ಯಗಳನ್ನು ಬಳಸುವುದು. ಸಕ್ರಿಯ ಕ್ರಿಯೆಗಳ ಪಾತ್ರವನ್ನು ರಕ್ಷಣೆಗೆ ನೀಡಿ. ರಕ್ಷಣೆಯನ್ನು ಭೇದಿಸುವ ಯಾವುದೇ ಶತ್ರು ಪ್ರಯತ್ನಗಳನ್ನು ಕಾರ್ಪ್ಸ್ ಮತ್ತು ಸೇನಾ ಮೀಸಲುಗಳಿಂದ ಪ್ರತಿದಾಳಿಗಳಿಂದ ತಕ್ಷಣವೇ ತೆಗೆದುಹಾಕಬೇಕು;
ಬಿ) ಟ್ಯಾಂಕ್ ವಿರೋಧಿ ರಕ್ಷಣೆಗೆ ವಿಶೇಷ ಗಮನ ಕೊಡಿ. ದೊಡ್ಡ ಶತ್ರು ಯಾಂತ್ರಿಕೃತ ಘಟಕಗಳಿಂದ ರಕ್ಷಣಾ ಮುಂಭಾಗದ ಪ್ರಗತಿಯ ಸಂದರ್ಭದಲ್ಲಿ, ಜಿಲ್ಲಾ ಕಮಾಂಡ್ ಅವರ ವಿರುದ್ಧದ ಹೋರಾಟ ಮತ್ತು ಅವರ ದಿವಾಳಿಯನ್ನು ತೆಗೆದುಕೊಳ್ಳುತ್ತದೆ. ಸೈನ್ಯದ ಕಾರ್ಯವು ಮುಂಭಾಗದಲ್ಲಿ ಪ್ರಗತಿಯನ್ನು ಮುಚ್ಚುವುದು ಮತ್ತು ಶತ್ರುಗಳ ಯಾಂತ್ರಿಕೃತ ಪದಾತಿಸೈನ್ಯ ಮತ್ತು ಕ್ಷೇತ್ರ ಪಡೆಗಳನ್ನು ಪ್ರವೇಶಿಸುವುದನ್ನು ತಡೆಯುವುದು;
ಸಿ) ನಿಮ್ಮ ಸೈಟ್‌ನಲ್ಲಿ ನಿರ್ದಿಷ್ಟವಾಗಿ ಪ್ರಮುಖ ಪ್ರದೇಶಗಳನ್ನು ಪರಿಗಣಿಸಿ: ಸುವಾಲ್ಕಿ, ಲಿಡಾ ಮತ್ತು ಸುವಾಲ್ಕಿ, ಬಿಯಾಲಿಸ್ಟಾಕ್;
ಡಿ) ಅನುಕೂಲಕರ ಪರಿಸ್ಥಿತಿಗಳಲ್ಲಿ, ಎಲ್ಲಾ ಹಾಲಿ ಪಡೆಗಳು ಮತ್ತು ಸೇನಾ ಮೀಸಲುಗಳು ನನ್ನ ಆದೇಶದ ಮೇರೆಗೆ ಕ್ಷಿಪ್ರ ದಾಳಿಗಳನ್ನು ಪ್ರಾರಂಭಿಸಲು ಸಿದ್ಧವಾಗಿರಬೇಕು;
ಇ) ಸ್ಪಷ್ಟವಾದ ಉನ್ನತ ಶತ್ರು ಪಡೆಗಳ ಆಕ್ರಮಣದ ಸಂದರ್ಭದಲ್ಲಿ ಮತ್ತು ರಾಜ್ಯದ ಗಡಿಯುದ್ದಕ್ಕೂ ಕ್ಷೇತ್ರ ಕೋಟೆಗಳನ್ನು ಹಿಡಿದಿಟ್ಟುಕೊಳ್ಳುವ ಅಸಾಧ್ಯತೆಯ ಸಂದರ್ಭದಲ್ಲಿ, ಕವರಿಂಗ್ ಪ್ರದೇಶದಲ್ಲಿ ಪಡೆಗಳಿಗೆ ಗರಿಷ್ಠ ವಾಪಸಾತಿ ರೇಖೆಯು ಯುಆರ್ನ ಮುಂಭಾಗದ ತುದಿಯಾಗಿದೆ, ಇದು ಮುಂದುವರಿಯುತ್ತಿರುವುದನ್ನು ನಾಶಮಾಡಲು ಅವಲಂಬಿಸಿದೆ ಪ್ರತಿದಾಳಿಗಳೊಂದಿಗೆ ಶತ್ರು.
ಭೇದಿಸಿದ ವೈಯಕ್ತಿಕ ಶತ್ರು ಘಟಕಗಳನ್ನು ಸಹ ಸಾಲಿನ ಪೂರ್ವಕ್ಕೆ ಅನುಮತಿಸಬಾರದು: ಆರ್. ನೆಮನ್ ಟು ಖೋಜಾ, ಶುಮ್ಕೋವ್ಸ್, ಯಾಗ್ನಿಟಿ, ಬೆನಿಯೋವ್ಸ್, ಆರ್. ಸಿದ್ರಾ, ಸೆಕಿರ್ಕಾ, ರೊಮಾನೊವ್ಕಾ, ಚೊಡೊರೊವ್ಕಾ, ಮೈಕಿಸಿನ್, ಗೊನಿಯಾಂಡ್ಜ್.
ಮುಂಭಾಗದ ಹೋರಾಟದಲ್ಲಿ, ಬ್ಯಾರಿಕೇಡ್ ಸೇವೆಯ ವ್ಯಾಪಕ ಬಳಕೆ, ಸೇತುವೆಗಳು ಮತ್ತು ರಸ್ತೆಗಳಿಗೆ ಹಾನಿ, ಮತ್ತು ಟ್ಯಾಂಕ್ ವಿರೋಧಿ ಅಡೆತಡೆಗಳು. ಆಗಸ್ಟೋ ಕಾಲುವೆಯ ಮೇಲಿನ ಸೇತುವೆಗಳು, ಆರ್. ಬೆಬ್ರ್ಜಾ, ಬಿ. ವಿನಾಶಕ್ಕಾಗಿ Brzozówka ತಯಾರು. ಕವರ್ ಪ್ರದೇಶದ ಕಮಾಂಡರ್ನ ವಿಶೇಷ ಆದೇಶದ ಮೇರೆಗೆ ವಿನಾಶವನ್ನು ಸ್ವತಃ ಕೈಗೊಳ್ಳಬೇಕು.
ರಕ್ಷಣೆಯ ಸಂಪೂರ್ಣ ಆಳಕ್ಕಾಗಿ ರಚಿಸಲಾದ ಟ್ಯಾಂಕ್ ವಿರೋಧಿ ತಡೆಗೋಡೆಗಳ ಯೋಜನೆ, ಗಣಿಗಾರಿಕೆ ಸೇತುವೆಗಳ ಯೋಜನೆ, ರೈಲ್ವೆ. ರಸ್ತೆ ರಚನೆಗಳು ಮತ್ತು ಪಡೆಗಳ ಸಂಭವನೀಯ ಸಾಂದ್ರತೆಯ ಬಿಂದುಗಳು ಮತ್ತು ಪ್ರಧಾನ ಕಛೇರಿಯ ಸ್ಥಳ - ಅಭಿವೃದ್ಧಿಪಡಿಸಲು ಮತ್ತು ಅನುಮೋದನೆಗಾಗಿ ನನಗೆ ಸಲ್ಲಿಸಲು.
ನದಿಗೆ ಅಡ್ಡಲಾಗಿ ಸೇತುವೆಗಳು ನೆಮನ್ ಅನ್ನು ಎಲ್ಲಾ ವಿಧಾನಗಳಿಂದ ರಕ್ಷಿಸಿ. ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ನ ವಿಶೇಷ ಅನುಮತಿಯೊಂದಿಗೆ ಮಾತ್ರ ಅವರ ವಿನಾಶವನ್ನು ಕೈಗೊಳ್ಳಬಹುದು;
ಎಫ್) ಫೋರ್ಫೀಲ್ಡ್ ವಲಯದಲ್ಲಿ ಕೋಟೆ, ಟ್ಯಾಂಕ್ ವಿರೋಧಿ ಮತ್ತು ಸಿಬ್ಬಂದಿ ವಿರೋಧಿ ತಡೆಗಳ ಅಭಿವೃದ್ಧಿಯನ್ನು ಮುಂದುವರಿಸಿ. ಜೂನ್ 1, 1941 ರಂದು, ಗ್ರೋಡ್ನೋ ಯುಆರ್ನ ಎರಡನೇ ರಕ್ಷಣಾತ್ಮಕ ರೇಖೆಯ ನಿರ್ಮಾಣವನ್ನು ಪ್ರಾರಂಭಿಸಿ.
ವಿಚಕ್ಷಣ ಮತ್ತು 2 ನೇ ರಕ್ಷಣಾತ್ಮಕ ಸಾಲಿನಲ್ಲಿ ಕೆಲಸ ಮುಗಿದ ನಂತರ, ಮತ್ತು ಎಚ್ಚರಿಕೆಯ ಘೋಷಣೆಯೊಂದಿಗೆ, ತಕ್ಷಣವೇ ಹಿಂದಿನ ರೇಖೆಯನ್ನು ತಯಾರಿಸಲು ಪ್ರಾರಂಭಿಸಿ: ಆರ್. ನೆಮನ್ ಸೆಲ್ಯುಕಿ ಮತ್ತು ಮುಂದೆ ನದಿಯ ಉದ್ದಕ್ಕೂ. ಸ್ವಿಸ್ಲೋಚ್;
g) ನಿಮ್ಮ ನೆರೆಹೊರೆಯವರೊಂದಿಗೆ ಜಂಕ್ಷನ್‌ನ ಜವಾಬ್ದಾರಿ ನಿಮ್ಮ ಮೇಲಿರುತ್ತದೆ;
h) ಶತ್ರು ಪಡೆಗಳ ಏಕಾಗ್ರತೆ ಮತ್ತು ಗುಂಪಿನ ಸ್ವರೂಪವನ್ನು ನಿರ್ಧರಿಸಲು ಎಲ್ಲಾ ರೀತಿಯ ವಿಚಕ್ಷಣವನ್ನು ಬಳಸಿ;
i) ರಾಜ್ಯದ ಗಡಿಯನ್ನು ದಾಟಿ - ನನ್ನ ವಿಶೇಷ ಆದೇಶದಿಂದ ಮಾತ್ರ.
4. ಗಡಿಗಳು: ಬಲಭಾಗದಲ್ಲಿ - ಓಶ್ಮಿಯಾನಿ, ಡ್ರುಸ್ಕೆನಿಕಿ, ಹಕ್ಕು. ಮಾರ್ಗ್ರಬೋವಾ; ಎಡ - ಸ್ಟ. ನೋವೆಲ್ನ್ಯಾ, ಹಕ್ಕು. ಸೋಕುಲ್ಕಾ, ಹಕ್ಕು. ಶುಚಿನ್, ಹಕ್ಕು. ಫ್ರೆಡ್ರಿಕ್‌ಶಾಫ್.
ಹಿಂದಿನ ಗಡಿ - ಹಿಂದಿನದು. ಸೋವಿಯತ್-ಪೋಲಿಷ್ ಗಡಿ, ರುಬೆಜೆವಿಚಿ ಸೇರಿದಂತೆ.
5. ನೆರೆಹೊರೆಯವರು: ಬಲಕ್ಕೆ 11 PriBOVO ಸೇನೆಯು ಮುಂಭಾಗವನ್ನು ರಕ್ಷಿಸುತ್ತದೆ: ಜುರ್ಬರ್ಕಾಸ್, ಸರೋವರ. ಕವಿಶ್ಕಿ. ಶ್ಟಾರ್ಮ್ - ಕೌನಾಸ್.
ಎಡಕ್ಕೆ, ಕವರ್ ಪ್ರದೇಶ ಸಂಖ್ಯೆ 2 ರ ಭಾಗಗಳನ್ನು ಶುಚಿನ್, ನವ್ಗೊರೊಡ್, ಚಿಝೆವ್ ಮುಂಭಾಗದಿಂದ ರಕ್ಷಿಸಲಾಗಿದೆ. ಕವರ್ ಪ್ರದೇಶವನ್ನು 10 ನೇ ಸೈನ್ಯದ ಕಮಾಂಡರ್ ಆಜ್ಞಾಪಿಸುತ್ತಾರೆ. ಬಿಯಾಲಿಸ್ಟಾಕ್ ಚಂಡಮಾರುತ.
ಮುಂಭಾಗದ ಮೀಸಲು:
a) ನಿಲ್ದಾಣದ ಪ್ರದೇಶದಲ್ಲಿ M5 ರಿಂದ M15 ವರೆಗೆ. ಡ್ರುಸ್ಕೆನಿಕಿ, ಸ್ಟ. Zhitomlya, m Skidel, m ಡೆಂಬ್ರೊವೊ 17 ಮತ್ತು 50 ಪದಾತಿ ದಳಗಳನ್ನು ಒಳಗೊಂಡಿರುತ್ತದೆ, ಇದು ಮುಂಭಾಗದಲ್ಲಿ ಹಿಂದಿನ ರಕ್ಷಣಾತ್ಮಕ ರೇಖೆಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ಹೊಂದಿದೆ: ಮರ್ಕಿನ್, ರೊಟ್ನಿಟ್ಸಾ, ಓಝೈರಿ, ಲುನ್ನೋ;
ಬಿ) ಲಿಡಾ ಪ್ರದೇಶದಲ್ಲಿ - 8 ಟ್ಯಾಂಕ್ ವಿರೋಧಿ ಫಿರಂಗಿ. ಬ್ರಿಗೇಡ್; ವೋಲ್ಕೊವಿಸ್ಕ್ ಪ್ರದೇಶದಲ್ಲಿ 17 ಯಾಂತ್ರಿಕೃತ ಕಾರ್ಪ್ಸ್.
6. ವಾಯು ರಕ್ಷಣಾ. ಗಾಳಿಯಿಂದ, ಸೈಟ್ನ ಪ್ರದೇಶವು 11 ನೇ ಮಿಶ್ರ ವಾಯು ವಿಭಾಗದಿಂದ ಆವರಿಸಲ್ಪಟ್ಟಿದೆ, ಇದು ನಿಮಗೆ ಅಧೀನವಾಗಿದೆ ಮತ್ತು ಸಾಮಾನ್ಯ ಪರಿಭಾಷೆಯಲ್ಲಿ ಜಿಲ್ಲೆಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುತ್ತದೆ - ಮೊದಲ ಏರ್ ಕವರ್ ಸೆಕ್ಟರ್.
ಜಿಲ್ಲಾ ವಾಯು ರಕ್ಷಣಾ ಯೋಜನೆ ಮತ್ತು VNOS ಪೋಸ್ಟ್‌ಗಳ ವ್ಯವಸ್ಥೆಯಿಂದ ಅನುಬಂಧ ಸಂಖ್ಯೆ....
7. ಯುದ್ಧ ಎಚ್ಚರಿಕೆಯಲ್ಲಿ ಘಟಕಗಳನ್ನು ಹೆಚ್ಚಿಸುವ ವಿಧಾನ:
1) ಕೆಳಗಿನವುಗಳು ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಹೆಚ್ಚಿಸಲು ಹಕ್ಕನ್ನು ಹೊಂದಿವೆ:
ಎ) ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್;
ಬಿ) ಜಿಲ್ಲಾ ಮಿಲಿಟರಿ ಕೌನ್ಸಿಲ್;
ಸಿ) ಸೈನ್ಯದ ಮಿಲಿಟರಿ ಕೌನ್ಸಿಲ್;
ಡಿ) ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ಅಥವಾ ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ ಮಾತ್ರ ಸಹಿ ಮಾಡಿದ ಆದೇಶಗಳನ್ನು ಹೊಂದಿರುವ ವ್ಯಕ್ತಿಗಳು;
ಇ) ರಚನೆಗಳು ಮತ್ತು ಘಟಕಗಳ ಕಮಾಂಡರ್‌ಗಳು, ಅವರಿಗೆ ಅಧೀನವಾಗಿರುವ ಘಟಕಗಳ ಭಾಗದಲ್ಲಿ.
ಈ ಕವರ್ ಯೋಜನೆಯ ಅನುಷ್ಠಾನದ ಬಗ್ಗೆ ಜಿಲ್ಲಾ ಮಿಲಿಟರಿ ಕೌನ್ಸಿಲ್‌ನಿಂದ ಎನ್‌ಕ್ರಿಪ್ಟ್ ಮಾಡಿದ ಟೆಲಿಗ್ರಾಮ್ ಈ ಕೆಳಗಿನಂತಿರುತ್ತದೆ: “3 ನೇ ಸೇನೆಯ ಕಮಾಂಡರ್‌ಗೆ. ನಾನು GRODNO 1941 ರಲ್ಲಿ ಎಚ್ಚರಿಕೆಯನ್ನು ಘೋಷಿಸುತ್ತೇನೆ. ಸಹಿಗಳು."
ಕವರ್ ಪ್ರದೇಶದ ರಚನೆಗಳು ಮತ್ತು ಘಟಕಗಳಿಗಾಗಿ ನೀವು ಸೈಫರ್ ಟೆಲಿಗ್ರಾಮ್‌ನ (ಕೋಡ್‌ಗ್ರಾಮ್) ಕೆಳಗಿನ ಸಾಂಪ್ರದಾಯಿಕ ಪಠ್ಯವನ್ನು ಸೂಚಿಸಬೇಕು: “ಕಾರ್ಪ್ಸ್ ಕಮಾಂಡರ್‌ಗೆ (ವಿಭಾಗ) ನಂ. "ಕೆಂಪು" ಪ್ಯಾಕೇಜ್ ತೆರೆಯುವುದರೊಂದಿಗೆ ನಾನು ಎಚ್ಚರಿಕೆಯನ್ನು ಘೋಷಿಸುತ್ತೇನೆ. ಸಹಿಗಳು."
2) ಮಿಲಿಟರಿ ರಹಸ್ಯಗಳನ್ನು ಸಂರಕ್ಷಿಸಲು ಮತ್ತು ಬಿಡಲು ಎಲ್ಲಾ ಕ್ರಮಗಳ ಅನುಸಾರವಾಗಿ ಯುದ್ಧ ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಬೆಳೆಸಲಾಗುತ್ತದೆ:
ಎ) 56 ನೇ ಪುಟ ವಿಭಾಗ, ಯುದ್ಧ ಎಚ್ಚರಿಕೆಯ ಘೋಷಣೆಯ ನಂತರ 3-9 ಗಂಟೆಗಳ ನಂತರ, ಗ್ರೋಡ್ನೊ ಯುಆರ್ ಮತ್ತು ಫೀಲ್ಡ್ ಬಲವರ್ಧನೆಯ ಸ್ಥಾನಗಳನ್ನು ರಾಜ್ಯದ ಗಡಿಯುದ್ದಕ್ಕೂ, ಮುಂಭಾಗದಲ್ಲಿ ಆಕ್ರಮಿಸುತ್ತದೆ: ಸರೋವರ. ಕವಿಶ್ಕಿ, ಕಡಿಶ್, ಕ್ರಾಸ್ನೆ, ಚಾರ್ನಿ ಬ್ರೂಡ್, ಆಗಸ್ಟೋವ್ ಕಾಲುವೆ;
ಬಿ) 27 ನೇ ಪುಟ ವಿಭಾಗ, ಯುದ್ಧ ಎಚ್ಚರಿಕೆಯ ಘೋಷಣೆಯ 3-9 ಗಂಟೆಗಳ ನಂತರ, ಮುಂಭಾಗದಲ್ಲಿ ಕ್ಷೇತ್ರ ಬಲವರ್ಧನೆಯ ಸ್ಥಾನಗಳನ್ನು ತೆಗೆದುಕೊಳ್ಳುತ್ತದೆ: ಹಕ್ಕು. Czarny Brud, Janówka, Raigorod, Bogusze, ಹಕ್ಕು. ಶುಚಿನ್;
ಸಿ) 85 ನೇ ಪುಟ ವಿಭಾಗ, ಯುದ್ಧ ಎಚ್ಚರಿಕೆಯ ಘೋಷಣೆಯ 24 ಗಂಟೆಗಳ ನಂತರ, ಈ ಪ್ರದೇಶದಲ್ಲಿ ಕೇಂದ್ರೀಕರಿಸುತ್ತದೆ: ಸ್ಟಾರೊಕಾಮೆನ್ನಾ, ಸುಖೋವೊಲಾ, ಕೊರಿಟ್ಸಿನ್, ಸಿದ್ರಾ ಮತ್ತು ಎರಡನೇ ಎಚೆಲಾನ್ ಅನ್ನು ರೂಪಿಸಿ, ನದಿಯ ದಕ್ಷಿಣ ದಂಡೆಯ ಉದ್ದಕ್ಕೂ ರಕ್ಷಣಾತ್ಮಕ ರೇಖೆಯನ್ನು ಸಿದ್ಧಪಡಿಸುತ್ತದೆ. ಬೆಬ್ರ್ಜಾ ಮತ್ತು ಪೂರ್ವ ನದಿ. ಬ್ರಝೋಝೋವ್ಕಾ;
d) ಉಳಿದ ಘಟಕಗಳು ತಮ್ಮ ಕ್ವಾರ್ಟರ್‌ನ ಸ್ಥಳದಿಂದ 3 - 5 ಕಿಮೀ ದೂರದಲ್ಲಿ, ವಾಯುದಾಳಿಯಿಂದ ಹೆಚ್ಚು ಆಶ್ರಯ ಪಡೆದಿರುವ ಮತ್ತು ಕಾಲಮ್‌ಗಳ ಮೆರವಣಿಗೆಗೆ ಮತ್ತು ಯುದ್ಧ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಹೆಚ್ಚು ಅನುಕೂಲಕರವಾದ ಜೋಡಣೆಯ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿವೆ.
3) ಯುದ್ಧ ಎಚ್ಚರಿಕೆಯಲ್ಲಿ ಅಸೆಂಬ್ಲಿ ಪ್ರದೇಶಗಳಿಂದ, ಘಟಕಗಳು, "ಕೆಂಪು" ಪ್ಯಾಕೇಜ್ ಅನ್ನು ತೆರೆಯಲು ಆದೇಶವಿದ್ದರೆ, ವಿಶೇಷ ಸೂಚನೆಗಳಿಗಾಗಿ ಕಾಯದೆ, ರಾಜ್ಯ ಗಡಿಗೆ ತೆರಳಿ, ಸೈಟ್ ರಕ್ಷಣಾ ಯೋಜನೆಯ ಪ್ರಕಾರ ಗೊತ್ತುಪಡಿಸಿದ ಪ್ರದೇಶಗಳಿಗೆ.
ತರುವಾಯ, ಕವರ್ ಪ್ರದೇಶದ ಭಾಗಗಳು ಪರಿಸ್ಥಿತಿಯನ್ನು ಅವಲಂಬಿಸಿ ನಿಮ್ಮ ಆದೇಶಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ.
4) ಸನ್ನದ್ಧತೆಯ ಸಮಯವನ್ನು ಕಡಿಮೆ ಮಾಡಲು, ಕವರ್ ಪ್ರದೇಶದಲ್ಲಿ ಸೇರಿಸಲಾದ ಘಟಕಗಳು ಹೊಂದಿರಬೇಕು:
ಕಾಲಾಳುಪಡೆ ಮತ್ತು ಅಶ್ವದಳ:
ಎ) ಮೊಹರು ಪೆಟ್ಟಿಗೆಗಳಲ್ಲಿ ರೈಫಲ್ ಕಾರ್ಟ್ರಿಜ್ಗಳ ಪೋರ್ಟಬಲ್ ಪೂರೈಕೆ (ಪ್ರತಿ ರೈಫಲ್ಗೆ 90 ತುಣುಕುಗಳು), ಕರ್ತವ್ಯ ಅಧಿಕಾರಿ ಮತ್ತು ಆರ್ಡರ್ಲಿ ರಕ್ಷಣೆಯಡಿಯಲ್ಲಿ, ಘಟಕಗಳಲ್ಲಿ. ಪ್ರತಿ ಕಮಾಂಡರ್ (ಪ್ಲೇಟೂನ್, ಕಂಪನಿ, ಬೆಟಾಲಿಯನ್) ಪೋರ್ಟಬಲ್ ಮೀಸಲು ನೀಡುವ ವಿಧಾನವನ್ನು ನಿರ್ಧರಿಸುತ್ತದೆ. ಎಚ್ಚರಿಕೆಯ ಮೇಲೆ ಮಾತ್ರ ಸಮಸ್ಯೆಯನ್ನು ಕೈಗೊಳ್ಳಲಾಗುತ್ತದೆ. ಪ್ರೊಪೆಲ್ಲರ್ ಕಾರ್ಟ್ರಿಜ್ಗಳ ಸಾಗಿಸಬಹುದಾದ ಸ್ಟಾಕ್ (ಕೈಯಿಂದ ನೀಡಲಾದವುಗಳನ್ನು ಹೊರತುಪಡಿಸಿ) ಮೊಹರು ಪೆಟ್ಟಿಗೆಗಳು, ಸ್ಟ್ಯಾಕ್ಗಳಲ್ಲಿ ಪ್ಲಟೂನ್ಗಳು ಮತ್ತು ಕಂಪನಿಗಳ ನಡುವೆ ವಿತರಿಸಬೇಕು ಮತ್ತು ಕಾರ್ಟ್ಗಳಲ್ಲಿ ಗುರುತಿಸಬೇಕು. ಪ್ರತಿಯೊಂದು ರೆಜಿಮೆಂಟ್, ಬೆಟಾಲಿಯನ್, ಕಂಪನಿ ಮತ್ತು ಸ್ಕ್ವಾಡ್ರನ್ ಅವರ ಸಮಯೋಚಿತ ಮತ್ತು ಸರಿಯಾದ ಲೋಡಿಂಗ್‌ಗೆ ಜವಾಬ್ದಾರರಾಗಿರುವ ಗೊತ್ತುಪಡಿಸಿದ ವ್ಯಕ್ತಿಯನ್ನು ಹೊಂದಿರಬೇಕು.
ಬಿ) ಪ್ರತಿ ಹೆವಿ ಮೆಷಿನ್ ಗನ್‌ಗೆ, 4 ಟೇಪ್‌ಗಳನ್ನು ತುಂಬಿಸಿ ಪೆಟ್ಟಿಗೆಗಳಲ್ಲಿ ಇರಿಸಲಾಗುತ್ತದೆ; ಲೈಟ್ ಮೆಷಿನ್ ಗನ್ ಮತ್ತು ಮೆಷಿನ್ ಗನ್ಗೆ 2 ಡಿಸ್ಕ್ಗಳು. ಇಲಾಖೆಗಳಲ್ಲಿ ಅಥವಾ ವಿಶೇಷ, ಸುರಕ್ಷಿತ ಆವರಣದಲ್ಲಿ ಸೀಲ್ಡ್ ರೂಪದಲ್ಲಿ ಸ್ಟಫ್ಡ್ ಟೇಪ್ಗಳು ಮತ್ತು ಡಿಸ್ಕ್ಗಳೊಂದಿಗೆ ಪೆಟ್ಟಿಗೆಗಳು. ನಿಯತಕಾಲಿಕವಾಗಿ ಡಿಸ್ಕ್ಗಳು ಮತ್ತು ಕಾರ್ಟ್ರಿಜ್ಗಳನ್ನು ರಿಫ್ರೆಶ್ ಮಾಡಿ ಮತ್ತು ಟೇಪ್ಗಳನ್ನು ಒಣಗಿಸಿ;
ಸಿ) ಕೈ ಮತ್ತು ರೈಫಲ್ ಗ್ರೆನೇಡ್‌ಗಳನ್ನು ಘಟಕ ಗೋದಾಮುಗಳಲ್ಲಿ ಸೆಟ್‌ಗಳಲ್ಲಿ, ಪ್ರತಿ ಘಟಕಕ್ಕೆ ವಿಶೇಷ ಪೆಟ್ಟಿಗೆಗಳಲ್ಲಿ ಸಂಗ್ರಹಿಸಿ;
ಡಿ) 0.25 ಸುತ್ತುಗಳ ಮದ್ದುಗುಂಡುಗಳ ಮೊತ್ತದಲ್ಲಿ ಚಿಪ್ಪುಗಳು ಮತ್ತು ಗಣಿಗಳನ್ನು ಸಂಪೂರ್ಣವಾಗಿ ಸಜ್ಜುಗೊಳಿಸಲಾಗಿದೆ, ಮೊಹರು ಮತ್ತು ಲಾಕ್ ಮಾಡಿದ ಅಂಗಗಳು ಮತ್ತು ಚಾರ್ಜಿಂಗ್ ಬಾಕ್ಸ್‌ಗಳಲ್ಲಿ ಘಟಕ ಉದ್ಯಾನವನಗಳಲ್ಲಿ ಸಂಗ್ರಹಿಸಬೇಕು;
ಇ) ಮಿಲಿಟರಿ-ರಾಸಾಯನಿಕ, ಇಂಜಿನಿಯರಿಂಗ್ ಮತ್ತು ಸಂವಹನ ಸಾಧನಗಳನ್ನು ಪ್ರತಿ ಘಟಕಕ್ಕೆ ಸೆಟ್ಗಳಲ್ಲಿ ಘಟಕ ಗೋದಾಮುಗಳಲ್ಲಿ ಸಂಗ್ರಹಿಸಬೇಕು;
ಎಫ್) ಫೈಟರ್‌ನ ಪೋರ್ಟಬಲ್ ಆಹಾರ ಮತ್ತು ವೈಯಕ್ತಿಕ ಸರಬರಾಜುಗಳನ್ನು ಡಫಲ್ ಬ್ಯಾಗ್‌ಗಳು ಮತ್ತು ಬ್ಯಾಕ್‌ಪ್ಯಾಕ್‌ಗಳಲ್ಲಿ ಇರಿಸಲು ಸಿದ್ಧಪಡಿಸಿದ ರೂಪದಲ್ಲಿ ಸಂಗ್ರಹಿಸಿ;
ಹೆಚ್ಚುವರಿಯಾಗಿ, ಘಟಕದ ಗೋದಾಮುಗಳಲ್ಲಿ, ಪ್ರತಿ ಘಟಕಕ್ಕೆ ಒಂದು ದಿನನಿತ್ಯದ ಆಹಾರ ಮತ್ತು ಮೇವನ್ನು ಸಂಗ್ರಹಿಸಿ, ಘಟಕದ ಬೆಂಗಾವಲು ಪಡೆಗೆ ಲೋಡ್ ಮಾಡಲು ತಯಾರಿಸಲಾಗುತ್ತದೆ;
ಈ ಭಾಗಗಳ ಅಡಿಗೆಮನೆಗಳು ಮತ್ತು ಬೆಂಗಾವಲು ಉತ್ತಮ ಕೆಲಸದ ಕ್ರಮದಲ್ಲಿರಬೇಕು ಮತ್ತು ಅವುಗಳಿಗೆ ಒದಗಿಸಲಾದ ಉಪಕರಣಗಳು ಮತ್ತು ಬಿಡಿಭಾಗಗಳೊಂದಿಗೆ ಇರಬೇಕು;
g) ಚಳಿಗಾಲದ ಪರಿಸ್ಥಿತಿಗಳಲ್ಲಿ, ಎಲ್ಲಾ ಘಟಕಗಳಿಗೆ ಬೆಚ್ಚಗಿನ ಒಳ ಉಡುಪು, ಕೈಗವಸುಗಳು, ಮರೆಮಾಚುವ ಸೂಟ್‌ಗಳು ಮತ್ತು ಸಂಪೂರ್ಣ ಘಟಕಕ್ಕೆ ಹಿಮಹಾವುಗೆಗಳನ್ನು ಒದಗಿಸಬೇಕು;
h) ತುರ್ತು ಮೀಸಲು ಪ್ರದೇಶದ ಮಿಲಿಟರಿ ಸ್ಥಳಾಕೃತಿಯ ನಕ್ಷೆಗಳನ್ನು ಪ್ರತಿ ಕಮಾಂಡರ್‌ಗೆ ಮೊಹರು ಮಾಡಿದ ಚೀಲಗಳಲ್ಲಿ ಒಟ್ಟಿಗೆ ಅಂಟಿಸಿ, GRODNO-41 ರ ಘೋಷಣೆಯವರೆಗೂ ಅವುಗಳನ್ನು ಹಸ್ತಾಂತರಿಸದೆ.
"NZ" ಕಾರ್ಡ್‌ಗಳನ್ನು ಸ್ವೀಕರಿಸುವ ಮೊದಲು, ಪ್ರಸ್ತುತ ಭತ್ಯೆ ಕಾರ್ಡ್‌ಗಳನ್ನು ತಯಾರಿಸಿ, ಅವುಗಳು ಒಟ್ಟಿಗೆ ಅಂಟಿಕೊಂಡಿರುತ್ತವೆ ಮತ್ತು ಘಟಕಗಳ ಕೇಂದ್ರ ಕಚೇರಿಯಲ್ಲಿ ಘಟಕಗಳಿಗೆ ಸೆಟ್‌ಗಳಲ್ಲಿ ಇರಿಸಲಾಗುತ್ತದೆ ಮತ್ತು ಈ ಕಾರ್ಡ್‌ಗಳನ್ನು ಎಚ್ಚರಿಕೆಯಲ್ಲಿ ಮಾತ್ರ ನೀಡಿ.
ಯಾಂತ್ರಿಕೃತ ಮತ್ತು ಟ್ಯಾಂಕ್ ಘಟಕಗಳು:
ಎ) ಯುನಿಟ್‌ನ ಗೋದಾಮುಗಳಲ್ಲಿನ ಪ್ರತಿ ಯುದ್ಧ ವಾಹನಕ್ಕೆ, 10% ಯುದ್ಧ ಮದ್ದುಗುಂಡುಗಳನ್ನು ಡಿಸ್ಕ್‌ಗಳಲ್ಲಿ ತುಂಬಿಸಿ, ಪ್ರತಿ 15 ದಿನಗಳಿಗೊಮ್ಮೆ ಡಿಸ್ಕ್‌ಗಳನ್ನು ಮರುಲೋಡ್ ಮಾಡಿ.
ಯುದ್ಧ ಎಚ್ಚರಿಕೆಯ ಘೋಷಣೆಯ ಮೇಲೆ ಡಿಸ್ಕ್ಗಳನ್ನು ವಾಹನಗಳಲ್ಲಿ ಇರಿಸಲಾಗುತ್ತದೆ;
ಬಿ) ರೈಫಲ್ ಘಟಕಗಳಿಗೆ ನಿರ್ದಿಷ್ಟಪಡಿಸಿದ ಕ್ರಮದಲ್ಲಿ ಎಲ್ಲಾ ಇತರ ರೀತಿಯ ಸರಬರಾಜುಗಳನ್ನು ಸಂಗ್ರಹಿಸಿ. ಪ್ರತಿ ವಾಹನಕ್ಕೆ ವಿತರಣೆಯ ಲೆಕ್ಕಾಚಾರದೊಂದಿಗೆ ಮದ್ದುಗುಂಡುಗಳ ಸಂಪೂರ್ಣ ರೂಢಿಯನ್ನು ಕಂಪನಿಗಳು ಮತ್ತು ಪ್ಲಟೂನ್‌ಗಳ ನಡುವೆ ವಿತರಿಸಬೇಕು. ಪ್ರತಿಯೊಬ್ಬ ಕಮಾಂಡರ್ ವಾಹನದ ಸಲಕರಣೆಗಳನ್ನು ತಿಳಿದಿರಬೇಕು. ಆಹಾರ ಮತ್ತು ವಸ್ತುಗಳು. ವಾಹನಗಳಿಗೆ ಲೋಡ್ ಮಾಡುವ ನಿರೀಕ್ಷೆಯೊಂದಿಗೆ ಆಸ್ತಿಯನ್ನು ಸಿದ್ಧಪಡಿಸಬೇಕು ಮತ್ತು ಹಾಕಬೇಕು ಮತ್ತು ಯಾವ ವಾಹನ ಮತ್ತು ಏನು ಲೋಡ್ ಮಾಡಲಾಗುತ್ತಿದೆ ಎಂದು ಕಮಾಂಡರ್‌ಗಳು ತಿಳಿದಿರಬೇಕು;
ಸಿ) ಇಂಧನ - (ಈಗಾಗಲೇ ಮಾಡಲಾಗಿಲ್ಲ) ಹೆಚ್ಚುವರಿ ಇಂಧನ ಟ್ಯಾಂಕ್‌ಗಳನ್ನು ತಯಾರಿಸಿ, ಇದರಿಂದಾಗಿ ವಾಹನಗಳ ಶ್ರೇಣಿಯನ್ನು ನವೆಂಬರ್ 27, 1940 ರ NKO ಆದೇಶ ಸಂಖ್ಯೆ 0335 ರ ಮಾನದಂಡಗಳಿಗೆ ಹೆಚ್ಚಿಸುವುದು;
5) ನಿರ್ವಹಿಸಲು ಘಟಕಗಳ ಸಿದ್ಧತೆಯನ್ನು ನಾನು ಸ್ಥಾಪಿಸುತ್ತೇನೆ:
ಎ) ರೈಫಲ್ ಮತ್ತು ಅಶ್ವದಳದ ಘಟಕಗಳಿಗೆ - ಬೇಸಿಗೆಯಲ್ಲಿ - ಎರಡು ಗಂಟೆಗಳ ನಂತರ, ಚಳಿಗಾಲದಲ್ಲಿ - ಮೂರು ಗಂಟೆಗಳ ನಂತರ; 45 ನಿಮಿಷಗಳಲ್ಲಿ ಕರ್ತವ್ಯ ಘಟಕಗಳು;
ಬಿ) ಟ್ಯಾಂಕ್ ರೆಜಿಮೆಂಟ್‌ಗಳಿಗೆ - ಬೇಸಿಗೆಯಲ್ಲಿ 2 ಗಂಟೆಗಳು, ಚಳಿಗಾಲದಲ್ಲಿ 4 ಗಂಟೆಗಳು; ಘಟಕಗಳು ಬೆಚ್ಚಗಿನ ಗ್ಯಾರೇಜುಗಳನ್ನು ಹೊಂದಿದ್ದರೆ, ಚಳಿಗಾಲದಲ್ಲಿ ಟ್ಯಾಂಕ್ ಘಟಕಗಳ ಸಿದ್ಧತೆ ಸಮಯವು 1 ಗಂಟೆ ಕಡಿಮೆಯಾಗುತ್ತದೆ.
6) ಎಚ್ಚರಿಕೆಯನ್ನು ಘೋಷಿಸಿದಾಗ, ಘಟಕಗಳು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತವೆ:
ಎ) ಯುನಿಟ್ ಅನ್ನು ಸಮರ ಕಾನೂನಿಗೆ ವರ್ಗಾಯಿಸಲು ಎಲ್ಲಾ ಕೆಲಸಗಳನ್ನು ನಿರ್ವಹಿಸುವ ಸಾಧ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಕಮಾಂಡ್, ರಾಜಕೀಯ ಮತ್ತು ರೆಡ್ ಆರ್ಮಿ ಸಿಬ್ಬಂದಿಯನ್ನು ಕಟ್ಟುನಿಟ್ಟಾಗಿ ಅಗತ್ಯ ಸಂಖ್ಯೆಯಲ್ಲಿ ಬಿಡಿ;
ಆಸ್ತಿಯನ್ನು ರಕ್ಷಿಸಲು, ಕಟ್ಟಡಗಳು ಮತ್ತು ಆಸ್ತಿಯನ್ನು KECH ಅಥವಾ ಮಿಲಿಟರಿ ಘಟಕಗಳಿಗೆ ವರ್ಗಾಯಿಸಲು ಜವಾಬ್ದಾರರಾಗಿರುವ ವ್ಯಕ್ತಿಗಳನ್ನು ಹೊರತುಪಡಿಸಿ, ಪ್ರತಿ ಸೌಲಭ್ಯಕ್ಕೆ ಒಬ್ಬ ವ್ಯಕ್ತಿಯನ್ನು ಬಿಡಿ. ಬ್ಯಾರಕ್‌ಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆಯನ್ನು ವೇಗಗೊಳಿಸಲು, ವರ್ಗಾವಣೆಯ ಸಮಯದಲ್ಲಿ ಸ್ವೀಕಾರ ದಾಖಲೆಗಳಾಗಿ ಕಾರ್ಯನಿರ್ವಹಿಸುವ ದಾಸ್ತಾನು ಪಟ್ಟಿಗಳನ್ನು ಹೊಂದಿರಿ;
ಬಿ) ಟ್ಯಾಂಕ್ ಘಟಕಗಳಲ್ಲಿ, ಲೈವ್ ಮದ್ದುಗುಂಡುಗಳೊಂದಿಗೆ ಡಿಸ್ಕ್ಗಳನ್ನು ವಾಹನಗಳಲ್ಲಿ ಇರಿಸಲಾಗುತ್ತದೆ; ಎಲ್ಲಾ ವಾಹನಗಳು ನಿರಂತರವಾಗಿ ಇಂಧನ ಮತ್ತು ತೈಲದಿಂದ ತುಂಬಿರಬೇಕು; ನೀರು (ಚಳಿಗಾಲದಲ್ಲಿ) ಎಚ್ಚರಿಕೆಯೊಂದಿಗೆ ತುಂಬಿರುತ್ತದೆ;
ಸಿ) ಗೋದಾಮುಗಳು, ಉದ್ಯಾನವನಗಳು, ಗ್ಯಾರೇಜುಗಳ ಭದ್ರತೆಯನ್ನು ಬಲಪಡಿಸಲಾಗುತ್ತಿದೆ;
ಡಿ) ಅಗ್ನಿಶಾಮಕ ಸರಬರಾಜು, ಇಂಧನ ಮತ್ತು ಆಹಾರ ಮೇವಿನ ಸಾಗಿಸಲಾದ ಸರಬರಾಜುಗಳನ್ನು ಬೆಂಗಾವಲು ಪಡೆಗಳಲ್ಲಿ ಇರಿಸಲಾಗುತ್ತದೆ;
ಇ) "ಕೆಂಪು" ಪ್ಯಾಕೇಜ್ ಅನ್ನು ತೆರೆದ ನಂತರ, "NZ" ಕಾರ್ಡ್ಗಳನ್ನು ಕಮಾಂಡ್ ಸಿಬ್ಬಂದಿಗೆ ನೀಡಲಾಗುತ್ತದೆ;
ಎಫ್) ದೂರವಾಣಿ ಅಂಶಗಳು ನೀರಿನಿಂದ ತುಂಬಿವೆ (ವಿಶೇಷ ಆದೇಶದ ಮೂಲಕ).
7) ಯುರಲ್ಸ್‌ನ ಮುಂಭಾಗದ ಅಂಚಿನಲ್ಲಿರುವ ಎಲ್ಲಾ ಮಿಲಿಟರಿ ರಚನೆಗಳನ್ನು ಗ್ಯಾರಿಸನ್‌ಗಳ ಸಂಪೂರ್ಣ ಪೂರಕದಿಂದ ಆಕ್ರಮಿಸಬೇಕು ಮತ್ತು ಫಿರಂಗಿಗಳು ಮತ್ತು ಮೆಷಿನ್ ಗನ್‌ಗಳನ್ನು ಒದಗಿಸಬೇಕು. ಮುಂಚೂಣಿಯಲ್ಲಿರುವ ರಚನೆಗಳನ್ನು ಪೂರ್ಣ ಯುದ್ಧ ಸನ್ನದ್ಧತೆಗೆ ಆಕ್ರಮಿಸಿಕೊಳ್ಳುವುದು ಮತ್ತು ತರುವುದು ಎಚ್ಚರಿಕೆಯನ್ನು ಘೋಷಿಸಿದ 2-3 ಗಂಟೆಗಳ ನಂತರ ಮತ್ತು ಯುರಲ್ಸ್ ಘಟಕಗಳಿಗೆ 45 ನಿಮಿಷಗಳ ನಂತರ ಪೂರ್ಣಗೊಳ್ಳಬಾರದು.
ಎಚ್ಚರಿಕೆಯ ಘೋಷಣೆಯೊಂದಿಗೆ, ಗ್ಯಾರಿಸನ್ಗಳು ಮಿಲಿಟರಿ ಸ್ಥಾಪನೆಗಳನ್ನು ಆಕ್ರಮಿಸಿಕೊಳ್ಳುತ್ತಾರೆ ಮತ್ತು ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ, ಯುದ್ಧ ಗಾರ್ಡ್ಗಳನ್ನು ಕಳುಹಿಸಲಾಗುತ್ತದೆ ಮತ್ತು ಸಂವಹನಗಳನ್ನು ಸ್ಥಾಪಿಸಲಾಗುತ್ತದೆ.
8) ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಹೆಚ್ಚಿಸುವುದು ಮತ್ತು ಅವುಗಳ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುವುದು ಯಾಂತ್ರೀಕೃತಗೊಂಡ ಹಂತಕ್ಕೆ ತರಬೇಕು, ಇದಕ್ಕಾಗಿ ಘಟಕದ ಸಂಪೂರ್ಣ ಆಂತರಿಕ ದಿನಚರಿಯನ್ನು ವಿಶೇಷವಾಗಿ ಸ್ಪಷ್ಟವಾಗಿ ಸ್ಥಾಪಿಸಬೇಕು, ಕಮಾಂಡ್ ಸಿಬ್ಬಂದಿಗೆ ಎಚ್ಚರಿಕೆಯ ಸೇವೆಯನ್ನು ಕೆಲಸ ಮಾಡಬೇಕು ಮತ್ತು ಪರಿಶೀಲಿಸಬೇಕು, ಆಸ್ತಿಯ ಸಂಗ್ರಹವು ಘಟಕಗಳಿಗೆ ಅದರ ತ್ವರಿತ ಬಿಡುಗಡೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಜೂನಿಯರ್ ಕಮಾಂಡ್ ಸಿಬ್ಬಂದಿ, ವಿಶೇಷವಾಗಿ ಹಿರಿಯ ಅಧಿಕಾರಿಗಳು, ಎಚ್ಚರಿಕೆಯ ಸಮಯದಲ್ಲಿ ತಮ್ಮ ಘಟಕಗಳನ್ನು ಮುನ್ನಡೆಸಲು ತರಬೇತಿ ನೀಡಬೇಕು.
ಯುನಿಟ್ ಕಮಾಂಡರ್‌ಗಳು ತಮ್ಮ ಯುದ್ಧ ಕಾರ್ಯಾಚರಣೆಗಳು ಮತ್ತು ಅವರ ವಲಯಗಳನ್ನು ಸಂಪೂರ್ಣವಾಗಿ ತಿಳಿದಿರಬೇಕು, ಅವರು ವಿಶೇಷವಾಗಿ ನಿಯೋಜನೆ ಮತ್ತು ಯುದ್ಧಕ್ಕೆ ಅನುಕೂಲಕರವಾದ ಮಾರ್ಗಗಳು, ದಾಟುವಿಕೆಗಳು ಮತ್ತು ಸಾಲುಗಳನ್ನು ಅಧ್ಯಯನ ಮಾಡಬೇಕು. ಆಟಗಳು, ಕ್ಷೇತ್ರ ಪ್ರವಾಸಗಳು ಮತ್ತು ಇತರ ರೀತಿಯ ವ್ಯಾಯಾಮಗಳಲ್ಲಿ ಕಮಾಂಡ್ ಸಿಬ್ಬಂದಿ ಮತ್ತು ಘಟಕಗಳ ವ್ಯವಸ್ಥಿತ ತರಬೇತಿಯು ಕಾರ್ಯಾಚರಣೆಗಳನ್ನು ಎದುರಿಸಲು ಯುದ್ಧತಂತ್ರದ ಪರಿಹಾರಗಳಿಗಾಗಿ ಹೆಚ್ಚಿನ ಆಯ್ಕೆಗಳನ್ನು ರೂಪಿಸಬೇಕು.
8. ಗಡಿ ಘಟಕಗಳಿಗೆ ಬೆಂಬಲ.
ಕ್ಷೇತ್ರ ಪಡೆಗಳು ಗಡಿಯನ್ನು ತಲುಪುವವರೆಗೆ ಗಡಿ ಕಾವಲು ಘಟಕಗಳನ್ನು ಬೆಂಬಲಿಸಲು, ಎರಡನೆಯದನ್ನು ಸಶಸ್ತ್ರ ಬೇರ್ಪಡುವಿಕೆಗಳು ಅಥವಾ ಗ್ಯಾಂಗ್‌ಗಳು ಉಲ್ಲಂಘಿಸಿದರೆ, 345 ನೇ ಕಾಲಾಳುಪಡೆ ರೆಜಿಮೆಂಟ್‌ನಿಂದ ಒಂದು ಬೆಟಾಲಿಯನ್, 86 ನೇ ಗಡಿ ಬೇರ್ಪಡುವಿಕೆಗೆ 27 ನೇ ಕಾಲಾಳುಪಡೆ ರೆಜಿಮೆಂಟ್ ಅನ್ನು ನಿಯೋಜಿಸಿ.
ನಿಯೋಜಿಸಲಾದ ಬೇರ್ಪಡುವಿಕೆ (ಗಡಿ ಬೆಂಬಲ ಬೇರ್ಪಡುವಿಕೆ) ಗಾಗಿ ಸನ್ನದ್ಧತೆಯ ಅವಧಿಯನ್ನು ಯುದ್ಧ ಎಚ್ಚರಿಕೆಯನ್ನು ಘೋಷಿಸಿದ ಕ್ಷಣದಿಂದ 45 ನಿಮಿಷಗಳಲ್ಲಿ ಹೊಂದಿಸಲಾಗಿದೆ.
ಗಡಿ ಬೇರ್ಪಡುವಿಕೆಯ ಕಮಾಂಡರ್ ತಕ್ಷಣವೇ ಬೇರ್ಪಡುವಿಕೆಯ ನಿಯೋಜನೆಯ ಬಗ್ಗೆ ತಿಳಿಸಬೇಕು. ಈ ಬೇರ್ಪಡುವಿಕೆಗಳನ್ನು ಕರೆಯುವ ಹಕ್ಕನ್ನು ಬೇರ್ಪಡುವಿಕೆಯ ಕಮಾಂಡರ್ಗೆ ನೀಡಲಾಗುತ್ತದೆ, ಅವರು ಬೇರ್ಪಡುವಿಕೆಯೊಂದಿಗೆ ತಂತಿ ಸಂಪರ್ಕವನ್ನು ಸ್ಥಾಪಿಸುತ್ತಾರೆ ಮತ್ತು ಕರೆಗೆ ಸಂಕೇತವನ್ನು ನಿರ್ಧರಿಸುತ್ತಾರೆ.
ಬೆಂಬಲ ಬೇರ್ಪಡುವಿಕೆಯ ಕಮಾಂಡರ್, ಕರೆ ಮಾಡಿದಾಗ, ಎಚ್ಚರಿಕೆಯನ್ನು ಎತ್ತುತ್ತಾನೆ ಮತ್ತು ಅವನ ಆಜ್ಞೆಯನ್ನು ತಿಳಿಸುತ್ತಾನೆ.
ಗಡಿ ಘಟಕಗಳು ಬೆಂಬಲ ಘಟಕಗಳನ್ನು ಕರೆದಾಗ, ನಂತರದ ಹೋರಾಟಗಾರರಿಗೆ ಮದ್ದುಗುಂಡುಗಳ ಪೋರ್ಟಬಲ್ ಪೂರೈಕೆಯನ್ನು ನೀಡಲಾಗುತ್ತದೆ. ಬೆಂಬಲ ಬೇರ್ಪಡುವಿಕೆಗಳು, ಘಟಕಗಳು ರಾಜ್ಯದ ಗಡಿಯನ್ನು ತಲುಪುವ ಮೊದಲು, ಗಡಿ ಬೇರ್ಪಡುವಿಕೆಗಳ ಕಮಾಂಡರ್ಗಳಿಗೆ ಅಧೀನವಾಗಿರುತ್ತವೆ.
ರಾಜ್ಯದ ಗಡಿಗೆ ಕೆಂಪು ಸೇನೆಯ ಪಡೆಗಳ ಪ್ರವೇಶದೊಂದಿಗೆ, ಕವರ್ ಪ್ರದೇಶದಲ್ಲಿ ನೆಲೆಗೊಂಡಿರುವ NKVD ಯ ಗಡಿ ಘಟಕಗಳು ನಿಮ್ಮ ಕಾರ್ಯಾಚರಣೆಯ ಅಧೀನಕ್ಕೆ ಬರುತ್ತವೆ.
ರೆಡ್ ಆರ್ಮಿಯ ಘಟಕಗಳು ಮತ್ತು NKVD ಯ ಗಡಿ ಘಟಕಗಳ ನಡುವಿನ ಸಂಬಂಧದ ಕಾರ್ಯವಿಧಾನವನ್ನು 1939 ಸಂಖ್ಯೆಗಾಗಿ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ನಿರ್ದೇಶನಕ್ಕೆ ಅನುಗುಣವಾಗಿ ಸ್ಥಾಪಿಸಲಾಗಿದೆ ..., ಇದರ ಸಾರವು ಅನುಬಂಧ ಸಂಖ್ಯೆ. ..
9. ಸಂವಹನ.
ವಿಭಾಗದ (ಸೈನ್ಯ) ಪ್ರಧಾನ ಕಛೇರಿ ಮತ್ತು ಜಿಲ್ಲೆಯ ಪ್ರಧಾನ ಕಛೇರಿ, ನೆರೆಹೊರೆಯವರು ಮತ್ತು ಅಧೀನ ಘಟಕಗಳ ಪ್ರಧಾನ ಕಛೇರಿಗಳ ನಡುವಿನ ವೈರ್ ಸಂವಹನವನ್ನು ಟೆಲಿಗ್ರಾಫ್ ಮತ್ತು ಟೆಲಿಫೋನ್ ತಂತಿಗಳ ಮೂಲಕ ಶಾಂತಿಕಾಲದಲ್ಲಿ ನಿರ್ವಹಿಸಲಾಗುತ್ತದೆ ಮತ್ತು ಅನುಬಂಧ ಸಂಖ್ಯೆ 1 ರಲ್ಲಿನ ಸಂವಹನ ರೇಖಾಚಿತ್ರಕ್ಕೆ ಅನುಗುಣವಾಗಿ ICS ತಂತಿಗಳ ಮೂಲಕ ನಡೆಸಲಾಗುತ್ತದೆ. ...
ವಾಯುಪಡೆಯ ಸಂವಹನವು ಶಾಂತಿಕಾಲದ ಸಂವಹನ ಯೋಜನೆಯನ್ನು ಅನುಸರಿಸುತ್ತದೆ.
ರೇಡಿಯೋ ಸಂವಹನ. ರೇಡಿಯೋ ನೆಟ್‌ವರ್ಕ್ ಅನ್ನು ರೇಡಿಯೋ ಸಂವಹನ ರೇಖಾಚಿತ್ರಕ್ಕೆ ಅನುಗುಣವಾಗಿ ನಿಯೋಜಿಸಲಾಗಿದೆ ಮತ್ತು ಅದಕ್ಕೆ ಅನುಬಂಧ ಸಂಖ್ಯೆ ...
ಕೆಳಗಿನ ನೆಟ್‌ವರ್ಕ್‌ಗಳನ್ನು ಮಾತ್ರ ರವಾನಿಸಲು ಅನುಮತಿಸಲಾಗಿದೆ:
a) ವಾಯುಪಡೆ, ಮತ್ತು ವಿಮಾನವು ಗಾಳಿಯಲ್ಲಿದ್ದಾಗ ಮಾತ್ರ ಮತ್ತು
ಬಿ) ವಾಯು ರಕ್ಷಣಾ. ಎಲ್ಲಾ ಇತರ ನೆಟ್ವರ್ಕ್ಗಳಲ್ಲಿ (ಮಿಲಿಟರಿ ಮತ್ತು ಮಿಲಿಟರಿ), ರೇಡಿಯೋ ಕೇಂದ್ರಗಳು ಶತ್ರು ರೇಡಿಯೋ ಕೇಂದ್ರಗಳ ಕಾರ್ಯಾಚರಣೆಯನ್ನು ಮೇಲ್ವಿಚಾರಣೆ ಮಾಡುತ್ತವೆ.
10. SUV ಯಲ್ಲಿನ ಸೂಚನೆಗಳು - ಅನುಬಂಧ ಸಂಖ್ಯೆ ಆಧಾರದ ಮೇಲೆ ಅಭಿವೃದ್ಧಿಪಡಿಸಿ ಮತ್ತು ಪಡೆಗಳಿಗೆ ನೀಡಿ.
11. ವಸ್ತು ಬೆಂಬಲ:
1) M15 ವರೆಗೆ ಇದನ್ನು ಖರ್ಚು ಮಾಡಲು ಅನುಮತಿಸಲಾಗಿದೆ:
ಎ) ನೆಲದ ಪಡೆಗಳಿಗೆ - ಮೂರು ಸುತ್ತಿನ ಮದ್ದುಗುಂಡುಗಳು; ಇಂಧನ - ಯುದ್ಧ ವಾಹನಗಳಿಗೆ ಐದು ಭರ್ತಿ ಕೇಂದ್ರಗಳು, ಸಾರಿಗೆ ವಾಹನಗಳಿಗೆ ಎಂಟು ಭರ್ತಿ ಕೇಂದ್ರಗಳು;
ಬಿ) ವಾಯುಪಡೆಯ ಘಟಕಗಳಿಗೆ:
ಫೈಟರ್ ಏವಿಯೇಷನ್ 15 ವಿಹಾರಗಳು;
ಅಲ್ಪ-ಶ್ರೇಣಿಯ ಬಾಂಬರ್ ವಾಯುಯಾನ 10 ವಿಹಾರಗಳು;
ವಿಚಕ್ಷಣ ವಿಮಾನ 10 ವಿಹಾರಗಳು;
ಸಿ) ಕವರ್ ಪ್ರದೇಶದಲ್ಲಿ ಎಲ್ಲಾ ಪಡೆಗಳಿಗೆ 15 ದೈನಂದಿನ ಡಚಾಗಳು.
2) ಅಗ್ನಿಶಾಮಕ ಸರಬರಾಜು. ಕವರ್ ಸೆಕ್ಟರ್‌ನ ಭಾಗಗಳು ಯುದ್ಧ ಎಚ್ಚರಿಕೆಯ ಮೇಲೆ ಹೋಗುತ್ತವೆ, ಇವುಗಳನ್ನು ಹೊಂದಿವೆ:
ಎ) ಪ್ರತಿ ಬಂದೂಕಿಗೆ, ಶೆಲ್‌ಗಳ ಪೂರೈಕೆಯು ಗನ್ ಲಿಂಬರ್ ಮತ್ತು ಚಾರ್ಜಿಂಗ್ ಬಾಕ್ಸ್‌ನ ಸಾಮರ್ಥ್ಯಕ್ಕಿಂತ ಕಡಿಮೆಯಿಲ್ಲ (ಲಿಂಬರ್‌ಗಳು ಮತ್ತು ಲೋಡರ್‌ಗಳನ್ನು ಹೊಂದಿರದ ಗನ್‌ಗಳಿಗೆ, ಶೆಲ್‌ಗಳ ಪೂರೈಕೆಯು ಮದ್ದುಗುಂಡುಗಳ ಹೊರೆಗಿಂತ ಕನಿಷ್ಠ 0.25 ಪಟ್ಟು ಇರಬೇಕು);
ಬಿ) ವಾಹನಗಳ ಮೇಲೆ, ಪ್ರತಿ ಬಂದೂಕಿಗೆ 0.25 ಸುತ್ತಿನ ಮದ್ದುಗುಂಡುಗಳನ್ನು ಒಯ್ಯಿರಿ; ಒಟ್ಟಾರೆಯಾಗಿ, ಪ್ರತಿ ಗನ್‌ಗೆ ಕನಿಷ್ಠ 0.5 ಸುತ್ತಿನ ಮದ್ದುಗುಂಡುಗಳನ್ನು ಹೊಂದಿರಿ; ಉಳಿದ 0.75 ಸುತ್ತಿನ ಮದ್ದುಗುಂಡುಗಳನ್ನು ಎರಡನೇ ಎಕ್ಲೋಸ್‌ನೊಂದಿಗೆ ತರಬೇಕು;
ಸಿ) ಪ್ರತಿ ಹೋರಾಟಗಾರನಿಗೆ, ಕೈಯಲ್ಲಿ ನೀಡಲಾದ ರೈಫಲ್ ಕಾರ್ಟ್ರಿಜ್ಗಳ ಸಾಗಿಸಬಹುದಾದ ಪೂರೈಕೆ. ಹೀಗೆ ಮುಕ್ತಗೊಳಿಸಲಾದ ಸಾರಿಗೆಯನ್ನು ಹೆಚ್ಚಿನ ಮದ್ದುಗುಂಡುಗಳನ್ನು ಎತ್ತಲು ಬಳಸಲಾಗುತ್ತದೆ;
ಡಿ) ಫೈಟರ್, ಲೈಟ್ ಮತ್ತು ಹೆವಿ ಮೆಷಿನ್ ಗನ್‌ಗಳಿಗೆ ಸಂಪೂರ್ಣ ಸೆಟ್‌ನವರೆಗೆ ಲೆಕ್ಕಹಾಕಲಾದ ಕಾರ್ಟ್ರಿಜ್‌ಗಳ ಸಾಗಣೆಯ ಪೂರೈಕೆಯನ್ನು ಮೊಹರು ರೂಪದಲ್ಲಿ, ಕಾವಲು ಅಡಿಯಲ್ಲಿ, ಘಟಕದ ಬೆಂಗಾವಲು ಪಡೆಯಲ್ಲಿ ಸಾಗಿಸಲಾಗುತ್ತದೆ;
ಇ) ಟ್ಯಾಂಕ್ ಘಟಕಗಳಲ್ಲಿ, ಪ್ರತಿ ಯುದ್ಧ ವಾಹನಕ್ಕೆ ಒಂದು ಯುದ್ಧಸಾಮಗ್ರಿ ಲೋಡ್ ಅನ್ನು ಹೊಂದಿರುತ್ತದೆ.
ಸೇನಾ ಫಿರಂಗಿ ಡಿಪೋ - ಗ್ರೋಡ್ನೋ, ನಂ. 856 ರಿಂದ ಅಗ್ನಿಶಾಮಕ ಸರಬರಾಜುಗಳ ಹೆಚ್ಚಿನ ಪೂರೈಕೆಯನ್ನು ಒದಗಿಸಲಾಗುತ್ತದೆ.
3) ಇಂಧನ. ಸೈಟ್‌ನ ಭಾಗಗಳು ಎಲ್ಲಾ ರೀತಿಯ ಕಾರುಗಳಿಗೆ ಎರಡು ಗ್ಯಾಸ್ ಸ್ಟೇಷನ್‌ಗಳನ್ನು ಹೊಂದಿರಬೇಕು: ಕಾರುಗಳ ಟ್ಯಾಂಕ್‌ಗಳಲ್ಲಿ ಒಂದು, ಟ್ಯಾಂಕ್‌ಗಳಲ್ಲಿ ಒಂದು ಅಥವಾ ಬ್ಯಾರೆಲ್‌ಗಳು;
ಇಂಧನ ಡಿಪೋಗಳು ಸಂಖ್ಯೆ 919, ಗ್ರೋಡ್ನೋ ಮತ್ತು ನಂ 928 - ಲಿಡಾದ ಪ್ರಸ್ತುತ ಪೂರೈಕೆಗಳಿಂದ ಇಂಧನ ಮರುಪೂರಣವನ್ನು ಕೈಗೊಳ್ಳಲಾಗುತ್ತದೆ.
4) ಆಹಾರ ಮೇವು. ಎಚ್ಚರಿಕೆಯ ಪ್ರದೇಶದ ಭಾಗಗಳು ಹೊಂದಿರಬೇಕು:
ಎ) ಆಹಾರ - ಸೈನಿಕನ ಬೆನ್ನುಹೊರೆಯಲ್ಲಿ ಒಂದು ದೈನಂದಿನ ಡಚಾದ ಪೋರ್ಟಬಲ್ ಪೂರೈಕೆ, ಅಡುಗೆಮನೆಯಲ್ಲಿ ಒಂದು ಉಪಭೋಗ್ಯ ಡಚಾ ಮತ್ತು ಘಟಕದ ಬೆಂಗಾವಲು ಪಡೆಗಳಲ್ಲಿ ಸಾಗಿಸುವ ಒಂದು ದೈನಂದಿನ ಡಚಾ;
ಬಿ) ಮೇವು - ತಡಿ ಅಥವಾ ಕಾರ್ಟ್‌ನಲ್ಲಿ ಒಂದು ದೈನಂದಿನ ಡಚಾ ಮತ್ತು ಘಟಕದ ರೈಲಿನಲ್ಲಿ ಒಂದು ದೈನಂದಿನ ಡಚಾ.
ಘಟಕಗಳು ಮತ್ತು ಆಹಾರ ಗೋದಾಮುಗಳ ಸಂಖ್ಯೆ 817 - ಗ್ರೋಡ್ನೋ, ಸಂಖ್ಯೆ 816 ಲಿಡಾದ ಪ್ರಸ್ತುತ ಪೂರೈಕೆಯಿಂದ ಆಹಾರದ ಪೂರೈಕೆಯನ್ನು ಘಟಕಗಳು ಸ್ವತಃ ನಿರ್ವಹಿಸುತ್ತವೆ.
5) ಪ್ರತಿ ಘಟಕಕ್ಕೆ ಮಿಲಿಟರಿ ರಾಸಾಯನಿಕ, ಎಂಜಿನಿಯರಿಂಗ್ ಮತ್ತು ಸಂವಹನ ಸಾಧನಗಳನ್ನು ಘಟಕದ ಬೆಂಗಾವಲು ಪಡೆಗಳಲ್ಲಿ ಸಾಗಿಸಲಾಗುತ್ತದೆ ಮತ್ತು ವಿಶೇಷ ಆದೇಶದ ಮೇರೆಗೆ ಘಟಕಗಳಿಗೆ ನೀಡಲಾಗುತ್ತದೆ.
12. ಸ್ಥಳಾಂತರಿಸುವಿಕೆ. ಅನಾರೋಗ್ಯ ಮತ್ತು ಗಾಯಗೊಂಡವರನ್ನು ಶಾಶ್ವತ ಮಿಲಿಟರಿ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಬೇಕು: ಗ್ರೋಡ್ನೋ, ಲಿಡಾ, ಮೊಲೊಡೆಚೆನ್ಸ್ಕಿ.
ಕುದುರೆ ರೈಲನ್ನು ಸ್ಥಳೀಯ ವೈದ್ಯಕೀಯ ಸಂಸ್ಥೆಗಳಿಗೆ ಸ್ಥಳಾಂತರಿಸಿ, ಅದರ ಪಟ್ಟಿಯನ್ನು ಯೋಜನೆಗೆ ಲಗತ್ತಿಸಲಾಗಿದೆ.
13. ಯೋಜನೆಯನ್ನು ರೂಪಿಸಲು ಸಾಮಾನ್ಯ ಸೂಚನೆಗಳು:
a) ಸೈಟ್ ಕವರೇಜ್ ಯೋಜನೆಯು ಈ ಕೆಳಗಿನ ದಾಖಲೆಗಳನ್ನು ಒಳಗೊಂಡಿರಬೇಕು:
1) ಕವರ್‌ನಲ್ಲಿರುವ ಪಡೆಗಳ ಕ್ರಿಯೆಯ ಯೋಜನೆಯ ಟಿಪ್ಪಣಿಗಳು, ನಿರ್ಧಾರದ ಲಗತ್ತಿಸಲಾದ ನಕ್ಷೆಯೊಂದಿಗೆ ಮತ್ತು ರೆಜಿಮೆಂಟ್ ಮತ್ತು ವೈಯಕ್ತಿಕ ಘಟಕವನ್ನು ಒಳಗೊಂಡಂತೆ ಪಡೆಗಳ ಗುಂಪು;
2) ಪ್ರತ್ಯೇಕ ಘಟಕ, ರಚನೆ ಮತ್ತು ಒಟ್ಟಾರೆಯಾಗಿ ಪ್ರದೇಶಕ್ಕಾಗಿ ಯುದ್ಧ ಮತ್ತು ಪಡೆಗಳ ಸಂಖ್ಯಾತ್ಮಕ ಸಾಮರ್ಥ್ಯದ ಹೇಳಿಕೆಗಳು;
3) ರಾಜ್ಯ ಗಡಿಗೆ ಕವರ್ ಪ್ರದೇಶದ ಭಾಗಗಳ ನಿರ್ಗಮನ ಮತ್ತು ಸಾಂದ್ರತೆಯ ವೇಳಾಪಟ್ಟಿಯ ಕೋಷ್ಟಕಗಳು;
4) ಲೆಕ್ಕಾಚಾರಗಳು ಮತ್ತು ನಕ್ಷೆಯೊಂದಿಗೆ ಎಂಜಿನಿಯರಿಂಗ್ ಬೆಂಬಲ ಯೋಜನೆ;
5) ಲೆಕ್ಕಾಚಾರಗಳು ಮತ್ತು ರೇಖಾಚಿತ್ರಗಳೊಂದಿಗೆ ಸಂವಹನ ಸಾಧನ ಯೋಜನೆ;
6) ಹಿಂಭಾಗದ ಸಂಘಟನೆಯ ನಕ್ಷೆಯ ಅನುಬಂಧದೊಂದಿಗೆ ನೆಲದ ಪಡೆಗಳು ಮತ್ತು ವಾಯುಪಡೆಯ ಹಿಂಭಾಗ ಮತ್ತು ವಸ್ತು ಬೆಂಬಲವನ್ನು ಸಂಘಟಿಸುವ ಯೋಜನೆ;
7) ನೈರ್ಮಲ್ಯ ಮತ್ತು ಪಶುವೈದ್ಯಕೀಯ ಸ್ಥಳಾಂತರಿಸುವ ಯೋಜನೆ;
8) ಯುದ್ಧ ಎಚ್ಚರಿಕೆಯಲ್ಲಿ ಘಟಕಗಳನ್ನು ಹೆಚ್ಚಿಸುವ ಸೂಚನೆಗಳು (ಎಚ್ಚರಿಕೆ ಸೂಚನೆಗಳು) ಮತ್ತು ಗಡಿ ಪಡೆಗಳಿಗೆ ಬೆಂಬಲ ಘಟಕಗಳ ಹಂಚಿಕೆ;
9) ಕ್ಷೇತ್ರ ಪಡೆಗಳು ಮತ್ತು NKVD ಪಡೆಗಳಿಂದ ರಕ್ಷಣೆಗೆ ಒಳಪಟ್ಟಿರುವ ವಸ್ತುಗಳು ಮತ್ತು ರಚನೆಗಳ ಪಟ್ಟಿ;
10) ಕಾರ್ಯನಿರ್ವಾಹಕ ದಾಖಲೆಗಳು (ನಿರ್ದೇಶನಗಳು, ಆದೇಶಗಳು, ಸೂಚನೆಗಳು).
11) ವಾಯುಪಡೆಯ ಬಳಕೆಗಾಗಿ ಯೋಜನೆ.
ಬಿ) ಕವರ್ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಕೆಳಗಿನವುಗಳನ್ನು ಅನುಮತಿಸಲಾಗಿದೆ: ನೀವು, ಮಿಲಿಟರಿ ಕೌನ್ಸಿಲ್‌ನ ಸದಸ್ಯ, ಸಿಬ್ಬಂದಿ ಮುಖ್ಯಸ್ಥ ಮತ್ತು ಸೇನಾ ಪ್ರಧಾನ ಕಛೇರಿಯ ಕಾರ್ಯಾಚರಣೆ ವಿಭಾಗದ ಮುಖ್ಯಸ್ಥ. ವಿಶೇಷ ಸಮಸ್ಯೆಗಳ ಮೇಲೆ ಕೆಲಸ ಮಾಡುವಾಗ, ಕವರ್ ಯೋಜನೆಯನ್ನು ತಿಳಿಸದೆ, ಮಿಲಿಟರಿ ಶಾಖೆಗಳು ಮತ್ತು ಸೇವೆಗಳ ಮುಖ್ಯಸ್ಥರಿಗೆ ಅವರ ವಿಶೇಷತೆಯಲ್ಲಿ ವೈಯಕ್ತಿಕ ಕಾರ್ಯಯೋಜನೆಗಳನ್ನು ನೀಡಲು ಅನುಮತಿಸಲಾಗಿದೆ;
ಸಿ) ಕವರ್ ಏರಿಯಾ ಯೋಜನೆಯನ್ನು ಎರಡು ಪ್ರತಿಗಳಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಎರಡೂ ಪ್ರತಿಗಳನ್ನು ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್‌ಗೆ ಸಲ್ಲಿಸಲಾಗುತ್ತದೆ. ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ನಿಂದ ಕವರ್ ಏರಿಯಾ ಯೋಜನೆಯನ್ನು ಅನುಮೋದಿಸಿದ ನಂತರ, ಒಂದು ಮೊಹರು ಪ್ರತಿಯನ್ನು ನಿಮಗೆ ಹಿಂತಿರುಗಿಸಲಾಗುತ್ತದೆ ಮತ್ತು ಸೈನ್ಯದ ಮುಖ್ಯಸ್ಥರ ವೈಯಕ್ತಿಕ ಸೇಫ್ನಲ್ಲಿ ಸಂಗ್ರಹಿಸಬೇಕು ಮತ್ತು ಅನುಷ್ಠಾನದ ಬಗ್ಗೆ ಸ್ಥಾಪಿತವಾದ ಟೆಲಿಗ್ರಾಮ್ ಸ್ವೀಕರಿಸಿದ ನಂತರ ತೆರೆಯಬೇಕು. ಕವರ್ ಯೋಜನೆ.
ಮಿಲಿಟರಿ ಘಟಕಗಳು ಮತ್ತು ರಚನೆಗಳಿಗಾಗಿ ಅಭಿವೃದ್ಧಿಪಡಿಸಿದ ಕಾರ್ಯನಿರ್ವಾಹಕ ದಾಖಲೆಗಳನ್ನು “ಕೆಂಪು” ಚೀಲಗಳಲ್ಲಿ ಸಂಗ್ರಹಿಸಬೇಕು, ಸೈನ್ಯದ ಮಿಲಿಟರಿ ಕೌನ್ಸಿಲ್‌ನ ಮೇಣದ ಮುದ್ರೆಯೊಂದಿಗೆ ಮೊಹರು ಮಾಡಬೇಕು, ಈ ಘಟಕಗಳ ಜನಸಮೂಹ ಯೋಜನೆಗಳೊಂದಿಗೆ - ರಚನೆಗಳು, ಇದರಲ್ಲಿ ನಿಮ್ಮ ಆದೇಶದ ಜೊತೆಗೆ, ನೀವು ಹೊಂದಿರಬೇಕು:
1) ಸಂವಹನ, ತುರ್ತು ನಿಯಂತ್ರಣ ವ್ಯವಸ್ಥೆ, ವಸ್ತು ಬೆಂಬಲ, ದಂತಕಥೆಯೊಂದಿಗೆ ವಾಯು ರಕ್ಷಣಾ ರೇಖಾಚಿತ್ರಗಳ ಸೂಚನೆಗಳೊಂದಿಗೆ ರಕ್ಷಣಾ ಪ್ರದೇಶಗಳನ್ನು ಆಕ್ರಮಿಸಲು ರಚನೆಗೆ ಆದೇಶ;
2) ರಾಜ್ಯ ಗಡಿಯ ರಕ್ಷಣೆಗಾಗಿ ಏಕಾಗ್ರತೆಯ ಪ್ರದೇಶಗಳಿಗೆ ಜಾಗರೂಕತೆಯಿಂದ ಅಸೆಂಬ್ಲಿ ಪ್ರದೇಶಗಳಿಂದ ಘಟಕಗಳು ಮತ್ತು ರಚನೆಗಳ ನಿರ್ಗಮನದ ನಿಯಂತ್ರಣ ನಕ್ಷೆ; ಈ ದಾಖಲೆಗಳನ್ನು ರಚನೆಗಳ ಕಮಾಂಡರ್‌ಗಳು ಮತ್ತು ಅವರ ಪ್ರಧಾನ ಕಛೇರಿಗಳು, ಸೇನಾ ಪ್ರಧಾನ ಕಛೇರಿಯಲ್ಲಿ, ನಿಮ್ಮ ನೇರ ಮೇಲ್ವಿಚಾರಣೆಯಲ್ಲಿ ಮತ್ತು ನಿಮ್ಮಿಂದ ಅನುಮೋದಿಸಲ್ಪಡಬೇಕು.
ಭಾಗಗಳು ಒಳಗೊಂಡಿರಬೇಕು:
1) ಯುನಿಟ್ ಡ್ಯೂಟಿ ಆಫೀಸರ್ ಯುನಿಟ್ ಕಮಾಂಡರ್ ಅನುಮೋದಿಸಿದ ಎಚ್ಚರಿಕೆಯ ಸೂಚನೆಯನ್ನು ಹೊಂದಿದ್ದಾನೆ;
2) ಸಿಬ್ಬಂದಿ ಮುಖ್ಯಸ್ಥರು, ಘಟಕದ ಮೊಬೈಲ್ ಯೋಜನೆಯೊಂದಿಗೆ, ರಚನೆಯ ಕಮಾಂಡರ್ ಆದೇಶ ಮತ್ತು ಸಂವಹನ, ಎಸ್ಯುವಿ, ವಾಯು ರಕ್ಷಣಾ ಮತ್ತು ವಸ್ತು ಬೆಂಬಲದ ಸೂಚನೆಗಳೊಂದಿಗೆ ಮೊಹರು "ಕೆಂಪು" ಪ್ಯಾಕೇಜ್ ಅನ್ನು ಹೊಂದಿದ್ದಾರೆ.
ಡಿ) ಕವರ್ ಯೋಜನೆಯಲ್ಲಿನ ಎಲ್ಲಾ ದಾಖಲೆಗಳನ್ನು ಕೈಯಿಂದ ಬರೆಯಲಾಗುತ್ತದೆ ಅಥವಾ ಅದನ್ನು ಅಭಿವೃದ್ಧಿಪಡಿಸಲು ಅಧಿಕಾರ ಹೊಂದಿರುವ ಕಮಾಂಡರ್‌ಗಳು ವೈಯಕ್ತಿಕವಾಗಿ ಟೈಪ್ ಮಾಡುತ್ತಾರೆ;
ಇ) ಜೂನ್ 15, 1941 ರ ಮೊದಲು, ನಿರ್ವಹಿಸಿ:
1) ಘಟಕಗಳ ಕಮಾಂಡ್ ಸಿಬ್ಬಂದಿಯೊಂದಿಗೆ ಕ್ಷೇತ್ರಕ್ಕೆ ಎರಡು ಪ್ರವಾಸಗಳು, ಯೋಜನೆಯ ಪ್ರಕಾರ ಯೋಜಿಸಲಾದ ಪ್ರದೇಶಗಳಿಗೆ;
2) ಒಂದು ಅಥವಾ ಎರಡು ತರಬೇತಿ ನಿರ್ಗಮನ ಘಟಕಗಳನ್ನು ಎಚ್ಚರಿಸಲು, ಎಲ್ಲಾ ರೀತಿಯಲ್ಲೂ ಅವರ ಯುದ್ಧ ಸನ್ನದ್ಧತೆಯ ಸಂಪೂರ್ಣ ಪರಿಶೀಲನೆಯೊಂದಿಗೆ, ಯೋಜನೆಯ ಪ್ರಕಾರ ವಿವರಿಸಿದ ಮಾರ್ಗಗಳಲ್ಲಿ ಅವರ ಮುಂಗಡದೊಂದಿಗೆ, ಘಟಕಗಳನ್ನು 5 ಕಿಮೀಗಿಂತ ಹೆಚ್ಚು ರಾಜ್ಯ ಗಡಿಗೆ ತರದೆ.
ಯುದ್ಧ ಎಚ್ಚರಿಕೆಗಳು ಮತ್ತು ವ್ಯಾಯಾಮಗಳನ್ನು ನಡೆಸುವ ಕ್ಯಾಲೆಂಡರ್ ಯೋಜನೆಯನ್ನು ಕವರ್ ಪ್ರದೇಶದ ಯೋಜನೆಯೊಂದಿಗೆ ಏಕಕಾಲದಲ್ಲಿ ಅನುಮೋದನೆಗಾಗಿ ನನಗೆ ಸಲ್ಲಿಸಬೇಕು.
ZapOVO ಪಡೆಗಳ ಕಮಾಂಡರ್
ಆರ್ಮಿ ಜನರಲ್ ಡಿ.ಪಾವ್ಲೋವ್
ZapOVO ನ ಮಿಲಿಟರಿ ಕೌನ್ಸಿಲ್ ಸದಸ್ಯ
ಕಾರ್ಪ್ಸ್ ಕಮಿಷರ್ ಫೋಮಿನಿಖ್
ZapOVO ನ ಮುಖ್ಯ ಸಿಬ್ಬಂದಿ
ಮೇಜರ್ ಜನರಲ್ ಕ್ಲಿಮೋವ್ಸ್ಕಿಖ್
ಲೆಟರ್‌ಹೆಡ್‌ನಲ್ಲಿ ಟೈಪ್‌ಸ್ಕ್ರಿಪ್ಟ್: “ಎನ್‌ಜಿಒ ಯುಎಸ್‌ಎಸ್‌ಆರ್. ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆಯ ಪ್ರಧಾನ ಕಛೇರಿ." ಪ್ರದರ್ಶಕ: ಉಪ ZapOVO ನ ಮುಖ್ಯಸ್ಥ, ಮೇಜರ್ ಜನರಲ್ ಸೆಮೆನೋವ್. ರವಾನೆ ಸೂಚಿಸಲಾಗಿದೆ. ಮೂಲ, ಆಟೋಗ್ರಾಫ್.
TsAMO RF, f. 16, ಆಪ್. 2951, ಸಂಖ್ಯೆ 248, ಪುಟಗಳು. 36-54.
ಪ್ರಕಟಿತ: 1941: 2 ಪುಸ್ತಕಗಳಲ್ಲಿ. ಪುಸ್ತಕ 1./ ಕಂಪ್. L. E. ರೆಶಿನ್ ಮತ್ತು ಇತರರು; ಸಂ. ವಿ.ಪಿ.ನೌಮೋವಾ; ಪ್ರವೇಶ ಕಲೆ. acad. A.N.ಯಾಕೋವ್ಲೆವಾ. - ಎಂ.: ಇಂಟರ್ನ್ಯಾಷನಲ್ ಫೌಂಡೇಶನ್ "ಡೆಮಾಕ್ರಸಿ", 1998. - ಪಿ. 201-209.
7. ನವೆಂಬರ್ 1940 ರಿಂದ ಜೂನ್ 10, 1941 ಸಂಖ್ಯೆ 1996/6 ರವರೆಗೆ ಯುಎಸ್ಎಸ್ಆರ್ ಗಡಿಯ ಉಲ್ಲಂಘನೆಗಳ ಮೇಲೆ
ಜೂನ್ 12, 1941
ಅಕ್ಟೋಬರ್ 1940 ರಿಂದ ಅವಧಿಯಲ್ಲಿ, ಅಂದರೆ, ಜೂನ್ 10, 1941 ರವರೆಗೆ, 185 ವಿಮಾನಗಳು ಜರ್ಮನಿಯಿಂದ ಯುಎಸ್ಎಸ್ಆರ್ ಗಡಿಯನ್ನು ಉಲ್ಲಂಘಿಸಿದವು. ಜರ್ಮನ್ ವಿಮಾನಗಳಿಂದ ನಮ್ಮ ಗಡಿಯ ಉಲ್ಲಂಘನೆಯು ಕಳೆದ ಒಂದೂವರೆ ತಿಂಗಳಿನಿಂದ ವಿಶೇಷವಾಗಿ ತೀವ್ರಗೊಂಡಿದೆ. ಮೇ ಮತ್ತು ಜೂನ್ 1941 ರ 10 ದಿನಗಳಲ್ಲಿ ಮಾತ್ರ, 91 ಜರ್ಮನ್ ವಿಮಾನಗಳು ಯುಎಸ್ಎಸ್ಆರ್ ಗಡಿಯನ್ನು ಉಲ್ಲಂಘಿಸಿದವು.
ಜರ್ಮನ್ ವಿಮಾನಗಳಿಂದ ಯುಎಸ್ಎಸ್ಆರ್ ಗಡಿಯ ಉಲ್ಲಂಘನೆಗಳು ಯಾದೃಚ್ಛಿಕವಾಗಿಲ್ಲ, ಇದು ನಮ್ಮ ಪ್ರದೇಶದ ಮೇಲೆ ಹಾರಾಟದ ನಿರ್ದೇಶನ ಮತ್ತು ಆಳದಿಂದ ದೃಢೀಕರಿಸಲ್ಪಟ್ಟಿದೆ. ಹಲವಾರು ಸಂದರ್ಭಗಳಲ್ಲಿ, ಜರ್ಮನ್ ವಿಮಾನಗಳು ನಮ್ಮ ಭೂಪ್ರದೇಶದ ಮೇಲೆ 100 ಕಿಲೋಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಹಾರಿದವು, ಮತ್ತು ವಿಶೇಷವಾಗಿ ರಕ್ಷಣಾತ್ಮಕ ರಚನೆಗಳನ್ನು ನಿರ್ಮಿಸುವ ಪ್ರದೇಶಗಳ ದಿಕ್ಕಿನಲ್ಲಿ ಮತ್ತು ಕೆಂಪು ಸೈನ್ಯದ ದೊಡ್ಡ ಗ್ಯಾರಿಸನ್‌ಗಳ ಸ್ಥಳಗಳ ಮೇಲೆ ಹಾರಿದವು.
ಈ ವರ್ಷದ ಏಪ್ರಿಲ್ 15 ರಂದು, ರಿವ್ನೆ ಪ್ರದೇಶದಲ್ಲಿ, ರೆಡ್ ಆರ್ಮಿ ಯೋಧರು ಜರ್ಮನ್ ಮಿಲಿಟರಿ ವಿಮಾನವನ್ನು ಇಳಿಸಿದರು, ಅದರ ಸಿಬ್ಬಂದಿ ಉಕ್ರೇನಿಯನ್ ಎಸ್‌ಎಸ್‌ಆರ್‌ನ ಚೆರ್ನಿಗೋವ್ ಪ್ರದೇಶದ ನಕ್ಷೆಗಳು ಮತ್ತು ವೈಮಾನಿಕ ಛಾಯಾಗ್ರಹಣ ಉಪಕರಣಗಳು ಮತ್ತು ಚಲನಚಿತ್ರವನ್ನು ಹೊಂದಿದ್ದರು. ಈ ವಿಮಾನವು ನಮ್ಮ ಭೂಪ್ರದೇಶಕ್ಕೆ 200 ಕಿಮೀ ಆಳಕ್ಕೆ ಹಾರಿತು ...
ಜನವರಿ 1 ರಿಂದ ಜೂನ್ 10, 1941 ರವರೆಗೆ, ಅಂದರೆ, 5 ತಿಂಗಳು ಮತ್ತು 10 ದಿನಗಳಲ್ಲಿ, ಜರ್ಮನಿಯಿಂದ ಒಟ್ಟು 2,080 ಗಡಿ ಉಲ್ಲಂಘಿಸಿದವರನ್ನು ಬಂಧಿಸಲಾಯಿತು. ಈ ಸಂಖ್ಯೆಯಲ್ಲಿ, 183 ಜರ್ಮನ್ ಗುಪ್ತಚರ ಏಜೆಂಟ್‌ಗಳನ್ನು ಈಗಾಗಲೇ ಬಹಿರಂಗಪಡಿಸಲಾಗಿದೆ.
1941 ರ ಗಡಿ ಉಲ್ಲಂಘಿಸುವವರ ಬಂಧನಗಳ ಸಂಖ್ಯೆ ತಿಂಗಳ ಪ್ರಕಾರ: ಜನವರಿಯಲ್ಲಿ - 503, ಫೆಬ್ರವರಿಯಲ್ಲಿ - 175, ಮಾರ್ಚ್‌ನಲ್ಲಿ - 381, ಏಪ್ರಿಲ್‌ನಲ್ಲಿ - 260. ಮೇ ಮತ್ತು ಜೂನ್‌ನಲ್ಲಿ 10 ದಿನಗಳವರೆಗೆ, ಜರ್ಮನಿಯಿಂದ ಬಂಧಿತ ಉಲ್ಲಂಘನೆಗಾರರ ಸಂಖ್ಯೆ ಹೆಚ್ಚಾಯಿತು. : 353 ಉಲ್ಲಂಘಿಸುವವರನ್ನು ಮೇ ತಿಂಗಳಲ್ಲಿ ಮತ್ತು ಜೂನ್ 10 ದಿನಗಳವರೆಗೆ ಬಂಧಿಸಲಾಯಿತು - 108.
ಐದೂವರೆ ತಿಂಗಳ ಅವಧಿಯಲ್ಲಿ, ಸಶಸ್ತ್ರ ಪ್ರತಿರೋಧಕ್ಕೆ ಸಂಬಂಧಿಸಿದಂತೆ ಜರ್ಮನಿಯ ಗಡಿಯಲ್ಲಿ ಉಲ್ಲಂಘಿಸುವವರನ್ನು ಬಂಧಿಸಿದಾಗ, 36 ಗಡಿ ಉಲ್ಲಂಘಿಸುವವರು ಕೊಲ್ಲಲ್ಪಟ್ಟರು ಮತ್ತು 25 ಮಂದಿ ಗಾಯಗೊಂಡರು.
ಇತ್ತೀಚೆಗೆ, ಯುಎಸ್ಎಸ್ಆರ್ನಲ್ಲಿ ಪೋರ್ಟಬಲ್ ಟ್ರಾನ್ಸ್ಸಿವರ್ ರೇಡಿಯೋಗಳು, ಶಸ್ತ್ರಾಸ್ತ್ರಗಳು ಮತ್ತು ಗ್ರೆನೇಡ್ಗಳನ್ನು ಹೊಂದಿದ ಜರ್ಮನ್ ಗುಪ್ತಚರ ಏಜೆನ್ಸಿಗಳ ಏಜೆಂಟ್ಗಳನ್ನು ಬಂಧಿಸುವ ಹಲವಾರು ಪ್ರಕರಣಗಳಿವೆ.
ಯುಎಸ್ಎಸ್ಆರ್ನ ಆಂತರಿಕ ವ್ಯವಹಾರಗಳ ಪೀಪಲ್ಸ್ ಕಮಿಷರ್
ಬೆರಿಯಾ
ರಷ್ಯಾದ ಒಕ್ಕೂಟದ FSB ಯ ಕೇಂದ್ರ ಆಡಳಿತ, f. ಜೋಸ್, ಆಪ್. 8, ಸಮಯ ಸಂಖ್ಯೆ 9, ಪುಟಗಳು. 87-89.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1959-544-1940-10-1941
8. ಸೋವಿಯತ್ ಒಕ್ಕೂಟದ ಮೇಲಿನ ದಾಳಿಗೆ ದಿನಾಂಕವನ್ನು ನಿಗದಿಪಡಿಸುವಾಗ
ಜೂನ್ 10, 1941
ನೆಲದ ಪಡೆಗಳ ಹೈಕಮಾಂಡ್ ಸಲ್ಲಿಸಿದ ಪ್ರಸ್ತಾವನೆಯನ್ನು ಆಧರಿಸಿ, ಸಶಸ್ತ್ರ ಪಡೆಗಳ ಸುಪ್ರೀಂ ಹೈಕಮಾಂಡ್ ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧತೆಗಾಗಿ ಈ ಕೆಳಗಿನ ಗಡುವನ್ನು ನಿಗದಿಪಡಿಸಿದೆ:
1. ಜೂನ್ 22 ಅನ್ನು ಆಪರೇಷನ್ ಬಾರ್ಬರೋಸಾದ ಡಿ-ಡೇ ಎಂದು ಪರಿಗಣಿಸಲು ಪ್ರಸ್ತಾಪಿಸಲಾಗಿದೆ.
2. ಈ ಗಡುವನ್ನು ಮುಂದೂಡಿದರೆ, ಅನುಗುಣವಾದ ನಿರ್ಧಾರವನ್ನು ಜೂನ್ 18 ರ ನಂತರ ಮಾಡಲಾಗುವುದಿಲ್ಲ. ಈ ಸಂದರ್ಭದಲ್ಲಿ, ಮುಖ್ಯ ದಾಳಿಯ ದಿಕ್ಕಿನ ಮಾಹಿತಿಯು ರಹಸ್ಯವಾಗಿ ಉಳಿಯುತ್ತದೆ.
3. ಜೂನ್ 21 ರಂದು 13.00 ಕ್ಕೆ, ಈ ಕೆಳಗಿನ ಎರಡು ಸಂಕೇತಗಳಲ್ಲಿ ಒಂದನ್ನು ಪಡೆಗಳಿಗೆ ರವಾನಿಸಲಾಗುತ್ತದೆ:
a) ಡಾರ್ಟ್ಮಂಡ್ ಸಂಕೇತ ಇದರರ್ಥ ಜೂನ್ 22 ರಂದು ಯೋಜಿಸಿದಂತೆ ಆಕ್ರಮಣವು ಪ್ರಾರಂಭವಾಗುತ್ತದೆ ಮತ್ತು ಆದೇಶಗಳನ್ನು ಬಹಿರಂಗವಾಗಿ ಕೈಗೊಳ್ಳಬಹುದು;
ಬಿ) ಆಲ್ಟನ್ ಸಿಗ್ನಲ್ ಇದರರ್ಥ ಆಕ್ರಮಣವನ್ನು ಮತ್ತೊಂದು ದಿನಾಂಕಕ್ಕೆ ಮುಂದೂಡಲಾಗಿದೆ; ಆದರೆ ಈ ಸಂದರ್ಭದಲ್ಲಿ ಜರ್ಮನ್ ಪಡೆಗಳ ಕೇಂದ್ರೀಕರಣದ ಗುರಿಗಳನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುವುದು ಅಗತ್ಯವಾಗಿರುತ್ತದೆ, ಏಕೆಂದರೆ ಎರಡನೆಯದು ಈಗಾಗಲೇ ಸಂಪೂರ್ಣ ಯುದ್ಧ ಸಿದ್ಧತೆಯಲ್ಲಿರುತ್ತದೆ.
4. ಜೂನ್ 22, 3 ಗಂಟೆಗಳ 30 ನಿಮಿಷಗಳು: ನೆಲದ ಪಡೆಗಳ ಆಕ್ರಮಣದ ಆರಂಭ ಮತ್ತು ಗಡಿಯುದ್ದಕ್ಕೂ ವಾಯುಯಾನದ ಹಾರಾಟ. ಹವಾಮಾನ ಪರಿಸ್ಥಿತಿಗಳು ವಾಯುಯಾನದ ನಿರ್ಗಮನವನ್ನು ವಿಳಂಬಗೊಳಿಸಿದರೆ, ನೆಲದ ಪಡೆಗಳು ತಮ್ಮದೇ ಆದ ಆಕ್ರಮಣವನ್ನು ಪ್ರಾರಂಭಿಸುತ್ತವೆ.
ಜರ್ಮನ್‌ನಿಂದ ಅನುವಾದ: DMA ಪಾಟ್ಸ್‌ಡ್ಯಾಮ್, H 02.02/10/43, BI.689.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1951-536-10-1941
9. ಶಾಕಿಯಾಯ್ ಗಡಿ ಬೇರ್ಪಡುವಿಕೆಯ ಕಮಾಂಡಿಂಗ್ ಸಿಬ್ಬಂದಿಯ ಕುಟುಂಬಗಳನ್ನು ಸ್ಥಳಾಂತರಿಸಲು ಅನುಮತಿಯ ಕುರಿತು ಆಂತರಿಕ ವ್ಯವಹಾರಗಳ ಉಪ ಪೀಪಲ್ಸ್ ಕಮಿಷರ್‌ನಿಂದ ಮೆಮೊ
ಜೂನ್ 20, 1941
ಉಕ್ರೇನಿಯನ್ ಎಸ್‌ಎಸ್‌ಆರ್‌ನ ಗಡಿ ಪಡೆಗಳ ಮುಖ್ಯಸ್ಥ ಮೇಜರ್ ಜನರಲ್ ಕಾಮ್ರೇಡ್ ಖೊಮೆಂಕೊ ಈ ವರ್ಷ ಜೂನ್ 18 ರಿಂದ ಮಾಹಿತಿಯ ಪ್ರಕಾರ ವರದಿ ಮಾಡಿದ್ದಾರೆ. ಗ್ರುಬೆಶೊವ್‌ನಲ್ಲಿನ ಜರ್ಮನ್ ವಿಚಕ್ಷಣ ಕೇಂದ್ರವು ತನ್ನ ಚಟುವಟಿಕೆಗಳನ್ನು ನಿಲ್ಲಿಸುತ್ತದೆ ಮತ್ತು ಹಗೆತನದ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಿಂಭಾಗಕ್ಕೆ ಚಲಿಸುತ್ತದೆ.
BSSR ನ NKVD ಯ ಗಡಿ ಪಡೆಗಳ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಕಾಮ್ರೇಡ್ ಬೊಗ್ಡಾನೋವ್, ಬಾಲ್ಟಿಕ್ ಮಿಲಿಟರಿ ಜಿಲ್ಲೆಯ ಕಮಾಂಡರ್ ಆದೇಶದಂತೆ, ಟೌರೊಜೆನ್ ದಿಕ್ಕಿನ ರೆಡ್ ಆರ್ಮಿ ಘಟಕಗಳ ಕಮಾಂಡಿಂಗ್ ಸಿಬ್ಬಂದಿಯ ಕುಟುಂಬಗಳು ಸ್ಥಳಾಂತರಿಸಲು ತಯಾರಿ ನಡೆಸುತ್ತಿದ್ದಾರೆ ಎಂದು ವರದಿ ಮಾಡಿದ್ದಾರೆ. .
T. ಬೊಗ್ಡಾನೋವ್ ಅವರು ಶಕಿಯಾಯ್ ಗಡಿ ಬೇರ್ಪಡುವಿಕೆಯ ಕಮಾಂಡರ್ಗಳ ಕುಟುಂಬಗಳನ್ನು ಸ್ಥಳಾಂತರಿಸುವ ಸೂಚನೆಗಳನ್ನು ಕೇಳುತ್ತಾರೆ, ಇದಕ್ಕಾಗಿ ಅವರು ತಯಾರಿಸಲು ಆದೇಶಿಸಿದ್ದಾರೆ.
ಎನ್‌ಕೆವಿಡಿ ಗಡಿ ಪಡೆಗಳ 7 ನೇ ಏರ್ ಸ್ಕ್ವಾಡ್ರನ್‌ನ ಕಮಾಂಡರ್ ಈ ವರ್ಷ ಜೂನ್ 20 ರಂದು ವರದಿ ಮಾಡಿದ್ದಾರೆ. ಸ್ಕ್ವಾಡ್ರನ್ ಅನ್ನು ಒಡೆಸ್ಸಾ ನೌಕಾ ನೆಲೆಯ ಕಮಾಂಡರ್‌ನ ಕಾರ್ಯಾಚರಣೆಯ ಅಧೀನಕ್ಕೆ ವರ್ಗಾಯಿಸಲು, ಅದನ್ನು ಸಜ್ಜುಗೊಳಿಸಲು ಮತ್ತು ಅದನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಗೆ ತರಲು ಅವರು ಕಪ್ಪು ಸಮುದ್ರದ ನೌಕಾಪಡೆಯ ಕಮಾಂಡರ್‌ನಿಂದ ಟೆಲಿಗ್ರಾಫಿಕ್ ಆದೇಶವನ್ನು ಪಡೆದರು.
ನಾನು ನಿಮ್ಮ ಸೂಚನೆಗಳನ್ನು ಕೇಳುತ್ತೇನೆ
ಲೆಫ್ಟಿನೆಂಟ್ ಜನರಲ್ ಮಾಸ್ಲೆನಿಕೋವ್
ಪ್ರಕಟಿಸಲಾಗಿದೆ: USSR ನ ಗಡಿ ಪಡೆಗಳು. 1939-1941: ದಾಖಲೆಗಳು ಮತ್ತು ಸಾಮಗ್ರಿಗಳ ಸಂಗ್ರಹ./ಅಧ್ಯಾಯ. ಸಂ. P. I. ಝೈರಿಯಾನೋವ್. – ಎಂ: ನೌಕಾ, 1970. ಪಿ. 402.
10. ಗಡಿ ಭದ್ರತೆ w/n ಬಲಪಡಿಸಲು ಆದೇಶ
ಜೂನ್ 20, 1941
ಗಡಿ ಭದ್ರತೆಯನ್ನು ಬಲಪಡಿಸುವ ಸಲುವಾಗಿ, ನಾನು ಆದೇಶಿಸುತ್ತೇನೆ:
1. ಜೂನ್ 30, 1941 ರವರೆಗೆ, ಸಿಬ್ಬಂದಿಗಳೊಂದಿಗೆ ನಿಗದಿತ ತರಬೇತಿಯನ್ನು ನಡೆಸಬಾರದು.
2. ತರಬೇತಿ ಹೊರಠಾಣೆಗಳಲ್ಲಿ ತರಬೇತಿ ಶಿಬಿರದಲ್ಲಿರುವ ಸಿಬ್ಬಂದಿಯನ್ನು ತಕ್ಷಣವೇ ಲೈನ್ ಔಟ್‌ಪೋಸ್ಟ್‌ಗಳಿಗೆ ಹಿಂತಿರುಗಿಸಬೇಕು ಮತ್ತು ಮುಂದಿನ ಸೂಚನೆ ಬರುವವರೆಗೆ ಇನ್ನು ಮುಂದೆ ಕರೆ ಮಾಡುವುದಿಲ್ಲ.
3. ಲೈಟ್ ಮೆಷಿನ್ ಗನ್ನರ್‌ಗಳ ಎಲ್ಲಾ ಸಿಬ್ಬಂದಿ ತರಬೇತಿ ಹೊರಠಾಣೆಗಳಲ್ಲಿ ಮೂರು ದಿನಗಳ ತರಬೇತಿ ಶಿಬಿರದ ಮೂಲಕ ಹೋಗುತ್ತಾರೆ, ಪ್ರತಿ ಸಾಲಿನ ಹೊರಠಾಣೆಯಿಂದ ಇಬ್ಬರು ಮೆಷಿನ್ ಗನ್ನರ್‌ಗಳನ್ನು ಕರೆಯುತ್ತಾರೆ.
4. ಜೂನ್ 30, 1941 ರವರೆಗೆ ಸಿಬ್ಬಂದಿಗೆ ಯಾವುದೇ ದಿನಗಳನ್ನು ನೀಡಲಾಗುವುದಿಲ್ಲ.
5. ರಾತ್ರಿಯಲ್ಲಿ ಗಡಿ ಗಸ್ತು (23.00 ರಿಂದ 5.00 ರವರೆಗೆ) ಮೂರು ಜನರ ಸಂಯೋಜನೆಯಲ್ಲಿ ಕಳುಹಿಸಬೇಕು. ಎಲ್ಲಾ ಬೆಳಕಿನ ಮೆಷಿನ್ ಗನ್ಗಳನ್ನು ರಾತ್ರಿಯ ತಂಡಗಳಲ್ಲಿ ಪ್ರಮುಖ ದಿಕ್ಕುಗಳಲ್ಲಿ ಬಳಸಬೇಕು.
6. ರಾತ್ರಿಯಲ್ಲಿ ಉಡುಪಿನಲ್ಲಿ ಉಳಿಯುವ ಅವಧಿಯು 6 ಗಂಟೆಗಳು, ದಿನದಲ್ಲಿ 4 ಗಂಟೆಗಳಿರುತ್ತದೆ.
7. ಕರ್ತವ್ಯಕ್ಕಾಗಿ ಜನರ ಸಂಖ್ಯೆಯನ್ನು ಲೆಕ್ಕಹಾಕಿ ಇದರಿಂದ 23.00 ರಿಂದ 5.00 ರವರೆಗೆ ಎಲ್ಲಾ ಜನರು ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಾರೆ, 23.00 ಮತ್ತು ಸೆಂಟ್ರಿ ಗಾರ್ಡ್‌ಗಳಿಂದ ಗಸ್ತು ತಿರುಗುವವರನ್ನು ಹೊರತುಪಡಿಸಿ.
8. ವೈಯಕ್ತಿಕ, ಅತ್ಯಂತ ದುರ್ಬಲವಾದ ಪಾರ್ಶ್ವದ ದಿಕ್ಕುಗಳಲ್ಲಿ, ಹೊರಠಾಣೆ ಸಹಾಯಕ ಮುಖ್ಯಸ್ಥರ ನೇತೃತ್ವದಲ್ಲಿ ಹತ್ತು ದಿನಗಳವರೆಗೆ ಪೋಸ್ಟ್‌ಗಳನ್ನು ಹೊಂದಿಸಿ.
9. ಕಂಟ್ರೋಲ್ ಸ್ಟ್ರಿಪ್ ಅನ್ನು ಹಗಲಿನಲ್ಲಿ ಎರಡು ಜನರನ್ನು ಒಳಗೊಂಡಿರುವ ಅಶ್ವಸೈನ್ಯದಿಂದ ಪರಿಶೀಲಿಸಬೇಕು ಪ್ರತಿ ತಂಡ, ಸೇವಾ ಜೀವನ - 8 - 9 ಗಂಟೆಗಳ ನಿರಂತರ ಚಲನೆಯ ಎಡ ಮತ್ತು ಸೈಟ್ ಉದ್ದಕ್ಕೂ.
10. ರಾತ್ರಿಯಲ್ಲಿ, ಗೇರ್ ಬಾಕ್ಸ್ ಮತ್ತು ಪ್ರತಿ ಪಾಯಿಂಟ್ ಅನ್ನು ಕನಿಷ್ಠ ಪ್ರತಿ ಒಂದೂವರೆ ಗಂಟೆಗಳಿಗೊಮ್ಮೆ ಪರಿಶೀಲಿಸಿ. ಪ್ರತಿ ಹೊರಠಾಣೆಯ ಕಮಾಂಡ್ ಪೋಸ್ಟ್ ಅನ್ನು ಎರಡು ಅಥವಾ ಮೂರು ವಿಭಾಗಗಳಾಗಿ ವಿಂಗಡಿಸಿ.
11. ಗಡಿ ರೇಖೆಯಿಂದ 300 ಮೀ ಗಿಂತ ಹತ್ತಿರದಲ್ಲಿ ಗಡಿ ಕಾವಲುಗಾರರು ಇರಬಾರದು.
ಪ್ರಕಟಿಸಲಾಗಿದೆ: USSR ನ ಗಡಿ ಪಡೆಗಳು. 1939-1941: ದಾಖಲೆಗಳು ಮತ್ತು ಸಾಮಗ್ರಿಗಳ ಸಂಗ್ರಹ./ಅಧ್ಯಾಯ. ಸಂ. P. I. ಝೈರಿಯಾನೋವ್. – ಎಂ: ನೌಕಾ, 1970. ಪಿ. 402-403.
11. ಮಿಲಿಟರಿ ಕೌನ್ಸಿಲ್ನ ನಿರ್ದೇಶನ KOVO ಸಂಖ್ಯೆ A1-00211
ಜೂನ್ 11, 1941
ಉನ್ನತ ರಹಸ್ಯ
ನಿರ್ದಿಷ್ಟ ಪ್ರಾಮುಖ್ಯತೆ
ಉದಾ. ಸಂಖ್ಯೆ 1
1. ಗಡಿ ಪಡೆಗಳನ್ನು ಬೆಂಬಲಿಸಲು ನಿಯೋಜಿಸಲಾದ ಘಟಕಗಳು ಮತ್ತು ಬೇರ್ಪಡುವಿಕೆಗಳ ಯುದ್ಧ ಸಿದ್ಧತೆ ಸಮಯವನ್ನು ಕಡಿಮೆ ಮಾಡಲು, ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಿ:
ರೈಫಲ್, ಅಶ್ವದಳ ಮತ್ತು ಫಿರಂಗಿ ಘಟಕಗಳು
ಎ) ಮೊಹರು ಪೆಟ್ಟಿಗೆಗಳಲ್ಲಿ ರೈಫಲ್ ಕಾರ್ಟ್ರಿಜ್ಗಳ ಪೋರ್ಟಬಲ್ ಪೂರೈಕೆಯನ್ನು ಹೊಂದಿರಿ. ಪ್ರತಿ ಹೆವಿ ಮೆಷಿನ್ ಗನ್‌ಗೆ, 50% ಮದ್ದುಗುಂಡುಗಳನ್ನು ಪೆಟ್ಟಿಗೆಗಳಲ್ಲಿ ಲೋಡ್ ಮಾಡಿ ಮತ್ತು ಪ್ಯಾಕ್ ಮಾಡಿ ಮತ್ತು ಲಘು ಮೆಷಿನ್ ಗನ್‌ಗೆ, 50% ಲೋಡ್ ಮಾಡಿದ ಮ್ಯಾಗಜೀನ್‌ಗಳನ್ನು ಹೊಂದಿರಿ.
ಕಾರ್ಟ್ರಿಜ್ಗಳೊಂದಿಗೆ ಪೆಟ್ಟಿಗೆಗಳು, ತುಂಬಿದ ಟೇಪ್ಗಳು ಮತ್ತು ಡಿಸ್ಕ್ಗಳೊಂದಿಗೆ ಪೆಟ್ಟಿಗೆಗಳನ್ನು ವಿಶೇಷವಾಗಿ ಸಂರಕ್ಷಿತ ಆವರಣದಲ್ಲಿ ಘಟಕಗಳಲ್ಲಿ ಮೊಹರು ಮಾಡಬೇಕು.
ನಿಯತಕಾಲಿಕವಾಗಿ ಡಿಸ್ಕ್ಗಳು ಮತ್ತು ಕಾರ್ಟ್ರಿಜ್ಗಳನ್ನು ರಿಫ್ರೆಶ್ ಮಾಡಿ ಮತ್ತು ಟೇಪ್ಗಳನ್ನು ಒಣಗಿಸಿ. ಪ್ರತಿ ಎರಡು ತಿಂಗಳಿಗೊಮ್ಮೆ ಬೆಳಕಿನ ಮೆಷಿನ್ ಗನ್ಗಳಿಗಾಗಿ ತುಂಬಿದ ಡಿಸ್ಕ್ಗಳನ್ನು ಬದಲಾಯಿಸಿ.
ಬಿ) ಕೈ ಮತ್ತು ರೈಫಲ್ ಗ್ರೆನೇಡ್‌ಗಳನ್ನು ಪ್ರತಿ ಘಟಕಕ್ಕೆ ವಿಶೇಷ ಪೆಟ್ಟಿಗೆಗಳಲ್ಲಿ ಘಟಕ ಗೋದಾಮುಗಳಲ್ಲಿ ಸೆಟ್‌ಗಳಲ್ಲಿ ಸಂಗ್ರಹಿಸಬೇಕು.
ಸಿ) ಎಲ್ಲಾ ಕವರ್ ಘಟಕಗಳಿಗೆ ಫಿರಂಗಿ ಶೆಲ್‌ಗಳು ಮತ್ತು ತುರ್ತು ಗಣಿಗಳ ಮದ್ದುಗುಂಡುಗಳ 1/2 ಅನ್ನು ಸಂಪೂರ್ಣವಾಗಿ ಸಜ್ಜುಗೊಳಿಸಬೇಕು. ಈ ನಿರ್ದೇಶನವನ್ನು ಸ್ವೀಕರಿಸುವ ಮೊದಲು, ಫಿರಂಗಿ ಚಿಪ್ಪುಗಳ 1/2 ಕ್ಕಿಂತ ಹೆಚ್ಚು ಮದ್ದುಗುಂಡುಗಳನ್ನು ಅಂತಿಮವಾಗಿ ಸಜ್ಜುಗೊಳಿಸಿದ ಘಟಕಗಳಲ್ಲಿ, ಅವುಗಳ ಹೆಚ್ಚಿನ ಸಂಗ್ರಹವನ್ನು ಸುಸಜ್ಜಿತ ರೂಪದಲ್ಲಿ ಬಿಡಬೇಕು.
ಮಿಲಿಟರಿ ವಿಮಾನ-ವಿರೋಧಿ ಫಿರಂಗಿಗಳಿಗೆ, ಸಂಪೂರ್ಣವಾಗಿ ಲೋಡ್ ಮಾಡಲಾದ ರೂಪದಲ್ಲಿ ಬದಲಿ ಅಲ್ಲದ ಫಿರಂಗಿ ಶೆಲ್‌ಗಳ 1/2 ಮದ್ದುಗುಂಡುಗಳನ್ನು ಹೊಂದಿರಿ.
ಶೆಲ್‌ಗಳನ್ನು ಲಾಕ್ ಮಾಡಿದ ಮತ್ತು ಮೊಹರು ಮಾಡಿದ ಅಂಗಗಳು ಮತ್ತು ಚಾರ್ಜಿಂಗ್ ಬಾಕ್ಸ್‌ಗಳಲ್ಲಿ ಇರಿಸಿ.
d) ಮಿಲಿಟರಿ ರಾಸಾಯನಿಕ, ಇಂಜಿನಿಯರಿಂಗ್ ಮತ್ತು ಸಂವಹನ ಉಪಕರಣಗಳನ್ನು ಘಟಕ ಗೋದಾಮುಗಳಲ್ಲಿ ಪ್ರತಿ ಘಟಕಕ್ಕೆ ಸೆಟ್ಗಳಲ್ಲಿ ಸಂಗ್ರಹಿಸಬೇಕು.
ಇ) ಪೋರ್ಟಬಲ್ ಆಹಾರ ಸರಬರಾಜುಗಳು ಮತ್ತು ಹೋರಾಟಗಾರರ ವೈಯಕ್ತಿಕ ವಸ್ತುಗಳನ್ನು ಡಫಲ್ ಬ್ಯಾಗ್‌ಗಳು ಮತ್ತು ಬ್ಯಾಕ್‌ಪ್ಯಾಕ್‌ಗಳಲ್ಲಿ ಇರಿಸಲು ಸಿದ್ಧಪಡಿಸಿದ ರೂಪದಲ್ಲಿ ಸಂಗ್ರಹಿಸಿ.
ಹೆಚ್ಚುವರಿಯಾಗಿ, ಘಟಕದ ಗೋದಾಮುಗಳಲ್ಲಿ, ಪ್ರತಿ ಘಟಕಕ್ಕೆ ಪ್ರತಿದಿನ ಒಂದು ಡಚಾ ಆಹಾರ ಮತ್ತು ಮೇವನ್ನು ಸಂಗ್ರಹಿಸಿ, ಘಟಕದ ಬೆಂಗಾವಲು ಪಡೆಗೆ ಲೋಡ್ ಮಾಡಲು ತಯಾರಿಸಲಾಗುತ್ತದೆ. ಅಡಿಗೆಮನೆಗಳು ಮತ್ತು ಬೆಂಗಾವಲುಗಳು ಅವುಗಳೊಂದಿಗೆ ಸರಬರಾಜು ಮಾಡಲಾದ ಉಪಕರಣಗಳು ಮತ್ತು ಬಿಡಿಭಾಗಗಳೊಂದಿಗೆ ಉತ್ತಮ ಕೆಲಸದ ಕ್ರಮದಲ್ಲಿರಬೇಕು.
ಎಫ್) ಎಲ್ಲಾ ವಿಧದ ಯಂತ್ರಗಳಿಗೆ ಇಂಧನ ಪೂರೈಕೆಯು ಎರಡು ಫಿಲ್ಲಿಂಗ್ ಸ್ಟೇಷನ್‌ಗಳಾಗಿರಬೇಕು - ಒಂದನ್ನು ಕಾರುಗಳ ಟ್ಯಾಂಕ್‌ಗಳಲ್ಲಿ (ಟ್ರಾಕ್ಟರುಗಳು) ಮತ್ತು ಒಂದು ಟ್ಯಾಂಕ್‌ಗಳಲ್ಲಿ (ಬ್ಯಾರೆಲ್‌ಗಳು) ಸುರಿಯಲಾಗುತ್ತದೆ.
g) ಚಳಿಗಾಲದ ಪರಿಸ್ಥಿತಿಗಳಲ್ಲಿ, ಎಲ್ಲಾ ಘಟಕಗಳು ಸಂಪೂರ್ಣ ಘಟಕ, ಕೈಗವಸುಗಳು ಮತ್ತು ಮರೆಮಾಚುವ ಸೂಟ್ಗಳಿಗೆ ಬೆಚ್ಚಗಿನ ಒಳ ಉಡುಪುಗಳನ್ನು ಒದಗಿಸಬೇಕು.
ಯಾಂತ್ರಿಕೃತ ಮತ್ತು ಟ್ಯಾಂಕ್ ಘಟಕಗಳು
h) ಯುನಿಟ್‌ನ ಗೋದಾಮುಗಳಲ್ಲಿನ ಪ್ರತಿ ಯುದ್ಧ ವಾಹನಕ್ಕೆ, ಅಂತಿಮ ಲೋಡ್ ಮಾಡಲಾದ ರೂಪದಲ್ಲಿ ಬದಲಿ ಅಲ್ಲದ ಫಿರಂಗಿ ಶೆಲ್‌ಗಳ 1/2 ಮದ್ದುಗುಂಡುಗಳನ್ನು ಮತ್ತು ಬೆಲ್ಟ್‌ಗಳು ಮತ್ತು ಡಿಸ್ಕ್‌ಗಳಲ್ಲಿ ತುಂಬಿದ ಕಾರ್ಟ್ರಿಜ್‌ಗಳ 50% ಮದ್ದುಗುಂಡುಗಳನ್ನು ಹೊಂದಿರಿ. ಈ ನಿರ್ದೇಶನವನ್ನು ಸ್ವೀಕರಿಸುವ ಮೊದಲು, ಫಿರಂಗಿ ಚಿಪ್ಪುಗಳ 1/2 ಕ್ಕಿಂತ ಹೆಚ್ಚು ಮದ್ದುಗುಂಡುಗಳನ್ನು ಅಂತಿಮವಾಗಿ ಸಜ್ಜುಗೊಳಿಸಿದ ಘಟಕಗಳಲ್ಲಿ, ಅವುಗಳ ಹೆಚ್ಚಿನ ಸಂಗ್ರಹಣೆಯು ಸುಸಜ್ಜಿತ ರೂಪದಲ್ಲಿ ಮುಂದುವರಿಯಬೇಕು.
ಪ್ರತಿ ಎರಡು ತಿಂಗಳಿಗೊಮ್ಮೆ ಅಂಗಡಿಗಳನ್ನು ಮರು-ಸಜ್ಜುಗೊಳಿಸಬೇಕು.
ಯುದ್ಧ ಎಚ್ಚರಿಕೆಯ ಘೋಷಣೆಯ ಮೇಲೆ ಚಿಪ್ಪುಗಳು ಮತ್ತು ಲೋಡ್ ಮಾಡಲಾದ ನಿಯತಕಾಲಿಕೆಗಳನ್ನು ವಾಹನಗಳಲ್ಲಿ ಸಂಗ್ರಹಿಸಬೇಕು.
ಬಿ) ಎಲ್ಲಾ ಇತರ ರೀತಿಯ ಸರಬರಾಜುಗಳನ್ನು ರೈಫಲ್, ಅಶ್ವದಳ ಮತ್ತು ಫಿರಂಗಿ ಘಟಕಗಳಿಗೆ ನಿರ್ದಿಷ್ಟಪಡಿಸಿದ ಕ್ರಮದಲ್ಲಿ ಸಂಗ್ರಹಿಸಬೇಕು.
ಸಿ) ಎಲ್ಲಾ ವಿಧದ ಯಂತ್ರಗಳಿಗೆ ಇಂಧನ ಪೂರೈಕೆಯು ಎರಡು ಫಿಲ್ಲಿಂಗ್ ಸ್ಟೇಷನ್‌ಗಳಾಗಿರಬೇಕು - ಒಂದನ್ನು ಕಾರುಗಳ ಟ್ಯಾಂಕ್‌ಗಳಲ್ಲಿ (ಟ್ರಾಕ್ಟರುಗಳು) ಮತ್ತು ಒಂದು ಟ್ಯಾಂಕ್‌ಗಳಲ್ಲಿ (ಬ್ಯಾರೆಲ್‌ಗಳು) ಸುರಿಯಲಾಗುತ್ತದೆ.
2. ಎಚ್ಚರಿಕೆಯ ಕವರ್ ಘಟಕಗಳು ಮತ್ತು ಗಡಿ ಪಡೆಗಳ ಬೆಂಬಲ ಘಟಕಗಳನ್ನು ಹೆಚ್ಚಿಸುವ ವಿಷಯಕ್ಕೆ ವಿಶೇಷ ಗಮನ ನೀಡಬೇಕು.
ಎಚ್ಚರಿಕೆಯ ಸಿದ್ಧತೆಗಾಗಿ ನಾನು ಗಡುವನ್ನು ಹೊಂದಿಸಿದ್ದೇನೆ: ಕುದುರೆ ಎಳೆಯುವ ರೈಫಲ್ ಮತ್ತು ಫಿರಂಗಿ ಘಟಕಗಳಿಗೆ - 2 ಗಂಟೆಗಳು; ಅಶ್ವದಳ, ಯಾಂತ್ರಿಕೃತ ಯಾಂತ್ರೀಕೃತ ಘಟಕಗಳು ಮತ್ತು ಯಾಂತ್ರಿಕೃತ ಫಿರಂಗಿಗಳಿಗೆ - 3 ಗಂಟೆಗಳ. ಚಳಿಗಾಲದಲ್ಲಿ, ಭಾಗಗಳು ಕ್ರಮವಾಗಿ 3 ಮತ್ತು 4 ಗಂಟೆಗಳಲ್ಲಿ ಸಿದ್ಧವಾಗುತ್ತವೆ. ಬೆಂಬಲ ಘಟಕಗಳಿಗೆ, ಸಿದ್ಧತೆ 45 ನಿಮಿಷಗಳು.
ಯುನಿಟ್ ಆಜ್ಞೆಯಿಂದ ಯುದ್ಧ ಎಚ್ಚರಿಕೆಯನ್ನು ಘೋಷಿಸಿದಾಗ, ಈ ಕೆಳಗಿನ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ:
ಎ) ಕಮಾಂಡ್ ಮತ್ತು ರೆಡ್ ಆರ್ಮಿ ಸಿಬ್ಬಂದಿಯನ್ನು ಭದ್ರತೆ ಮತ್ತು ಯುನಿಟ್ ಸಮರ ಕಾನೂನಿಗೆ ಹೋಗುವ ಮೊದಲು ಎಲ್ಲಾ ಕೆಲಸಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಖಚಿತಪಡಿಸಿಕೊಳ್ಳಲು ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ವಿಮಾನ ವಿರೋಧಿ ಮೆಷಿನ್ ಗನ್ ಮತ್ತು ಫಿರಂಗಿಗಳು ಪೂರ್ವ ಸಿದ್ಧಪಡಿಸಿದ ಗುಂಡಿನ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿವೆ ಮತ್ತು ಶತ್ರು ವಿಮಾನಗಳು ಮತ್ತು ಪ್ಯಾರಾಟ್ರೂಪರ್‌ಗಳ ಮೇಲೆ ತಕ್ಷಣವೇ ಗುಂಡು ಹಾರಿಸಲು ಸಿದ್ಧವಾಗಿವೆ.
ಬಿ) ಗೋದಾಮುಗಳು, ಉದ್ಯಾನವನಗಳು ಮತ್ತು ಗ್ಯಾರೇಜುಗಳ ಭದ್ರತೆಯನ್ನು ಬಲಪಡಿಸಲಾಗುತ್ತಿದೆ.
ಸಿ) ಅಗ್ನಿಶಾಮಕ ಸರಬರಾಜು, ಇಂಧನ ಮತ್ತು ಆಹಾರದ ಸಾಗಿಸಬಹುದಾದ ಪೂರೈಕೆಯನ್ನು ಮೊದಲ ಎಚೆಲಾನ್‌ಗೆ ಬೆಂಗಾವಲು (ಯುದ್ಧ ವಾಹನಗಳು) ಇರಿಸಲಾಗುತ್ತದೆ; ಬೆಂಕಿಯ ಸರಬರಾಜುಗಳ ಪೋರ್ಟಬಲ್ ಪೂರೈಕೆಯನ್ನು ಅಸೆಂಬ್ಲಿ ಹಂತದಲ್ಲಿ ಹಸ್ತಾಂತರಿಸಲಾಗುತ್ತದೆ. ಟ್ಯಾಂಕ್ ಘಟಕಗಳಲ್ಲಿ, ಕಾರ್ಟ್ರಿಜ್ಗಳು ಮತ್ತು ಚಿಪ್ಪುಗಳನ್ನು ಹೊಂದಿರುವ ನಿಯತಕಾಲಿಕೆಗಳನ್ನು ವಾಹನಗಳಲ್ಲಿ ಇರಿಸಲಾಗುತ್ತದೆ.
ಡಿ) ಎಲ್ಲಾ ಯುದ್ಧ ಮತ್ತು ಸಾರಿಗೆ ವಾಹನಗಳು ಇಂಧನ ಮತ್ತು ತೈಲದಿಂದ ಸಂಪೂರ್ಣವಾಗಿ ಇಂಧನ ತುಂಬಿವೆಯೇ ಎಂದು ಪರಿಶೀಲಿಸಲಾಗುತ್ತದೆ.
ಇ) ಪೂರ್ವ ಸಿದ್ಧಪಡಿಸಿದ ತುರ್ತು ಮೀಸಲು ಕಾರ್ಡ್‌ಗಳನ್ನು ವಿಶೇಷ ಆದೇಶದ ಮೂಲಕ ಕಮಾಂಡ್ ಮತ್ತು ಕಂಟ್ರೋಲ್ ಸಿಬ್ಬಂದಿಗೆ ಹಸ್ತಾಂತರಿಸಲಾಗುತ್ತದೆ ಮತ್ತು ಗಡಿ ಪಡೆಗಳ ಬೆಂಬಲ ಘಟಕಗಳ ಕಮಾಂಡರ್‌ಗಳಿಗೆ - ತಕ್ಷಣವೇ.
ಎಫ್) ಎಲ್ಲಾ ಸಿಬ್ಬಂದಿಗೆ ಯುದ್ಧ ಅನಿಲ ಮುಖವಾಡಗಳನ್ನು ನೀಡಲಾಗುತ್ತದೆ.
g) ವಿಶೇಷ ಆದೇಶದ ಮೂಲಕ ದೂರವಾಣಿ ಅಂಶಗಳು ನೀರಿನಿಂದ ತುಂಬಿವೆ.
ಎಚ್ಚರಿಕೆಯ ಮೇಲೆ ಘಟಕಗಳನ್ನು ಹೆಚ್ಚಿಸುವುದು ಮತ್ತು ಅಸೆಂಬ್ಲಿ ಬಿಂದುಗಳಿಗೆ ಅವುಗಳ ನಿರ್ಗಮನವನ್ನು ಯಾಂತ್ರೀಕೃತಗೊಂಡ ಹಂತಕ್ಕೆ ತರಬೇಕು, ಇದಕ್ಕಾಗಿ ಘಟಕದ ಸಂಪೂರ್ಣ ಆಂತರಿಕ ದಿನಚರಿಯನ್ನು ಸ್ಪಷ್ಟವಾಗಿ ಸ್ಥಾಪಿಸುವುದು, ಕೆಲಸ ಮಾಡುವುದು ಮತ್ತು ಕಮಾಂಡ್ ಸಿಬ್ಬಂದಿಗೆ ಎಚ್ಚರಿಕೆಯ ಸೇವೆಯನ್ನು ಪರಿಶೀಲಿಸುವುದು ಅವಶ್ಯಕ.
ಆಸ್ತಿಯ ಶೇಖರಣೆಯು ಘಟಕಗಳಿಗೆ ಅದರ ತ್ವರಿತ ಬಿಡುಗಡೆಯನ್ನು ಖಚಿತಪಡಿಸಿಕೊಳ್ಳಬೇಕು.
3. ಘಟಕಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ಮತ್ತು ಎಚ್ಚರಿಕೆಯ ಮೇಲೆ ತ್ವರಿತವಾಗಿ ಜೋಡಿಸಲು ಅವರಿಗೆ ತರಬೇತಿ ನೀಡಲು, ನಾನು ಯುದ್ಧ ತರಬೇತಿ ಎಚ್ಚರಿಕೆಗಳನ್ನು ಹೊಂದಿಸಿದೆ.
ಯುನಿಟ್ ಕಮಾಂಡರ್ ಮತ್ತು ಮೇಲಿನಿಂದ ತಕ್ಷಣದ ಮತ್ತು ನೇರ ಮೇಲಧಿಕಾರಿಗಳಿಂದ ಯುದ್ಧ ತರಬೇತಿ ಎಚ್ಚರಿಕೆಗಳನ್ನು ನಡೆಸಲಾಗುತ್ತದೆ.
ಸೈನ್ಯ ಮತ್ತು ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ನ ವಿಶೇಷ ಸೂಚನೆಗಳ ಪ್ರಕಾರ, ಸೇನಾ ಇಲಾಖೆಗಳ ಕಮಾಂಡರ್ಗಳು ಮತ್ತು ಜಿಲ್ಲೆಯ (ಸಿಬ್ಬಂದಿಗಳ ಮುಖ್ಯಸ್ಥರು, ಕಾರ್ಯಾಚರಣೆಯ ವಿಭಾಗಗಳು, ಮಿಲಿಟರಿ ಶಾಖೆಗಳ ಮುಖ್ಯಸ್ಥರು) ಯುದ್ಧ ತರಬೇತಿ ಎಚ್ಚರಿಕೆಗಳನ್ನು ನಡೆಸಬಹುದು.
ಯುನಿಟ್ ಕಮಾಂಡರ್ ಉಪಸ್ಥಿತಿಯಲ್ಲಿ ಯುದ್ಧ ಡ್ರಿಲ್ಗಳನ್ನು ಕೈಗೊಳ್ಳಬೇಕು.
ಯುದ್ಧ ತರಬೇತಿ ಎಚ್ಚರಿಕೆಯ ಸಮಯದಲ್ಲಿ ನೀವು ಮಾಡಬೇಕು:
ಎ) ಘಟಕಗಳನ್ನು ಅಸೆಂಬ್ಲಿ ಬಿಂದುಗಳಿಗೆ ತರಲು (ಘಟಕದ ಎಚ್ಚರಿಕೆಯ ಯೋಜನೆಯ ಪ್ರಕಾರ);
ಬಿ) ಯುದ್ಧ ಎಚ್ಚರಿಕೆಯ ಸಂದರ್ಭದಲ್ಲಿ ಮೊಹರು ಪ್ಯಾಕೇಜ್ ಅನ್ನು ತೆರೆಯಬೇಡಿ;
ಸಿ) ಸೈನಿಕರಿಗೆ ಕಾರ್ಟ್ರಿಜ್ಗಳನ್ನು ನೀಡಬೇಡಿ, ಆದರೆ ಅವುಗಳನ್ನು ಹೊರತೆಗೆಯಿರಿ ಅಥವಾ ಅಸೆಂಬ್ಲಿ ಪಾಯಿಂಟ್ಗೆ ಕೊಂಡೊಯ್ಯಿರಿ;
ಡಿ) ದೂರವಾಣಿ ಅಂಶಗಳನ್ನು ಅಪ್‌ಲೋಡ್ ಮಾಡಬೇಡಿ;
ಇ) ಕಮಾಂಡ್ ಸಿಬ್ಬಂದಿಗೆ ಸ್ಥಳಾಕೃತಿಯ ನಕ್ಷೆಗಳೊಂದಿಗೆ ಪ್ಯಾಕೇಜ್‌ಗಳನ್ನು ಹಸ್ತಾಂತರಿಸಬೇಡಿ;
ಎಫ್) ಪರಿಶೀಲನೆಯನ್ನು ನಿರ್ವಹಿಸುವ ವ್ಯಕ್ತಿಯ ವಿಶೇಷ ಆದೇಶದ ಮೂಲಕ ಬಾಯ್ಲರ್ಗಳಲ್ಲಿ ಆಹಾರವನ್ನು ಇರಿಸಿ.
ಅಸೆಂಬ್ಲಿ ಪಾಯಿಂಟ್‌ನಲ್ಲಿ ಘಟಕವನ್ನು ಪರಿಶೀಲಿಸಿದ ನಂತರ, ಇನ್‌ಸ್ಪೆಕ್ಟರ್ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತಾರೆ ಅಥವಾ ಘಟಕಕ್ಕೆ ತರಬೇತಿ ಕಾರ್ಯವನ್ನು ನಿಯೋಜಿಸುತ್ತಾರೆ.
ಈ ನಿರ್ದೇಶನದ ಅನುಸಾರವಾಗಿ, ಸೈನ್ಯದ ಮಿಲಿಟರಿ ಕೌನ್ಸಿಲ್‌ಗಳು ತಕ್ಷಣವೇ ಅಧೀನ ರಚನೆಗಳು ಮತ್ತು ಘಟಕಗಳಿಗೆ ಸಂಬಂಧಿತ ಆದೇಶಗಳನ್ನು ನೀಡುತ್ತವೆ ಮತ್ತು ಅವುಗಳ ನಿಖರವಾದ ಅನುಷ್ಠಾನದ ಪರಿಶೀಲನೆಯನ್ನು ಆಯೋಜಿಸುತ್ತವೆ.
KOVO ಪಡೆಗಳ ಕಮಾಂಡರ್
ಕರ್ನಲ್ ಜನರಲ್ ಕಿರ್ಪೋನೋಸ್
KOVO ನ ಮಿಲಿಟರಿ ಕೌನ್ಸಿಲ್ ಸದಸ್ಯ
ಕಾರ್ಪ್ಸ್ ಕಮಿಷರ್ ವಶುಗಿನ್
KOVO ನ ಮುಖ್ಯ ಸಿಬ್ಬಂದಿ
ಲೆಫ್ಟಿನೆಂಟ್ ಜನರಲ್ ಪುರ್ಕೇವ್
ಲೆಟರ್‌ಹೆಡ್‌ನಲ್ಲಿ ಟೈಪ್‌ಸ್ಕ್ರಿಪ್ಟ್: “ಎನ್‌ಜಿಒ ಯುಎಸ್‌ಎಸ್‌ಆರ್. ಕೈವ್ ಮಿಲಿಟರಿ ಜಿಲ್ಲೆಯ ಕಮಾಂಡರ್. ಜಿ.ಕೆ ಸೇರಿದಂತೆ ತರಗೆಲೆಗಳಿವೆ. ಝುಕೋವಾ: "ಟಿ. ವಟುಟಿನ್. ಅದನ್ನು ಕೆಲಸ ಮಾಡಿ. 12.06.41. ಮೂಲ, ಆಟೋಗ್ರಾಫ್.
TsAMO RF, f. 16, ಆಪ್. 2951, ಸಂಖ್ಯೆ 265, ಪುಟಗಳು. 26-30.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1957-542-100211-11-1941
12. ಮಿಲಿಟರಿ ಕೌನ್ಸಿಲ್‌ಗೆ ನಿರ್ದೇಶನ KOVO ಸಂಖ್ಯೆ. 504205
ಜೂನ್ 13, 1941
ಉನ್ನತ ರಹಸ್ಯ
ನಿರ್ದಿಷ್ಟ ಪ್ರಾಮುಖ್ಯತೆ
ಜಿಲ್ಲೆಯ ಪಡೆಗಳ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸಲು, ಜುಲೈ 1, 1941 ರ ಹೊತ್ತಿಗೆ, ಎಲ್ಲಾ ಆಳವಾದ ವಿಭಾಗಗಳು ಮತ್ತು ಕಾರ್ಪ್ಸ್ ಘಟಕಗಳನ್ನು ಹೊಂದಿರುವ ಕಾರ್ಪ್ಸ್ ನಿರ್ದೇಶನಾಲಯಗಳನ್ನು ಲಗತ್ತಿಸಲಾದ ನಕ್ಷೆಯ ಪ್ರಕಾರ ರಾಜ್ಯದ ಗಡಿಯ ಹತ್ತಿರ ಹೊಸ ಶಿಬಿರಗಳಿಗೆ ವರ್ಗಾಯಿಸಬೇಕು.
1) 31 sk - ಹೆಚ್ಚಳದಲ್ಲಿ;
2) 36 ಸ್ಕ್ - ಹೈಕಿಂಗ್;
3) 55 sk - ಹೈಕಿಂಗ್;
4) 49 sk - ರೈಲಿನ ಮೂಲಕ ಮತ್ತು ಹೆಚ್ಚಳದ ಮೂಲಕ;
5) 37 sk - ಹೈಕಿಂಗ್.
ಗಡಿ ವಿಭಾಗಗಳನ್ನು ಸ್ಥಳದಲ್ಲಿ ಬಿಡಿ, ಅಗತ್ಯವಿದ್ದಲ್ಲಿ ರಾಜ್ಯ ಗಡಿಗೆ ತಮ್ಮ ವಾಪಸಾತಿಯನ್ನು ನನ್ನ ವಿಶೇಷ ಆದೇಶದಿಂದ ಮಾತ್ರ ಕೈಗೊಳ್ಳಬಹುದು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಕ್ಯಾಂಪ್ ಪಾರ್ಕಿಂಗ್‌ಗಾಗಿ 164 ಪದಾತಿ ದಳದ ವಿಭಾಗವನ್ನು ಜೂನ್ 17, 1941 ರೊಳಗೆ ಹಿಂತೆಗೆದುಕೊಳ್ಳಲಾಗುವುದು:
1) ಒಂದು ಜಂಟಿ ಉದ್ಯಮ - ಡುನೆವ್ಟ್ಸಿಯಲ್ಲಿ, 20 ಕಿ. ಉತ್ತರ ಹರ್ಟ್ಜ್;
2) ಒಂದು ಜಂಟಿ ಉದ್ಯಮ - ಲಾರ್ಗಾ ಪ್ರದೇಶದಲ್ಲಿ;
3) ಉಳಿದ ಭಾಗಗಳು - ಖೋಟಿನ್ ಪ್ರದೇಶಕ್ಕೆ.
ಪಡೆಗಳ ಚಲನವಲನಗಳನ್ನು ಸಂಪೂರ್ಣವಾಗಿ ರಹಸ್ಯವಾಗಿಡಬೇಕು.
ಯುದ್ಧತಂತ್ರದ ವ್ಯಾಯಾಮದ ಸಮಯದಲ್ಲಿ, ರಾತ್ರಿಯಲ್ಲಿ ಮೆರವಣಿಗೆಯನ್ನು ನಡೆಸಬೇಕು.
ಪಡೆಗಳೊಂದಿಗೆ, ಅಗ್ನಿಶಾಮಕ ಸರಬರಾಜು ಮತ್ತು ಇಂಧನಗಳು ಮತ್ತು ಲೂಬ್ರಿಕಂಟ್ಗಳ ಎಲ್ಲಾ ಸಾಗಿಸಬಹುದಾದ ಮೀಸಲುಗಳನ್ನು ಹಿಂತೆಗೆದುಕೊಳ್ಳಿ. ಚಳಿಗಾಲದ ಕ್ವಾರ್ಟರ್ಸ್ ಅನ್ನು ಕಾಪಾಡಲು, ಕಟ್ಟುನಿಟ್ಟಾಗಿ ಅಗತ್ಯವಾದ ಕನಿಷ್ಠ ಸಂಖ್ಯೆಯ ಮಿಲಿಟರಿ ಸಿಬ್ಬಂದಿಯನ್ನು ಬಿಡಿ, ಆರೋಗ್ಯದ ಕಾರಣಗಳಿಂದಾಗಿ ಅಭಿಯಾನಕ್ಕೆ ಹೆಚ್ಚಾಗಿ ಅನರ್ಹರಾಗಿರುತ್ತಾರೆ.
ಕುಟುಂಬಗಳನ್ನು ತೆಗೆದುಕೊಳ್ಳಬೇಡಿ.
ಜುಲೈ 1, 1941 ರೊಳಗೆ ಕೊರಿಯರ್ ಮೂಲಕ ಮರಣದಂಡನೆಯನ್ನು ತಲುಪಿಸಿ.
ಅನುಬಂಧ: 500,000 ಕಾರ್ಡ್ - ಒಂದು.
ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಸೋವಿಯತ್ ಒಕ್ಕೂಟದ ಮಾರ್ಷಲ್ ಎಸ್ ಟಿಮೊಶೆಂಕೊ
ಕೆಂಪು ಸೈನ್ಯದ ಜನರಲ್ ಸ್ಟಾಫ್ ಮುಖ್ಯಸ್ಥ
ಆರ್ಮಿ ಜನರಲ್ ಜಿ. ಝುಕೋವ್
ಲೆಟರ್‌ಹೆಡ್‌ನಲ್ಲಿ ಹಸ್ತಪ್ರತಿ: "ಯುಎಸ್‌ಎಸ್‌ಆರ್‌ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್." ರೆಡ್ ಆರ್ಮಿಯ ಜನರಲ್ ಸ್ಟಾಫ್, ಮೇಜರ್ ಜನರಲ್ ಅನಿಸೊವ್ ಅವರ ಕಾರ್ಯಾಚರಣೆಯ ನಿರ್ದೇಶನಾಲಯದ ಉಪ ಮುಖ್ಯಸ್ಥರು ಪ್ರಮಾಣೀಕರಿಸಿದ ಪ್ರತಿ. ತರಗೆಲೆಗಳಿವೆ.
TsAMO RF, f. 16, ಆಪ್. 2951, ಸಂಖ್ಯೆ 261, ಪುಟಗಳು. 20-21.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1964-549-504205-13-1941
13. USSR L/g 0042 ರ ರಕ್ಷಣಾ ಆಯುಕ್ತರ ಆದೇಶ
ಜೂನ್ 19, 1941
ಉನ್ನತ ರಹಸ್ಯ
ಉದಾ. ಸಂಖ್ಯೆ 1
ಪರಿವಿಡಿ: ವಾಯುನೆಲೆಗಳು, ಮಿಲಿಟರಿ ಘಟಕಗಳು ಮತ್ತು ಜಿಲ್ಲೆಗಳ ಪ್ರಮುಖ ಮಿಲಿಟರಿ ಸ್ಥಾಪನೆಗಳ ಮರೆಮಾಚುವಿಕೆಯ ಬಗ್ಗೆ.
ವಾಯುನೆಲೆಗಳು ಮತ್ತು ಪ್ರಮುಖ ಮಿಲಿಟರಿ ಸ್ಥಾಪನೆಗಳನ್ನು ಮರೆಮಾಚಲು ಇನ್ನೂ ಗಮನಾರ್ಹವಾದ ಏನನ್ನೂ ಮಾಡಲಾಗಿಲ್ಲ.
ಏರ್‌ಫೀಲ್ಡ್ ಕ್ಷೇತ್ರಗಳೆಲ್ಲವೂ ಬಿತ್ತಲ್ಪಟ್ಟಿಲ್ಲ, ರನ್‌ವೇಗಳು ಭೂಪ್ರದೇಶದ ಬಣ್ಣಕ್ಕೆ ಹೊಂದಿಕೆಯಾಗುವುದಿಲ್ಲ, ಮತ್ತು ಏರ್‌ಫೀಲ್ಡ್ ಕಟ್ಟಡಗಳು, ಗಾಢವಾದ ಬಣ್ಣಗಳಿಂದ ಎದ್ದು ಕಾಣುತ್ತವೆ, ಹತ್ತಾರು ಕಿಲೋಮೀಟರ್‌ಗಳವರೆಗೆ ವೀಕ್ಷಕರ ಗಮನವನ್ನು ಸೆಳೆಯುತ್ತವೆ.
ಮರೆಮಾಚುವಿಕೆಯ ಸಂಪೂರ್ಣ ಕೊರತೆ ಮತ್ತು ಅನ್ಮಾಸ್ಕಿಂಗ್ ಚಿಹ್ನೆಗಳು ಮತ್ತು ಸಿಗ್ನಲ್‌ಗಳ ಬಳಕೆಯೊಂದಿಗೆ ಏರ್‌ಫೀಲ್ಡ್ ಸೇವೆಗಳ ಕಳಪೆ ಸಂಘಟನೆಯೊಂದಿಗೆ ಏರ್‌ಫೀಲ್ಡ್‌ಗಳಲ್ಲಿ ವಿಮಾನದ ಕಿಕ್ಕಿರಿದ ಮತ್ತು ರೇಖೀಯ ವ್ಯವಸ್ಥೆಯು ಏರ್‌ಫೀಲ್ಡ್ ಅನ್ನು ಸಂಪೂರ್ಣವಾಗಿ ಬಿಚ್ಚಿಡುತ್ತದೆ.
ಆಧುನಿಕ ವಾಯುನೆಲೆಯು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಪೂರ್ಣವಾಗಿ ಬೆರೆಯಬೇಕು ಮತ್ತು ವಾಯುನೆಲೆಯಲ್ಲಿ ಯಾವುದೂ ಗಾಳಿಯಿಂದ ಗಮನವನ್ನು ಸೆಳೆಯಬಾರದು.
ಫಿರಂಗಿ ಮತ್ತು ಯಾಂತ್ರೀಕೃತ ಘಟಕಗಳು ಮರೆಮಾಚುವಿಕೆಯ ಬಗ್ಗೆ ಇದೇ ರೀತಿಯ ಅಸಡ್ಡೆಯನ್ನು ತೋರಿಸುತ್ತವೆ: ಅವರ ಉದ್ಯಾನವನಗಳ ಕಿಕ್ಕಿರಿದ ಮತ್ತು ರೇಖೀಯ ವ್ಯವಸ್ಥೆಯು ಅತ್ಯುತ್ತಮ ವೀಕ್ಷಣಾ ವಸ್ತುಗಳನ್ನು ಮಾತ್ರವಲ್ಲದೆ ಗಾಳಿಯಿಂದ ಹೊಡೆಯಲು ಅನುಕೂಲಕರವಾದ ಗುರಿಗಳನ್ನು ಒದಗಿಸುತ್ತದೆ.
ಟ್ಯಾಂಕ್‌ಗಳು, ಶಸ್ತ್ರಸಜ್ಜಿತ ವಾಹನಗಳು, ಕಮಾಂಡ್ ಮತ್ತು ಯಾಂತ್ರಿಕೃತ ಮತ್ತು ಇತರ ಪಡೆಗಳ ಇತರ ವಿಶೇಷ ವಾಹನಗಳನ್ನು ಬಣ್ಣಗಳಿಂದ ಚಿತ್ರಿಸಲಾಗಿದೆ ಅದು ಪ್ರಕಾಶಮಾನವಾದ ಪ್ರತಿಫಲನವನ್ನು ನೀಡುತ್ತದೆ ಮತ್ತು ಗಾಳಿಯಿಂದ ಮಾತ್ರವಲ್ಲದೆ ನೆಲದಿಂದ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತದೆ.
ಗೋದಾಮುಗಳು ಮತ್ತು ಇತರ ಪ್ರಮುಖ ಮಿಲಿಟರಿ ಸ್ಥಾಪನೆಗಳನ್ನು ಮರೆಮಾಚಲು ಏನನ್ನೂ ಮಾಡಲಾಗಿಲ್ಲ.
ನಾನು ಆದೇಶಿಸುತ್ತೇನೆ:
1. 1.7.41 ರ ಹೊತ್ತಿಗೆ, ಸುತ್ತಮುತ್ತಲಿನ ಪ್ರದೇಶದ ಬಣ್ಣವನ್ನು ಹೊಂದಿಸಲು ಎಲ್ಲಾ ಏರ್‌ಫೀಲ್ಡ್‌ಗಳನ್ನು ಹುಲ್ಲಿನೊಂದಿಗೆ ಬಿತ್ತಿ, ರನ್‌ವೇಗಳನ್ನು ಬಣ್ಣ ಮಾಡಿ ಮತ್ತು ಸುತ್ತಮುತ್ತಲಿನ ಹಿನ್ನೆಲೆಗೆ ಅನುಗುಣವಾಗಿ ಸಂಪೂರ್ಣ ಏರ್‌ಫೀಲ್ಡ್ ಪರಿಸರವನ್ನು ಅನುಕರಿಸಿ.
2. ಏರ್‌ಫೀಲ್ಡ್ ಅನ್ನು ಸುತ್ತುವರೆದಿರುವ ಕಟ್ಟಡಗಳಂತೆಯೇ ಛಾವಣಿಗಳನ್ನು ಒಳಗೊಂಡಂತೆ ಏರ್‌ಫೀಲ್ಡ್ ಕಟ್ಟಡಗಳನ್ನು ಪೇಂಟ್ ಮಾಡಿ. ಇಂಧನ ಶೇಖರಣಾ ತೊಟ್ಟಿಗಳನ್ನು ನೆಲದಲ್ಲಿ ಹೂಳಬೇಕು ಮತ್ತು ವಿಶೇಷವಾಗಿ ಎಚ್ಚರಿಕೆಯಿಂದ ಮರೆಮಾಚಬೇಕು.
3. ವಿಮಾನದ ರೇಖೀಯ ಮತ್ತು ಕಿಕ್ಕಿರಿದ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ; ವಿಮಾನದ ಚದುರಿದ ಮತ್ತು ಮರೆಮಾಚುವ ಸ್ಥಾನವು ಗಾಳಿಯಿಂದ ಅವುಗಳ ಸಂಪೂರ್ಣ ಅದೃಶ್ಯತೆಯನ್ನು ಖಚಿತಪಡಿಸುತ್ತದೆ.
4. 5.7 ರಿಂದ ಆಯೋಜಿಸಿ. 500 ಕಿಮೀ ಗಡಿ ಪಟ್ಟಿಯ ಪ್ರತಿ ವಾಯುಯಾನ ಬೇಸಿಂಗ್ ಪ್ರದೇಶದಲ್ಲಿ 8 - 10 ಸುಳ್ಳು ಏರ್‌ಫೀಲ್ಡ್‌ಗಳಿವೆ, ಪ್ರತಿಯೊಂದನ್ನು 40 - 50 ವಿಮಾನಗಳ ಅಣಕು-ಅಪ್‌ಗಳೊಂದಿಗೆ ಸಜ್ಜುಗೊಳಿಸಿ.
5. 1.7 ರ ಹೊತ್ತಿಗೆ, ಬಣ್ಣದ ಟ್ಯಾಂಕ್‌ಗಳು, ಶಸ್ತ್ರಸಜ್ಜಿತ ವಾಹನಗಳು, ಕಮಾಂಡ್, ವಿಶೇಷ ಮತ್ತು ಸಾರಿಗೆ ವಾಹನಗಳು. ಮರೆಮಾಚುವ ಚಿತ್ರಕಲೆಗಾಗಿ, ಸ್ಥಳ ಮತ್ತು ಕ್ರಿಯೆಯ ಪ್ರದೇಶಗಳ ಭೂಪ್ರದೇಶಕ್ಕೆ ಸಂಬಂಧಿಸಿದಂತೆ ಮ್ಯಾಟ್ ಪೇಂಟ್ಗಳನ್ನು ಬಳಸಿ. ಪ್ರಜ್ವಲಿಸುವ ಬಣ್ಣಗಳನ್ನು ಬಳಸಲು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ.
6. ಬೆದರಿಕೆ ವಲಯದಲ್ಲಿ ಸೇರಿಸಲಾದ ಜಿಲ್ಲೆಗಳು ಅದೇ ಮರೆಮಾಚುವ ಕ್ರಮಗಳನ್ನು ಕೈಗೊಳ್ಳಬೇಕು: ಗೋದಾಮುಗಳು, ಕಾರ್ಯಾಗಾರಗಳು, ಉದ್ಯಾನವನಗಳು ಮತ್ತು 15.7.41 ರ ಹೊತ್ತಿಗೆ ಗಾಳಿಯಿಂದ ಅವುಗಳ ಸಂಪೂರ್ಣ ಅದೃಶ್ಯತೆಯನ್ನು ಖಚಿತಪಡಿಸಿಕೊಳ್ಳುವುದು.
7. ಜವಾಬ್ದಾರರ ವೀಕ್ಷಣೆಯ ಮೂಲಕ ವಾಯುನೆಲೆಗಳು, ಗೋದಾಮುಗಳು, ಯುದ್ಧ ಮತ್ತು ಸಾರಿಗೆ ವಾಹನಗಳ ಮರೆಮಾಚುವಿಕೆಯನ್ನು ಗಾಳಿಯಿಂದ ಪರಿಶೀಲಿಸಿ. ಜಿಲ್ಲಾ ಪ್ರಧಾನ ಕಮಾಂಡರ್‌ಗಳು ಮತ್ತು ಛಾಯಾಚಿತ್ರ. ಅವರಿಂದ ಪತ್ತೆಯಾದ ಎಲ್ಲಾ ನ್ಯೂನತೆಗಳನ್ನು ತಕ್ಷಣವೇ ಸರಿಪಡಿಸಬೇಕು.
8. ಜನರಲ್ ಸ್ಟಾಫ್ ಮುಖ್ಯಸ್ಥರ ಮೂಲಕ 1.7 ಮತ್ತು 15.7.41 ರಂದು ಮರಣದಂಡನೆಯನ್ನು ತಲುಪಿಸಿ.
ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಸೋವಿಯತ್ ಒಕ್ಕೂಟದ ಮಾರ್ಷಲ್ (ಎಸ್. ಟಿಮೊಶೆಂಕೊ)
ಕೆಂಪು ಸೈನ್ಯದ ಜನರಲ್ ಸ್ಟಾಫ್ ಮುಖ್ಯಸ್ಥ
ಸೈನ್ಯದ ಜನರಲ್ (ಝುಕೋವ್)
ಟೈಪ್‌ಸ್ಕ್ರಿಪ್ಟ್, ಮೂಲ, ಆಟೋಗ್ರಾಫ್.
RGVA. ದಾಖಲೆಗಳ ಸಂಗ್ರಹ.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1997-582-0042-19-1941
14. ಕಮಾಂಡ್ ಸಿಬ್ಬಂದಿಗಳ ಮುಂಭಾಗಗಳು ಮತ್ತು ನೇಮಕಾತಿಗಳ ಸಂಘಟನೆಯ ಮೇಲೆ
ಜೂನ್ 21, 1941
ವಿಶೇಷ ಫೋಲ್ಡರ್
I
1. ವಿನ್ನಿಟ್ಸಾದಲ್ಲಿ ಮಿಲಿಟರಿ ಕೌನ್ಸಿಲ್ನ ಸ್ಥಾನದೊಂದಿಗೆ ಎರಡು ಸೈನ್ಯಗಳನ್ನು ಒಳಗೊಂಡಿರುವ ಸದರ್ನ್ ಫ್ರಂಟ್ ಅನ್ನು ಆಯೋಜಿಸಿ.
2. ಕಾಮ್ರೇಡ್ ಟ್ಯುಲೆನೆವ್ ಅವರನ್ನು ದಕ್ಷಿಣ ಮುಂಭಾಗದ ಕಮಾಂಡರ್ ಆಗಿ ನೇಮಿಸಿ, ಅವರನ್ನು ಮಾಸ್ಕೋ ಮಿಲಿಟರಿ ಜಿಲ್ಲೆಯ ಕಮಾಂಡರ್ ಹುದ್ದೆಗೆ ಬಿಟ್ಟುಬಿಡಿ.
3. ಸದರ್ನ್ ಫ್ರಂಟ್‌ನ ಮಿಲಿಟರಿ ಕೌನ್ಸಿಲ್‌ನ ಸದಸ್ಯರಾಗಿ ಕಾಮ್ರೇಡ್ ಝಪೊರೊಜೆಟ್‌ಗಳನ್ನು ನೇಮಿಸಿ.
II
ಕಾಮ್ರೇಡ್‌ನ ಸೆಕೆಂಡ್‌ಮೆಂಟ್ ಕಾರಣ. ಸದರ್ನ್ ಫ್ರಂಟ್‌ನ ಮಿಲಿಟರಿ ಕೌನ್ಸಿಲ್‌ನ ಸದಸ್ಯರಾಗಿ ಜಪೊರೊಜೆಟ್ಸ್, ಕಾಮ್ರೇಡ್ ಮೆಹ್ಲಿಸ್ ಅವರನ್ನು ಕೆಂಪು ಸೈನ್ಯದ ರಾಜಕೀಯ ಪ್ರಚಾರದ ಮುಖ್ಯ ನಿರ್ದೇಶನಾಲಯದ ಮುಖ್ಯಸ್ಥರನ್ನಾಗಿ ನೇಮಿಸಿದರು, ಆದರೆ ಪೀಪಲ್ಸ್ ಕಮಿಷರ್ ಆಫ್ ಸ್ಟೇಟ್ ಕಂಟ್ರೋಲ್ ಆಗಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡರು.
III
1. ಕಾಮ್ರೇಡ್ ಬುಡಿಯೊನ್ನಿಯನ್ನು ಎರಡನೇ ಸಾಲಿನ ಸೇನೆಗಳ ಕಮಾಂಡರ್ ಆಗಿ ನೇಮಿಸಿ.
2. ಆಲ್-ಯೂನಿಯನ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಬೊಲ್ಶೆವಿಕ್‌ನ ಕೇಂದ್ರ ಸಮಿತಿಯ ಕಾರ್ಯದರ್ಶಿ ಕಾಮ್ರೇಡ್ ಮಾಲೆಂಕೋವ್ ಅವರನ್ನು ಎರಡನೇ ಸಾಲಿನ ಸೈನ್ಯಗಳ ಮಿಲಿಟರಿ ಕೌನ್ಸಿಲ್ ಸದಸ್ಯರಾಗಿ ನೇಮಿಸಿ.
3. ಬ್ರಿಯಾನ್ಸ್ಕ್ ಮೂಲದ ಪ್ರಧಾನ ಕಛೇರಿಯನ್ನು ಸಂಘಟಿಸಲು ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್, ಕಾಮ್ರೇಡ್ ಟಿಮೊಶೆಂಕೊ ಮತ್ತು ಎರಡನೇ ಸಾಲಿನ ಸೇನೆಗಳ ಕಮಾಂಡರ್ ಕಾಮ್ರೇಡ್ ಬುಡಿಯೊನಿ ಅವರಿಗೆ ಸೂಚಿಸಿ.
IV
ಪ್ರಾರಂಭವನ್ನು ಸೂಚಿಸಿ ಜನರಲ್ ಸ್ಟಾಫ್ ಕಾಮ್ರೇಡ್ ಝುಕೋವ್ ನೈಋತ್ಯ ಮತ್ತು ದಕ್ಷಿಣ ರಂಗಗಳ ಸಾಮಾನ್ಯ ನಾಯಕತ್ವ, ಆನ್-ಸೈಟ್ ಭೇಟಿಗಳೊಂದಿಗೆ.
ವಿ
ಕಾಮ್ರೇಡ್ ಮೆರೆಟ್ಸ್ಕೊವ್ ಅವರನ್ನು ಉತ್ತರದ ಮುಂಭಾಗದ ಸಾಮಾನ್ಯ ನಾಯಕತ್ವದೊಂದಿಗೆ ಆನ್-ಸೈಟ್ ಭೇಟಿಗಳೊಂದಿಗೆ ಒಪ್ಪಿಸಿ.
VI
ಆಲ್-ಯೂನಿಯನ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಬೋಲ್ಶೆವಿಕ್ಸ್‌ನ ಲೆನಿನ್‌ಗ್ರಾಡ್ ಸಿಟಿ ಸಮಿತಿಯ ಕಾರ್ಯದರ್ಶಿ ಕಾಮ್ರೇಡ್ ಕುಜ್ನೆಟ್ಸೊವ್ ಅವರನ್ನು ಉತ್ತರ ಮುಂಭಾಗದ ಮಿಲಿಟರಿ ಕೌನ್ಸಿಲ್ ಸದಸ್ಯರಾಗಿ ನೇಮಿಸಿ.
ಹಸ್ತಪ್ರತಿ, ಮೂಲ, G. M. ಮಾಲೆಂಕೋವ್ ಅವರ ಆಟೋಗ್ರಾಫ್. ಟಿಪ್ಪಣಿಗಳು ಮತ್ತು ತಿದ್ದುಪಡಿಗಳಿವೆ.
AP RF, f. 3, ಆಪ್. 50, ಸಂಖ್ಯೆ 125, ಪುಟಗಳು. 75-76.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-year/2011-596-21-1941
15. 12 ನೇ ಯಾಂತ್ರಿಕೃತ ಕಾರ್ಪ್ಸ್ ಸಂಖ್ಯೆ 0033 ಗೆ ಆದೇಶ
ಜೂನ್ 18, 1941
ಜೆಲ್ಗಾವ
1. ಈ ಆದೇಶವನ್ನು ಸ್ವೀಕರಿಸಿದ ನಂತರ, ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಿ.
2. ಯುದ್ಧ ಎಚ್ಚರಿಕೆಯನ್ನು ಹೆಚ್ಚಿಸುವ ಯೋಜನೆಗಳಿಗೆ ಅನುಗುಣವಾಗಿ ಎಚ್ಚರಿಕೆಯ ಘಟಕಗಳನ್ನು ಇರಿಸಿ, ಆದರೆ ಎಚ್ಚರಿಕೆಯನ್ನು ಸ್ವತಃ ಘೋಷಿಸಬೇಡಿ. ಎಲ್ಲಾ ಕೆಲಸಗಳನ್ನು ತ್ವರಿತವಾಗಿ ನಿರ್ವಹಿಸಿ, ಆದರೆ ಶಬ್ದವಿಲ್ಲದೆ, ಪ್ಯಾನಿಕ್ ಮತ್ತು ವಾಚಾಳಿತನವಿಲ್ಲದೆ, ಪೋರ್ಟಬಲ್ ಮತ್ತು ಸಾಗಿಸಬಹುದಾದ ಆಹಾರ, ಇಂಧನ ಮತ್ತು ಲೂಬ್ರಿಕಂಟ್‌ಗಳು, ಮದ್ದುಗುಂಡುಗಳು ಮತ್ತು ಇತರ ರೀತಿಯ ಮಿಲಿಟರಿ-ತಾಂತ್ರಿಕ ಬೆಂಬಲಕ್ಕೆ ಅಗತ್ಯವಾದ ಮಾನದಂಡಗಳನ್ನು ಹೊಂದಿರಿ. ಜೀವನ ಮತ್ತು ಯುದ್ಧಕ್ಕೆ ಅಗತ್ಯವಾದುದನ್ನು ಮಾತ್ರ ನಿಮ್ಮೊಂದಿಗೆ ತೆಗೆದುಕೊಳ್ಳಿ.
3. ಪ್ರತಿ ಘಟಕವನ್ನು ಸಿಬ್ಬಂದಿಗಳೊಂದಿಗೆ ಮರುಪೂರಣಗೊಳಿಸಿ. ವ್ಯಾಪಾರ ಪ್ರವಾಸಗಳಿಂದ ಸಿಬ್ಬಂದಿಯನ್ನು ತಕ್ಷಣವೇ ಮರುಪಡೆಯಿರಿ ಮತ್ತು ಎಲ್ಲಾ ರೀತಿಯ ಕೆಲಸದಲ್ಲಿರುವವರನ್ನು ತೆಗೆದುಹಾಕಿ. ಹಳೆಯ ನಿಯೋಜನೆಯ ಸ್ಥಳಗಳಲ್ಲಿ, ಜವಾಬ್ದಾರಿಯುತ ಕಮಾಂಡರ್‌ಗಳು ಮತ್ತು ರಾಜಕೀಯ ಕಾರ್ಯಕರ್ತರ ನೇತೃತ್ವದಲ್ಲಿ ಭದ್ರತೆ ಮತ್ತು ಸಜ್ಜುಗೊಳಿಸುವ ಕೋಶಗಳಿಗೆ ಕನಿಷ್ಠ ಸಂಖ್ಯೆಯ ಜನರನ್ನು ಬಿಡಿ.
4. ಜೂನ್ 18, 1941 ರಂದು 23.00 ಕ್ಕೆ, ಘಟಕಗಳು ತಮ್ಮ ಆಕ್ರಮಿತ ಚಳಿಗಾಲದ ಕ್ವಾರ್ಟರ್ಸ್‌ನಿಂದ ಹೊರಬಂದವು ಮತ್ತು ಕೇಂದ್ರೀಕೃತವಾಗಿವೆ:
ಎ) ಯಾಂತ್ರಿಕೃತ ರೈಫಲ್ ರೆಜಿಮೆಂಟ್ ಇಲ್ಲದ 28 ನೇ ಟ್ಯಾಂಕ್ ವಿಭಾಗ - ಬುವೊಯಿನಾ (2648), ಗ್ರುಡ್ಜಿಯಾಯ್ (2040), ಬ್ರಿಡಿ (1046), ನೊರೆಕಿ (1850), (ಸಿಯೌಲಿಯಾಯ್ ಹೆದ್ದಾರಿಯ ಎಲ್ಲಾ ಪಶ್ಚಿಮ) ಕಾಡುಗಳಲ್ಲಿ.
ಜೂನ್ 20, 1941 ರಂದು 5.00 ರ ಹೊತ್ತಿಗೆ, ಕಮಾಂಡ್ ಪೋಸ್ಟ್ ನೊರೆಕಾದಿಂದ 1.5 ಕಿಮೀ ವಾಯುವ್ಯಕ್ಕೆ (2050) ಅರಣ್ಯವಾಗಿತ್ತು.
ಬಿ) 23 ನೇ ಪೆಂಜರ್ ವಿಭಾಗ - ತಿರ್ಕ್ಶ್ಲಿಯಾಯ್ ಮೀ (3680), ಟೆಲ್ಶೈ (0676), ತ್ರಿಶ್ಕಿಯಾಯ್ ಮೀ.
ಜೂನ್ 20, 1941 ರಂದು 5.00 ರ ಹೊತ್ತಿಗೆ, ಕಮಾಂಡ್ ಪೋಸ್ಟ್ ನೆರಿಮ್ಡೈಚಿಯೈ (ಉತ್ತರ) (1886) ನ ಉತ್ತರಕ್ಕೆ 2 ಕಿಮೀ ಅರಣ್ಯವಾಗಿತ್ತು.
ಸಿ) 202 ನೇ ಮೋಟಾರು ರೈಫಲ್ ವಿಭಾಗವು ಸಂಪೂರ್ಣವಾಗಿ - ಡ್ರಾಗಾನಾ (9222), ಗೆಸ್ವಿ (9814), ವಾಲ್ಡೆಕಿ (8680), ನೌಕೋನಿಸ್ (8418) ಪ್ರದೇಶದ ಕಾಡುಗಳಲ್ಲಿ.
ಜೂನ್ 19, 1941 ರಂದು ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ, ಕಮಾಂಡ್ ಪೋಸ್ಟ್ ಸೆಂಕಾನಾದಿಂದ 1.5 ಕಿಮೀ ಪೂರ್ವಕ್ಕೆ (9416) ಅರಣ್ಯವಾಗಿತ್ತು.
d) 10 ನೇ ಮೋಟಾರ್‌ಸೈಕಲ್ ರೆಜಿಮೆಂಟ್ ಪೂರ್ಣ ಬಲದಲ್ಲಿದೆ - ದಾವ್ನೋರಾದ 2 ಕಿಮೀ ವಾಯುವ್ಯಕ್ಕೆ ಕಾಡಿನಲ್ಲಿ (1254).
ಜೂನ್ 20, 1941 ರಂದು 5.00 ರ ಹೊತ್ತಿಗೆ, ಕಮಾಂಡ್ ಪೋಸ್ಟ್ ಡಾವ್ನೋರಾದಿಂದ ಉತ್ತರಕ್ಕೆ 1 ಕಿಮೀ ದೂರದಲ್ಲಿರುವ ಅರಣ್ಯವಾಗಿತ್ತು (1054).
ಇ) 47 ನೇ ಪ್ರತ್ಯೇಕ ಯಾಂತ್ರಿಕೃತ ಎಂಜಿನಿಯರಿಂಗ್ ಬೆಟಾಲಿಯನ್ ಪೂರ್ಣ ಬಲದಲ್ಲಿ - ಜೂನ್ 20, 1941 ರಂದು 5.00 ರ ಹೊತ್ತಿಗೆ ಅಡೋಮಿಶ್ಕಿ (1256) ನಿಂದ 2 ಕಿಮೀ ದಕ್ಷಿಣಕ್ಕೆ ಕಾಡಿನಲ್ಲಿ.
ಎಫ್) 380 ನೇ ಪ್ರತ್ಯೇಕ ಸಂವಹನ ಬೆಟಾಲಿಯನ್ - 12 ನೇ ಯಾಂತ್ರಿಕೃತ ಕಾರ್ಪ್ಸ್ನ ಪ್ರಧಾನ ಕಛೇರಿಯೊಂದಿಗೆ.
5. ಮೆರವಣಿಗೆಗಳನ್ನು ರಾತ್ರಿಯಲ್ಲಿ ಮಾತ್ರ ನಡೆಸಬೇಕು. ಏಕಾಗ್ರತೆಯ ಪ್ರದೇಶಗಳಲ್ಲಿ, ಎಚ್ಚರಿಕೆಯಿಂದ ನಿಮ್ಮನ್ನು ಮರೆಮಾಚಿಕೊಳ್ಳಿ ಮತ್ತು ಎಲ್ಲಾ ಸುತ್ತಿನ ಭದ್ರತೆ ಮತ್ತು ಕಣ್ಗಾವಲು ಆಯೋಜಿಸಿ. ಸ್ಲಿಟ್‌ಗಳನ್ನು ಅಗೆಯಿರಿ, ಕಂಪನಿಯಿಂದ 300-400 ಮೀ ದೂರವಿರುವ ಕಂಪನಿಗೆ ಸೈನ್ಯವನ್ನು ಚದುರಿಸಲು.
6. ಸಂಚಾರ ಮಾರ್ಗಗಳಲ್ಲಿ ಉಪಕರಣಗಳನ್ನು ನಿಯಂತ್ರಿಸಲು ಮತ್ತು ಮರುಸ್ಥಾಪಿಸಲು ಸೇವೆಯನ್ನು ಆಯೋಜಿಸಿ.
7. ಏಕಾಗ್ರತೆಯ ಪ್ರದೇಶಗಳಲ್ಲಿ ಅಧೀನ ಘಟಕಗಳೊಂದಿಗೆ ತೊಂದರೆ-ಮುಕ್ತ ಮತ್ತು ವೇಗದ ಸಂವಹನವನ್ನು ಸ್ಥಾಪಿಸಿ. ಜೂನ್ 20, 1941 ರಂದು 4.00 ರ ಹೊತ್ತಿಗೆ, 12 ನೇ ಯಾಂತ್ರಿಕೃತ ಕಾರ್ಪ್ಸ್‌ನ ಕಮಾಂಡ್ ಪೋಸ್ಟ್‌ಗೆ ಸಂವಹನ ಪ್ರತಿನಿಧಿಗಳನ್ನು ಕಳುಹಿಸಿ, ನಂತರ ಅವರು ಕಾರ್ಪ್ಸ್ ಕಮಾಂಡ್ ಪೋಸ್ಟ್‌ನಲ್ಲಿ ಶಾಶ್ವತವಾಗಿ ಲಭ್ಯವಿರುತ್ತಾರೆ.
8. ಜೂನ್ 18, 1941 ರಂದು 23.00 ರ ಹೊತ್ತಿಗೆ, ಚಳಿಗಾಲದ ಕ್ವಾರ್ಟರ್ಸ್‌ನಿಂದ ನಿರ್ಗಮಿಸುವ ಬಗ್ಗೆ "127" ಚಿಹ್ನೆಯೊಂದಿಗೆ ದೂರವಾಣಿ ಅಥವಾ ಟೆಲಿಗ್ರಾಫ್ ಮೂಲಕ ಕಾರ್ಪ್ಸ್ ಪ್ರಧಾನ ಕಛೇರಿ (ಜೆಲ್ಗಾವಾ) ಗೆ ತಿಳಿಸಿ. ಭವಿಷ್ಯದಲ್ಲಿ, ದಿನದ ಶಿಬಿರಗಳಲ್ಲಿ ಆಗಮನ ಮತ್ತು ಕೇಂದ್ರೀಕರಣ ಪ್ರದೇಶದಲ್ಲಿ ಆಗಮನದ ವರದಿಗಳನ್ನು ಸಲ್ಲಿಸಲಾಗುತ್ತದೆ.
9. ಜೂನ್ 18, 1941 ರಂದು 20.00 ರ ಹೊತ್ತಿಗೆ, ಮಾರ್ಚ್‌ಗಾಗಿ ನಿಮ್ಮ ಆದೇಶಗಳ ಸಾರಾಂಶವನ್ನು ಕೋಡ್‌ನಲ್ಲಿ ತಿಳಿಸಿ, ಅವರಿಗೆ ಘಟಕಗಳು ಮತ್ತು ಮಾರ್ಗಗಳು, ಕಾರ್ಯಕ್ಷಮತೆಯ ಸಮಯ, ಸಮಯ ಮತ್ತು ದಿನಗಳ ಸ್ಥಳ ಮತ್ತು ಅವರ ಹೊಸ ಪ್ರದೇಶಗಳಲ್ಲಿ ಘಟಕಗಳ ಸಾಂದ್ರತೆಯನ್ನು ಸೂಚಿಸುತ್ತದೆ. ಮೆರವಣಿಗೆಗಳು ಮತ್ತು ಪ್ರಧಾನ ಕಚೇರಿಯ ದಿನಗಳಲ್ಲಿ ಸಮಯ ಮತ್ತು ಸ್ಥಳವನ್ನು ನಿಖರವಾಗಿ ಸೂಚಿಸುವುದು ಮುಖ್ಯವಾಗಿದೆ.
10. 20.6.41 ರಂದು 4.00 ರಿಂದ 12 ನೇ ಯಾಂತ್ರಿಕೃತ ದಳದ ಕಮಾಂಡ್ ಪೋಸ್ಟ್ - ನಗರದ ಪಶ್ಚಿಮಕ್ಕೆ 2 ಕಿಮೀ ಕಾಡಿನಲ್ಲಿ. ನೈಸ್ (1266). ಜೂನ್ 18, 1941 ರಂದು 22.00 ರವರೆಗೆ, ಕಾರ್ಪ್ಸ್ ಕಮಾಂಡ್ ಪೋಸ್ಟ್ ಜೆಲ್ಗಾವಾದಲ್ಲಿತ್ತು.
12 ನೇ ಯಾಂತ್ರಿಕೃತ ಕಾರ್ಪ್ಸ್ನ ಕಮಾಂಡರ್
ಮೇಜರ್ ಜನರಲ್ ಶೆಸ್ಟೋಪಾಲೋವ್
ಕಾರ್ಪ್ಸ್ನ ಮುಖ್ಯಸ್ಥ
ಕರ್ನಲ್ ಕಲಿನಿಚೆಂಕೊ
ಟೈಪ್ ಲಿಖಿತ ಪ್ರತಿ.
TsAMO RF, f. 619, ಆಪ್. 266019ಸೆ, ನಂ 11, ಸಂ. 14-15.
ಪ್ರಕಟಿತ: ಜನರಲ್ ಸ್ಟಾಫ್. ಮಿಲಿಟರಿ ವೈಜ್ಞಾನಿಕ ನಿರ್ದೇಶನಾಲಯ. ಮಹಾ ದೇಶಭಕ್ತಿಯ ಯುದ್ಧದ ಯುದ್ಧ ದಾಖಲೆಗಳ ಸಂಗ್ರಹ. – ಎಂ.: ವೊಯೆನಿಜ್‌ಡಾಟ್, 1957. – ಟಿ. 33.
16. 3ನೇ, 4ನೇ ಮತ್ತು 10ನೇ ಸೇನೆಗಳ ಕಮಾಂಡರ್‌ಗಳಿಗೆ ZAPOVO ನಿರ್ದೇಶನ. ನಿರ್ದೇಶನ ಸಂಖ್ಯೆ 1.
ಜೂನ್ 22, 1941 ರಂದು 02-25 - 02-35
ಪ್ರತಿಗಳನ್ನು LVO, PribOVO, KOVO, OdVO, ನೌಕಾಪಡೆಗೆ ಕಳುಹಿಸಲಾಗಿದೆ
ತಕ್ಷಣದ ಮರಣದಂಡನೆಗಾಗಿ ನಾನು ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನ ಆದೇಶವನ್ನು ರವಾನಿಸುತ್ತಿದ್ದೇನೆ:
1. ಜೂನ್ 22 - 23, 1941 ರ ಸಮಯದಲ್ಲಿ, LVO, PribOVO, ZAPOVO, KOVO, OdVO ಮುಂಭಾಗಗಳಲ್ಲಿ ಜರ್ಮನ್ನರಿಂದ ಹಠಾತ್ ದಾಳಿ ಸಾಧ್ಯ. ಆಕ್ರಮಣವು ಪ್ರಚೋದನಕಾರಿ ಕ್ರಮಗಳೊಂದಿಗೆ ಪ್ರಾರಂಭವಾಗಬಹುದು.
2. ನಮ್ಮ ಪಡೆಗಳ ಕಾರ್ಯವು ಪ್ರಮುಖ ತೊಡಕುಗಳನ್ನು ಉಂಟುಮಾಡುವ ಯಾವುದೇ ಪ್ರಚೋದನಕಾರಿ ಕ್ರಮಗಳಿಗೆ ಬಲಿಯಾಗುವುದಿಲ್ಲ.
ಅದೇ ಸಮಯದಲ್ಲಿ, ಲೆನಿನ್ಗ್ರಾಡ್, ಬಾಲ್ಟಿಕ್, ವೆಸ್ಟರ್ನ್, ಕೈವ್ ಮತ್ತು ಒಡೆಸ್ಸಾ ಮಿಲಿಟರಿ ಜಿಲ್ಲೆಗಳ ಪಡೆಗಳು ಜರ್ಮನ್ನರು ಅಥವಾ ಅವರ ಮಿತ್ರರಾಷ್ಟ್ರಗಳಿಂದ ಸಂಭವನೀಯ ಅನಿರೀಕ್ಷಿತ ದಾಳಿಯನ್ನು ಎದುರಿಸಲು ಸಂಪೂರ್ಣ ಯುದ್ಧ ಸಿದ್ಧತೆಯಲ್ಲಿರಬೇಕು.
ನಾನು ಆದೇಶಿಸುತ್ತೇನೆ:
ಎ) ಜೂನ್ 22, 1941 ರ ರಾತ್ರಿಯಲ್ಲಿ, ರಾಜ್ಯದ ಗಡಿಯಲ್ಲಿ ಕೋಟೆಯ ಪ್ರದೇಶಗಳ ಗುಂಡಿನ ಸ್ಥಳಗಳನ್ನು ರಹಸ್ಯವಾಗಿ ಆಕ್ರಮಿಸಿಕೊಳ್ಳಿ;
ಬಿ) ಜೂನ್ 22, 1941 ರಂದು ಮುಂಜಾನೆ, ಮಿಲಿಟರಿ ವಾಯುಯಾನ ಸೇರಿದಂತೆ ಎಲ್ಲಾ ವಾಯುಯಾನವನ್ನು ಕ್ಷೇತ್ರ ವಾಯುನೆಲೆಗಳಿಗೆ ಹರಡಿ, ಅದನ್ನು ಎಚ್ಚರಿಕೆಯಿಂದ ಮರೆಮಾಚಲು;
ಸಿ) ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಿ. ಪಡೆಗಳು ಚದುರಿಹೋಗುತ್ತವೆ ಮತ್ತು ಮರೆಮಾಚುತ್ತವೆ;
ಡಿ) ನಿಯೋಜಿತ ಸಿಬ್ಬಂದಿಯಲ್ಲಿ ಹೆಚ್ಚುವರಿ ಹೆಚ್ಚಳವಿಲ್ಲದೆಯೇ ಯುದ್ಧದ ಸಿದ್ಧತೆಗೆ ವಾಯು ರಕ್ಷಣೆಯನ್ನು ತರಲು. ನಗರಗಳು ಮತ್ತು ವಸ್ತುಗಳನ್ನು ಕತ್ತಲೆಯಾಗಿಸಲು ಎಲ್ಲಾ ಕ್ರಮಗಳನ್ನು ತಯಾರಿಸಿ;
ಇ) ವಿಶೇಷ ಆದೇಶಗಳಿಲ್ಲದೆ ಯಾವುದೇ ಇತರ ಚಟುವಟಿಕೆಗಳನ್ನು ಕೈಗೊಳ್ಳಬೇಡಿ.
ಟಿಮೊಶೆಂಕೊ
ಝುಕೋವ್
ಪಾವ್ಲೋವ್
ಫೋಮಿನಿಖ್
ಕ್ಲಿಮೋವ್ಸ್ಕಿ
ಟೈಪ್‌ಸ್ಕ್ರಿಪ್ಟ್. ಟಿಪ್ಪಣಿಗಳಿವೆ: "ಜೂನ್ 22, 1941 ರಂದು 01-45 ಕ್ಕೆ ಸ್ವೀಕರಿಸಲಾಗಿದೆ", "ಜೂನ್ 22, 1941 ರಂದು 02-25 - 02-35 ಕ್ಕೆ ಕಳುಹಿಸಲಾಗಿದೆ." ಮೂಲ, ಆಟೋಗ್ರಾಫ್
TsAMO RF, f. 208, ಆಪ್. 2513, ಡಿ 71, ಎಲ್. 69.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/2020-605-3-4-10-22-1941
17. LVO, PribOVO, ZAPOVO, KOVO, OdVO ನ ಮಿಲಿಟರಿ ಕೌನ್ಸಿಲ್‌ಗಳಿಗೆ ನಿರ್ದೇಶನ ಸಂಖ್ಯೆ 2.
ಜೂನ್ 22, 1941 7 ಗಂಟೆ 15 ನಿಮಿಷಗಳು
ಪೀಪಲ್ಸ್ ಕಮಿಷರ್‌ಗೆ ನಕಲು ಮಾಡಿ
ನೌಕಾಪಡೆ (USSR)
ಜೂನ್ 22, 1941 ರಂದು ಬೆಳಿಗ್ಗೆ 04 ಗಂಟೆಗೆ ಜರ್ಮನ್ ವಿಮಾನವು ಯಾವುದೇ ಕಾರಣವಿಲ್ಲದೆ, ಪಶ್ಚಿಮ ಗಡಿಯುದ್ದಕ್ಕೂ ನಮ್ಮ ವಾಯುನೆಲೆಗಳು ಮತ್ತು ನಗರಗಳ ಮೇಲೆ ದಾಳಿ ಮಾಡಿ ಬಾಂಬ್ ಸ್ಫೋಟಿಸಿತು.
ಅದೇ ಸಮಯದಲ್ಲಿ, ಜರ್ಮನ್ ಪಡೆಗಳು ವಿವಿಧ ಸ್ಥಳಗಳಲ್ಲಿ ಫಿರಂಗಿ ಗುಂಡು ಹಾರಿಸಿ ನಮ್ಮ ಗಡಿಯನ್ನು ದಾಟಿದವು.
ಜರ್ಮನಿಯಿಂದ ಸೋವಿಯತ್ ಒಕ್ಕೂಟದ ಮೇಲೆ ಅಭೂತಪೂರ್ವ ದಾಳಿಗೆ ಸಂಬಂಧಿಸಿದಂತೆ, ನಾನು ಆದೇಶಿಸುತ್ತೇನೆ:
1. ಪಡೆಗಳು, ತಮ್ಮ ಎಲ್ಲಾ ಶಕ್ತಿ ಮತ್ತು ವಿಧಾನಗಳೊಂದಿಗೆ, ಶತ್ರು ಪಡೆಗಳ ಮೇಲೆ ದಾಳಿ ಮಾಡಿ ಮತ್ತು ಸೋವಿಯತ್ ಗಡಿಯನ್ನು ಉಲ್ಲಂಘಿಸಿದ ಪ್ರದೇಶಗಳಲ್ಲಿ ಅವುಗಳನ್ನು ನಾಶಮಾಡುತ್ತವೆ.
2. ಶತ್ರು ವಿಮಾನಗಳ ಕೇಂದ್ರೀಕರಣ ಪ್ರದೇಶಗಳನ್ನು ಮತ್ತು ಅವುಗಳ ನೆಲದ ಪಡೆಗಳ ಗುಂಪನ್ನು ಸ್ಥಾಪಿಸಲು ವಿಚಕ್ಷಣ ಮತ್ತು ಯುದ್ಧ ವಿಮಾನಗಳನ್ನು ಬಳಸುವುದು.
3. ಬಾಂಬರ್ ಮತ್ತು ದಾಳಿ ವಿಮಾನಗಳಿಂದ ಪ್ರಬಲ ಸ್ಟ್ರೈಕ್‌ಗಳನ್ನು ಬಳಸಿ, ಶತ್ರುಗಳ ವಾಯುನೆಲೆಗಳಲ್ಲಿ ಮತ್ತು ಅವನ ನೆಲದ ಪಡೆಗಳ ಬಾಂಬ್ ಗುಂಪುಗಳಲ್ಲಿ ವಿಮಾನವನ್ನು ನಾಶಮಾಡಿ.
4. 100 -150 ಕಿಮೀ ವರೆಗೆ ಜರ್ಮನ್ ಭೂಪ್ರದೇಶದ ಆಳಕ್ಕೆ ವಾಯುದಾಳಿಗಳನ್ನು ನಡೆಸಬೇಕು.
ಬಾಂಬ್ ಕೊಯೆನಿಗ್ಸ್‌ಬರ್ಗ್ ಮತ್ತು ಮೆಮೆಲ್.
5. ವಿಶೇಷ ಸೂಚನೆಗಳವರೆಗೆ ಫಿನ್ಲ್ಯಾಂಡ್ ಮತ್ತು ರೊಮೇನಿಯಾ ಪ್ರದೇಶದ ಮೇಲೆ ದಾಳಿಗಳನ್ನು ನಡೆಸಬೇಡಿ.
ಟಿಮೊಶೆಂಕೊ
ಮಾಲೆಂಕೋವ್
ಝುಕೋವ್
ಟೈಪ್‌ಸ್ಕ್ರಿಪ್ಟ್, ಪ್ರಮಾಣೀಕರಿಸದ ಪ್ರತಿ.
TsAMO RF, f. 132a, ಆಪ್. 2642, ಸಂಖ್ಯೆ 41, ಪುಟಗಳು. 1.2.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/2023-607-2-22-1941-7-15
18. ಜುಲೈ 7, 1941 ರಂದು ಬಂಧಿಸಲಾದ D. G. ಪಾವ್ಲೋವ್ ಅವರ ವಿಚಾರಣೆಯ ಪ್ರೋಟೋಕಾಲ್ನಿಂದ (ಉದ್ಧರಣಗಳು).
ಜುಲೈ 7, 1941
ಉತ್ತರ: ಕೆಂಪು ಸೈನ್ಯದ ವಿರುದ್ಧ ಜರ್ಮನ್ ಪಡೆಗಳ ಮಿಲಿಟರಿ ಕಾರ್ಯಾಚರಣೆಗಳು ಪ್ರಾರಂಭವಾದ ಪರಿಸ್ಥಿತಿಯನ್ನು ನಾನು ಮೊದಲು ವಿವರಿಸುತ್ತೇನೆ.
ಜೂನ್ 22 ರಂದು ಬೆಳಗಿನ ಜಾವ ಒಂದು ಗಂಟೆಗೆ. ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ಆದೇಶದಂತೆ, ನನ್ನನ್ನು ಮುಂಭಾಗದ ಪ್ರಧಾನ ಕಚೇರಿಗೆ ಕರೆಸಲಾಯಿತು. ನನ್ನೊಂದಿಗೆ ಮಿಲಿಟರಿ ಕೌನ್ಸಿಲ್ ಸದಸ್ಯ, ಕಾರ್ಪ್ಸ್ ಕಮಿಷರ್ ಫೋಮಿನಿಖ್ ಮತ್ತು ಫ್ರಂಟ್ನ ಮುಖ್ಯಸ್ಥ ಮೇಜರ್ ಜನರಲ್ ಕ್ಲಿಮೋವ್ಸ್ಕಿಖ್ ಬಂದರು.
ಪೀಪಲ್ಸ್ ಕಮಿಷರ್ ಫೋನ್ ಮೂಲಕ ಕೇಳಿದ ಮೊದಲ ಪ್ರಶ್ನೆ: “ಸರಿ, ನೀವು ಹೇಗೆ ಶಾಂತವಾಗಿದ್ದೀರಿ? 3 ನೇ ಸೈನ್ಯದ ಕಮಾಂಡರ್ ಕುಜ್ನೆಟ್ಸೊವ್ ಅವರ ವರದಿಯ ಪ್ರಕಾರ ಜರ್ಮನ್ ಪಡೆಗಳ ದೊಡ್ಡ ಚಲನೆಯನ್ನು ಒಂದೂವರೆ ದಿನಗಳವರೆಗೆ ನಿರಂತರವಾಗಿ ಸುವಾಲಿ ರೇಖೆಯೊಳಗೆ ಮೆರವಣಿಗೆ ಮಾಡಲಾಯಿತು ಎಂದು ನಾನು ಉತ್ತರಿಸಿದೆ. ಅವರ ಸ್ವಂತ ವರದಿಯ ಪ್ರಕಾರ, ಆಗಸ್ಟೋ-ಸಪೋಟ್ಸ್ಕಿನ್ ವಿಭಾಗದಲ್ಲಿ, ಜರ್ಮನ್ನರು ಅನೇಕ ಸ್ಥಳಗಳಲ್ಲಿ ಬ್ಯಾರಿಕೇಡ್ ತಂತಿಯನ್ನು ತೆಗೆದುಹಾಕಿದ್ದಾರೆ. ಮುಂಭಾಗದ ಇತರ ವಲಯಗಳಲ್ಲಿ, ನಾನು ವಿಶೇಷವಾಗಿ ಬಿಯಾಲೊಪೊಡ್ಲಾಸ್ಕಾ ಗುಂಪಿನ ಬಗ್ಗೆ ಚಿಂತಿತನಾಗಿದ್ದೆ ಎಂದು ವರದಿ ಮಾಡಿದೆ.
ನನ್ನ ವರದಿಗೆ ಪ್ರತಿಕ್ರಿಯೆಯಾಗಿ, ಜನರ ಕಮಿಷರ್ ಉತ್ತರಿಸಿದರು: “ಶಾಂತವಾಗಿರಿ ಮತ್ತು ಭಯಪಡಬೇಡಿ, ಇಂದು ಬೆಳಿಗ್ಗೆ ನಿಮ್ಮ ಪ್ರಧಾನ ಕಚೇರಿಯನ್ನು ಒಟ್ಟುಗೂಡಿಸಿ, ಬಹುಶಃ ಅಹಿತಕರವಾದ ಏನಾದರೂ ಸಂಭವಿಸಬಹುದು, ಆದರೆ ಯಾವುದೇ ಪ್ರಚೋದನೆಗೆ ಅಪಾಯವನ್ನುಂಟುಮಾಡಬೇಡಿ. ಪ್ರತ್ಯೇಕವಾದ ಪ್ರಚೋದನೆಗಳಿದ್ದರೆ, ಕರೆ ಮಾಡಿ. ಅಲ್ಲಿಗೆ ಮಾತುಕತೆ ಮುಗಿಯಿತು.
ಪೀಪಲ್ಸ್ ಕಮಿಷರ್ ಅವರ ಸೂಚನೆಗಳ ಪ್ರಕಾರ, ನಾನು ತಕ್ಷಣವೇ ಎಲ್ಲಾ ಸೇನಾ ಕಮಾಂಡರ್‌ಗಳನ್ನು ಎಚ್‌ಎಫ್ ಕಚೇರಿಗೆ ಕರೆಸಿದೆ, ಸಿಬ್ಬಂದಿ ಮತ್ತು ಕಾರ್ಯಾಚರಣಾ ವಿಭಾಗಗಳ ಮುಖ್ಯಸ್ಥರೊಂದಿಗೆ ಸೇನಾ ಪ್ರಧಾನ ಕಛೇರಿಗೆ ವರದಿ ಮಾಡಲು ಅವರಿಗೆ ಆದೇಶಿಸಿದೆ. ಸೈನ್ಯವನ್ನು ಯುದ್ಧ ಸ್ಥಿತಿಯಲ್ಲಿ ಇರಿಸಲು ಮತ್ತು ಎಲ್ಲಾ ಯುದ್ಧ-ಮಾದರಿಯ ರಚನೆಗಳನ್ನು ಮತ್ತು ಅಪೂರ್ಣವಾದ ಬಲವರ್ಧಿತ ಕಾಂಕ್ರೀಟ್ ಅನ್ನು ಸಹ ಆಕ್ರಮಿಸಲು ನಾನು ಕಮಾಂಡರ್‌ಗಳಿಗೆ ಪ್ರಸ್ತಾಪಿಸಿದೆ.
ನನ್ನ ಈ ಆದೇಶಕ್ಕೆ, ಕುಜ್ನೆಟ್ಸೊವ್ ಉತ್ತರಿಸಿದರು, ನಾನು ಹಿಂದೆ ನೀಡಿದ ಸೂಚನೆಗಳ ಪ್ರಕಾರ, ಅವರು ಪಡೆಗಳಿಗೆ ಕಾರ್ಟ್ರಿಜ್ಗಳನ್ನು ವಿತರಿಸಿದರು ಮತ್ತು ಈಗ ರಚನೆಗಳನ್ನು ಆಕ್ರಮಿಸಲು ಪ್ರಾರಂಭಿಸಿದರು.
10 ನೇ ಸೈನ್ಯದ ಕಮಾಂಡರ್, ಗೊಲುಬೆವ್, ಯುದ್ಧದ ಆಟದ ನಂತರ ಅವರ ಕಾರ್ಪ್ಸ್ ಪ್ರಧಾನ ಕಚೇರಿಯನ್ನು ಅವರು ಯೋಜನೆಯ ಪ್ರಕಾರ ಇರಬೇಕಾದ ಸ್ಥಳದಲ್ಲಿ ಸೈನ್ಯವನ್ನು ಮುನ್ನಡೆಸಲು ಬಿಡಲಾಗಿದೆ ಎಂದು ವರದಿ ಮಾಡಿದರು. ಗೊಲುಬೆವ್ ಅವರ ಸೈನ್ಯವನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಯಲ್ಲಿ ಇರಿಸಿಕೊಳ್ಳಲು ಮತ್ತು ನನ್ನ ಮುಂದಿನ ಆದೇಶಗಳಿಗಾಗಿ ಕಾಯುವಂತೆ ನಾನು ಎಚ್ಚರಿಸಿದೆ.
4 ನೇ ಸೈನ್ಯದ ಕಮಾಂಡರ್ ಕೊರೊಬ್ಕೋವ್ ತನ್ನ ಪಡೆಗಳು ಯುದ್ಧಕ್ಕೆ ಸಿದ್ಧವಾಗಿವೆ ಎಂದು ವರದಿ ಮಾಡಿದರು. ಬ್ರೆಸ್ಟ್ ಗ್ಯಾರಿಸನ್‌ನ ಯುದ್ಧ ಸನ್ನದ್ಧತೆಯನ್ನು ಪರಿಶೀಲಿಸುವುದಾಗಿ ಅವರು ಭರವಸೆ ನೀಡಿದರು. ಇದಕ್ಕೆ ನಾನು ಕೊರೊಬ್ಕೊವ್ಗೆ ಸೂಚಿಸಿದೆ, ಗ್ಯಾರಿಸನ್ ಯೋಜನೆಯ ಪ್ರಕಾರ ಇರಬೇಕಾದ ಸ್ಥಳದಲ್ಲಿರಬೇಕು ಮತ್ತು ಅವರು ತಕ್ಷಣವೇ ನನ್ನ ಆದೇಶವನ್ನು ಕೈಗೊಳ್ಳಲು ಪ್ರಾರಂಭಿಸುತ್ತಾರೆ ಎಂದು ಸೂಚಿಸಿದರು.
ಕೊಪೆಕ್ ಜಿಲ್ಲೆಯ ವಾಯುಪಡೆಯ ಕಮಾಂಡರ್ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ನನ್ನ ಬಳಿಗೆ ಬಂದ ಅವರ ಉಪ ತಯಾರ್ಸ್ಕಿ, ವಾಯುಯಾನವನ್ನು ಸಂಪೂರ್ಣ ಯುದ್ಧ ಸನ್ನದ್ಧತೆಯಲ್ಲಿ ಇರಿಸಲಾಗಿದೆ ಮತ್ತು ಆದೇಶದ ಪ್ರಕಾರ ವಾಯುನೆಲೆಗಳಲ್ಲಿ ಚದುರಿಸಲಾಗಿದೆ ಎಂದು ನನಗೆ ವರದಿ ಮಾಡಿದರು. NKO.
ಸೇನಾ ಕಮಾಂಡರ್‌ಗಳೊಂದಿಗಿನ ಈ ಸಂಭಾಷಣೆಯು ಸರಿಸುಮಾರು ಎರಡು ಗಂಟೆಯ ಸಮಯದಲ್ಲಿ ನಡೆಯಿತು.
ಮುಂಜಾನೆ 3:30 ಗಂಟೆಗೆ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ನನ್ನನ್ನು ಮತ್ತೆ ಫೋನ್‌ನಲ್ಲಿ ಕರೆದು ಕೇಳಿದರು - ಹೊಸದೇನಿದೆ? ಈಗ ಹೊಸದೇನೂ ಇಲ್ಲ ಎಂದು ನಾನು ಅವನಿಗೆ ಉತ್ತರಿಸಿದೆ, ನಾನು ಸೈನ್ಯದೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಿದ್ದೇನೆ ಮತ್ತು ಅದಕ್ಕೆ ಅನುಗುಣವಾದ ಸೂಚನೆಗಳನ್ನು ಕಮಾಂಡರ್‌ಗಳಿಗೆ ನೀಡಲಾಗಿದೆ.
ಅದೇ ಸಮಯದಲ್ಲಿ, ನಾನು ಪೀಪಲ್ಸ್ ಕಮಿಷರ್‌ಗೆ ವರದಿ ಮಾಡಿದ್ದೇನೆ, ವಾಯುಪಡೆಯ ಮುಖ್ಯಸ್ಥ ಝಿಗರೆವ್ ಅವರು ವಿಮಾನವನ್ನು NZ ಗ್ಯಾಸೋಲಿನ್‌ನೊಂದಿಗೆ ಇಂಧನ ತುಂಬಿಸಲು ಮತ್ತು ಎಂಜಿನ್‌ಗಳನ್ನು NZ ಇಂಜಿನ್‌ಗಳೊಂದಿಗೆ ಬದಲಾಯಿಸಲು ನಿಷೇಧಕ್ಕೆ ವಿರುದ್ಧವಾಗಿ, ನಾನು ಕಾಪ್ಟ್ಸ್ ಮತ್ತು ತಯೂರ್ಸ್ಕಿಗೆ ಅಂತಹ ಆದೇಶವನ್ನು ನೀಡಿದ್ದೇನೆ. ನನ್ನ ಈ ಆದೇಶವನ್ನು ಪೀಪಲ್ಸ್ ಕಮಿಷರ್ ಅನುಮೋದಿಸಿದರು. ಸೇನಾ ಕಮಾಂಡರ್‌ಗಳೊಂದಿಗಿನ ದ್ವಿತೀಯ ಮಾತುಕತೆಯ ನಂತರ ನನ್ನ ವಲಯದ ಮುಂದಿನ ಪರಿಸ್ಥಿತಿಯ ಬಗ್ಗೆ ವರದಿ ಮಾಡುವುದಾಗಿ ನಾನು ಪೀಪಲ್ಸ್ ಕಮಿಷರ್‌ಗೆ ಭರವಸೆ ನೀಡಿದ್ದೇನೆ.
ಮುಂದಿನ 15 ನಿಮಿಷಗಳಲ್ಲಿ ನಾನು ಕಮಾಂಡರ್‌ಗಳಿಂದ ಈ ಕೆಳಗಿನ ಮಾಹಿತಿಯನ್ನು ಸ್ವೀಕರಿಸಿದ್ದೇನೆ:
10 ನೇ ಸೈನ್ಯದ ಕಮಾಂಡರ್ನಿಂದ - "ಎಲ್ಲವೂ ಶಾಂತವಾಗಿದೆ"; 4 ನೇ ಸೈನ್ಯದಿಂದ - "ಎಲ್ಲೆಡೆ ಮತ್ತು ಎಲ್ಲವೂ ಶಾಂತವಾಗಿದೆ, ಪಡೆಗಳು ನೀವು ನಿಗದಿಪಡಿಸಿದ ಕಾರ್ಯವನ್ನು ಪೂರೈಸುತ್ತಿವೆ." 22 ನೇ ಟ್ಯಾಂಕ್ ವಿಭಾಗವು ಬ್ರೆಸ್ಟ್ ಅನ್ನು ತೊರೆಯುತ್ತಿದೆಯೇ ಎಂದು ನಾನು ಕೇಳಿದಾಗ, ನಾನು ಉತ್ತರವನ್ನು ಪಡೆದುಕೊಂಡಿದ್ದೇನೆ: "ಹೌದು, ಇದು ಇತರ ಘಟಕಗಳಂತೆ ಹೊರಡುತ್ತಿದೆ." ಅವನಿಗೆ ಹೊಸದೇನೂ ಸಂಭವಿಸಿಲ್ಲ ಎಂದು 3 ನೇ ಸೇನೆಯ ಕಮಾಂಡರ್ ನನಗೆ ಉತ್ತರಿಸಿದರು. ಕೋಟೆಯ ಪ್ರದೇಶದ ಮುಖ್ಯಸ್ಥರಾದ ಇವನೊವ್ ಅವರ ಪಡೆಗಳು ಕೋಟೆಗಳಲ್ಲಿವೆ, 56 ನೇ ಪದಾತಿಸೈನ್ಯದ ವಿಭಾಗವನ್ನು ಯೋಜನೆಯ ಪ್ರಕಾರ ಅದರ ನಿಯೋಜಿತ ಸ್ಥಳಕ್ಕೆ ಹಿಂತೆಗೆದುಕೊಳ್ಳಲಾಗಿದೆ; 27 ನೇ ಪದಾತಿಸೈನ್ಯದ ವಿಭಾಗವು ಯುದ್ಧ ಪ್ರಾರಂಭವಾಗುವ ಸುಮಾರು ಒಂದು ತಿಂಗಳ ಮೊದಲು, ನಾನು ಅದನ್ನು ಸಪೋಟ್ಸ್ಕಿನ್-ಗ್ರೋಡ್ನೋದಿಂದ ಆಗಸ್ಟೋ-ಗ್ರೇವೊ, ಸುಖೋವಾಯ್ಗೆ ವರ್ಗಾಯಿಸಿದೆ. ಈ ಸ್ಥಳಗಳನ್ನು ಸಾಮಾನ್ಯ ಸಿಬ್ಬಂದಿ ಅನುಮೋದಿಸಿದ್ದಾರೆ.
ನಾನು ಹೊಸ ಪರಿಸ್ಥಿತಿಯನ್ನು ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್‌ಗೆ ವರದಿ ಮಾಡಲು ಹೋದೆ ಮತ್ತು ನಾನು ಮಾಸ್ಕೋವನ್ನು ತಲುಪುವ ಮೊದಲು, ಕುಜ್ನೆಟ್ಸೊವ್ ನನ್ನನ್ನು ಫೋನ್‌ನಲ್ಲಿ ಕರೆದು ವರದಿ ಮಾಡಿದರು: “ಇಡೀ ಮುಂಭಾಗದಲ್ಲಿ ಫಿರಂಗಿ ಮತ್ತು ಮೆಷಿನ್-ಗನ್ ಬೆಂಕಿಯಿದೆ. ಗ್ರೋಡ್ನೊದಲ್ಲಿ, 50-60 ವಿಮಾನಗಳು ಪ್ರಧಾನ ಕಛೇರಿಯ ಮೇಲೆ ಬಾಂಬ್ ದಾಳಿ ಮಾಡುತ್ತಿವೆ, ನಾನು ನೆಲಮಾಳಿಗೆಗೆ ಹೋಗಲು ಒತ್ತಾಯಿಸಲ್ಪಟ್ಟಿದ್ದೇನೆ. "ಗ್ರೋಡ್ನೋ -41" (ಕವರ್ ಯೋಜನೆಗಾಗಿ ಸಾಂಪ್ರದಾಯಿಕ ಪಾಸ್ವರ್ಡ್) ಫೈಲ್ ಅನ್ನು ನಮೂದಿಸಲು ಮತ್ತು ಹಿಂಜರಿಕೆಯಿಲ್ಲದೆ ಕಾರ್ಯನಿರ್ವಹಿಸಲು ನಾನು ಫೋನ್ನಲ್ಲಿ ಹೇಳಿದ್ದೇನೆ, ಪ್ರಧಾನ ಕಛೇರಿಯೊಂದಿಗೆ ಸರಿಯಾದ ಸ್ಥಳವನ್ನು ತೆಗೆದುಕೊಳ್ಳಿ. ಅದರ ನಂತರ, ನಾನು ತುರ್ತಾಗಿ ಬಿಯಾಲಿಸ್ಟಾಕ್ ಅನ್ನು ಕರೆದಿದ್ದೇನೆ, ಬಿಯಾಲಿಸ್ಟಾಕ್ ಉತ್ತರಿಸಿದ: "ಈಗ ಅದು ಮುಂಭಾಗದಲ್ಲಿ ಶಾಂತವಾಗಿದೆ."
ಸರಿಸುಮಾರು 4.10 - 4.15 ಕ್ಕೆ ನಾನು ಕೊರೊಬ್ಕೋವ್ ಅವರೊಂದಿಗೆ ಮಾತನಾಡಿದೆ, ಅವರು ಉತ್ತರಿಸಿದರು: "ಇಲ್ಲಿ ಎಲ್ಲವೂ ಶಾಂತವಾಗಿದೆ."
ಸುಮಾರು 8 ನಿಮಿಷಗಳ ನಂತರ, ಕೊರೊಬ್ಕೋವ್ "ವಿಮಾನವು ಕೋಬ್ರಿನ್ ಮೇಲೆ ದಾಳಿ ಮಾಡಿದೆ, ಮುಂಭಾಗದಲ್ಲಿ ಭಯಾನಕ ಫಿರಂಗಿ ಗುಂಡು ಹಾರಿಸಿತು" ಎಂದು ವರದಿ ಮಾಡಿದೆ. ಕೊರೊಬ್ಕೋವ್ "ಕೋಬ್ರಿನ್ 4 ಎಲ್" ಅನ್ನು ಕಾರ್ಯರೂಪಕ್ಕೆ ತರಲು ನಾನು ಸಲಹೆ ನೀಡಿದ್ದೇನೆ ಮತ್ತು ಸೈನ್ಯವನ್ನು ತನ್ನ ಕೈಯಲ್ಲಿ ಇರಿಸಿಕೊಳ್ಳಲು ಮತ್ತು ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಕಾರ್ಯನಿರ್ವಹಿಸಲು ಪ್ರಾರಂಭಿಸಲು ಆದೇಶಿಸಿದೆ.
ಕಮಾಂಡರ್‌ಗಳು ನನಗೆ ವರದಿ ಮಾಡಿದ ಎಲ್ಲವನ್ನೂ, ನಾನು ತಕ್ಷಣ ಮತ್ತು ನಿಖರವಾಗಿ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್‌ಗೆ ವರದಿ ಮಾಡಿದೆ. ನಂತರದವರು ಉತ್ತರಿಸಿದರು: "ಪರಿಸ್ಥಿತಿ ನಿರ್ದೇಶಿಸಿದಂತೆ ವರ್ತಿಸಿ."
ಪ್ರಶ್ನೆ: ಜರ್ಮನ್ನರು ಮುಂಭಾಗವನ್ನು ಭೇದಿಸಿ ನಮ್ಮ ಭೂಪ್ರದೇಶಕ್ಕೆ ಆಳವಾಗಿ ಭೇದಿಸಲು ಏಕೆ ಯಶಸ್ವಿಯಾದರು?
ಉತ್ತರ: ಬ್ರೆಸ್ಟ್ ದಿಕ್ಕಿನಲ್ಲಿ, 3 ಯಾಂತ್ರಿಕೃತ ಕಾರ್ಪ್ಸ್ 6 ನೇ ಮತ್ತು 42 ನೇ ವಿಭಾಗಗಳನ್ನು ಏಕಕಾಲದಲ್ಲಿ ದಾಳಿ ಮಾಡಿತು; ಇದು ಸಂಖ್ಯೆಯಲ್ಲಿ ಮತ್ತು ಸಲಕರಣೆಗಳ ಗುಣಮಟ್ಟದಲ್ಲಿ ಶತ್ರುಗಳ ಶ್ರೇಷ್ಠತೆಯನ್ನು ಸೃಷ್ಟಿಸಿತು. 4 ನೇ ಸೈನ್ಯದ ಕಮಾಂಡರ್, ಕೊರೊಬ್ಕೋವ್, ನಿಯಂತ್ರಣವನ್ನು ಕಳೆದುಕೊಂಡಿದ್ದರಿಂದ ಮತ್ತು ಸ್ಪಷ್ಟವಾಗಿ, ಗೊಂದಲಕ್ಕೊಳಗಾದ ಕಾರಣ, ಕನಿಷ್ಠ 4 ನೇ ವಿಭಾಗವನ್ನು ಈ ದಿಕ್ಕಿಗೆ ಎಳೆಯುವ ಮೂಲಕ ತನ್ನ ಸ್ವಂತ ಪಡೆಗಳೊಂದಿಗೆ ಮುಖ್ಯ ದಿಕ್ಕನ್ನು ಸಾಕಷ್ಟು ಮುಚ್ಚಲು ಸಾಧ್ಯವಾಗಲಿಲ್ಲ. ಶತ್ರುಗಳು ಅದೇ ಬ್ರೆಸ್ಟ್ ದಿಕ್ಕಿನಲ್ಲಿ 6 ನೇ ಮತ್ತು 42 ನೇ ವಿಭಾಗಗಳಿಗೆ ಬೃಹತ್ ಪ್ರಮಾಣದ ಬಾಂಬರ್ ವಿಮಾನಗಳನ್ನು ಕಳುಹಿಸಿದರು. ಕೊರೊಬ್ಕೊವ್ ಅವರ ವರದಿಯ ಪ್ರಕಾರ, ಈ ವಿಮಾನವು ನಮ್ಮ ಪದಾತಿಸೈನ್ಯದ ಸ್ಥಳವನ್ನು ಎಚ್ಚರಿಕೆಯಿಂದ ಪ್ರಕ್ರಿಯೆಗೊಳಿಸಿತು ಮತ್ತು ಶತ್ರು ಡೈವ್ ಬಾಂಬರ್ಗಳು ಬಂದೂಕಿನ ನಂತರ ಗನ್ ಅನ್ನು ನಿಷ್ಕ್ರಿಯಗೊಳಿಸಿದವು. ಗಾಳಿಯಲ್ಲಿ ಶತ್ರು ವಾಯುಯಾನದ ಪ್ರಾಬಲ್ಯವು ಪೂರ್ಣಗೊಂಡಿದೆ, ಅದರಲ್ಲೂ ವಿಶೇಷವಾಗಿ ಮೊದಲ ದಿನದಲ್ಲಿ ನಮ್ಮ ಯುದ್ಧ ವಿಮಾನವು ಎಲ್ಲಾ ವಾಯುನೆಲೆಗಳಲ್ಲಿ ಬೆಳಿಗ್ಗೆ ನಿಖರವಾಗಿ 4 ಗಂಟೆಗೆ ಏಕಕಾಲದಲ್ಲಿ ಶತ್ರುಗಳ ದಾಳಿಯಿಂದ ಗಮನಾರ್ಹ ಸಂಖ್ಯೆಯಲ್ಲಿ ನಾಕ್ಔಟ್ ಆಗಿತ್ತು. ಒಟ್ಟಾರೆಯಾಗಿ, ತರಬೇತಿ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳ 300 ವಿಮಾನಗಳು ಈ ದಿನದಲ್ಲಿ ನಾಕ್ಔಟ್ ಆಗಿವೆ. ಕತ್ತಲಾಗಿದ್ದರಿಂದ ನಮ್ಮ ವಿಮಾನ ಟೇಕಾಫ್ ಆಗದ ಕಾರಣ ಇದೆಲ್ಲ ಸಂಭವಿಸಿದೆ. ವಾಯುಪಡೆಯ ಕಮಾಂಡರ್ ಕೋಲೆಟ್ಸ್ ಮತ್ತು ಅವರ ಉಪ ತಯೂರ್ಸ್ಕಿ, ಡೆಪ್ಯೂಟಿ ಆಗಿರುವಾಗ ವಾಯುನೆಲೆಯಲ್ಲಿ ವಾಯುಯಾನ ಹೇಗೆ ಚದುರಿಹೋಯಿತು ಎಂಬುದನ್ನು ನಾನು ವೈಯಕ್ತಿಕವಾಗಿ ಭೌತಿಕವಾಗಿ ಪರಿಶೀಲಿಸಲು ಸಾಧ್ಯವಾಗಲಿಲ್ಲ. ರಾಜಕೀಯ ಮುಂಭಾಗದಲ್ಲಿ, ಪಿಯಾರೋವ್ ಮತ್ತು ವಾಯುಪಡೆಯ ಮುಖ್ಯಸ್ಥ ತಾರಾನೆಂಕೊ ಅವರು ವಾಯುಯಾನದ ಕೇಂದ್ರೀಕೃತ ನಿಯೋಜನೆಯ ಕುರಿತು ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ಅವರ ಆದೇಶವನ್ನು ಪೂರೈಸಿದ್ದಾರೆ ಎಂದು ನನಗೆ ವರದಿ ಮಾಡಿದ್ದಾರೆ.
ಉತ್ತರ: ಶತ್ರುಗಳ ಟ್ಯಾಂಕ್‌ಗಳ ಅಗಾಧ ಶ್ರೇಷ್ಠತೆ ಮತ್ತು ಅವುಗಳ ಹೊಸ ವಸ್ತು ಮತ್ತು ಶತ್ರುಗಳ ವಾಯುಯಾನದ ಅಗಾಧ ಶ್ರೇಷ್ಠತೆಯೇ ಎಲ್ಲಾ ತೊಂದರೆಗಳಿಗೆ ಮುಖ್ಯ ಕಾರಣವೆಂದು ನಾನು ಪರಿಗಣಿಸುತ್ತೇನೆ.
ಪ್ರಶ್ನೆ: ವೆಸ್ಟರ್ನ್ ಫ್ರಂಟ್‌ನಲ್ಲಿನ ಪ್ರಗತಿಗೆ ಯಾರು ಹೊಣೆ?
ಉತ್ತರ: ನಾನು ಈಗಾಗಲೇ ತೋರಿಸಿದಂತೆ, ನಮ್ಮ ಪ್ರದೇಶದ ಮೇಲೆ ಜರ್ಮನ್ ಪಡೆಗಳ ತ್ವರಿತ ಮುನ್ನಡೆಗೆ ಮುಖ್ಯ ಕಾರಣವೆಂದರೆ ಶತ್ರು ವಿಮಾನಗಳು ಮತ್ತು ಟ್ಯಾಂಕ್‌ಗಳ ಸ್ಪಷ್ಟ ಶ್ರೇಷ್ಠತೆ. ಇದರ ಜೊತೆಯಲ್ಲಿ, ಕುಜ್ನೆಟ್ಸೊವ್ (ಬಾಲ್ಟಿಕ್ ಮಿಲಿಟರಿ ಜಿಲ್ಲೆ) ಲಿಥುವೇನಿಯನ್ ಘಟಕಗಳನ್ನು ಎಡ ಪಾರ್ಶ್ವದಲ್ಲಿ ಇರಿಸಿದರು, ಅದು ಹೋರಾಡಲು ಇಷ್ಟವಿರಲಿಲ್ಲ. ಬಾಲ್ಟಿಕ್ ರಾಜ್ಯಗಳ ಎಡಭಾಗದ ಮೇಲೆ ಮೊದಲ ಒತ್ತಡದ ನಂತರ, ಲಿಥುವೇನಿಯನ್ ಘಟಕಗಳು ತಮ್ಮ ಕಮಾಂಡರ್ಗಳನ್ನು ಹೊಡೆದುರುಳಿಸಿ ಓಡಿಹೋದರು. ಇದು ಜರ್ಮನ್ ಟ್ಯಾಂಕ್ ಘಟಕಗಳಿಗೆ ವಿಲ್ನಿಯಸ್‌ನಿಂದ ನನ್ನನ್ನು ಹೊಡೆಯಲು ಸಾಧ್ಯವಾಗಿಸಿತು. ಇದರೊಂದಿಗೆ, ಕೊರೊಬ್ಕೋವ್ ಮತ್ತು ಸ್ಯಾಂಡಲೋವ್ ಅವರು ತಮ್ಮ ಘಟಕಗಳೊಂದಿಗೆ 4 ನೇ ಸೈನ್ಯದ ಪ್ರಧಾನ ಕಛೇರಿಯ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಬೊಬ್ರೂಸ್ಕ್ ದಿಕ್ಕಿನಲ್ಲಿ ಶತ್ರುಗಳ ತ್ವರಿತ ಮುನ್ನಡೆಗೆ ಕಾರಣವಾಯಿತು ಮತ್ತು 10 ನೇ ಸೈನ್ಯದ ಕಮಾಂಡರ್ ನನ್ನ ಆದೇಶವನ್ನು ಅನುಸರಿಸಲು ವಿಫಲವಾಯಿತು. , ಜನರಲ್ ಗೊಲುಬೆವ್, ಶತ್ರು ಯಾಂತ್ರೀಕೃತ ಗುಂಪನ್ನು ಸೋಲಿಸಲು 6 ನೇ ಯಾಂತ್ರಿಕೃತ ದಳದೊಂದಿಗೆ ಬ್ರಿಯಾನ್ಸ್ಕ್ ಮೇಲೆ ದಾಳಿ ಮಾಡಲು, ಅದರ ನಂತರ ವೋಲ್ಕೊವಿಸ್ಕ್ ಪ್ರದೇಶದಲ್ಲಿ ನನ್ನ ವಿಲೇವಾರಿಯಲ್ಲಿ, ಸರಿಯಾದ ಸ್ಟ್ರೈಕ್ ಗುಂಪನ್ನು ಹೊಂದುವ ಅವಕಾಶದಿಂದ ನನಗೆ ವಂಚಿತನಾದನು. .
ಪ್ರಶ್ನೆ: ನಿಮ್ಮ ಅಧೀನ ಅಧಿಕಾರಿಗಳ ಕಡೆಯಿಂದ ಯಾವುದೇ ದೇಶದ್ರೋಹದ ಕ್ರಮಗಳು ನಡೆದಿವೆಯೇ?
ಉತ್ತರ: ಇಲ್ಲ, ಹಾಗಿರಲಿಲ್ಲ. ಕೆಲವು ಕಾರ್ಮಿಕರು ವೇಗವಾಗಿ ಬದಲಾಗುತ್ತಿರುವ ಪರಿಸರದಿಂದ ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದರು.
ಪ್ರಶ್ನೆ: ಮುಂಭಾಗವನ್ನು ಭೇದಿಸುವಲ್ಲಿ ನಿಮ್ಮ ವೈಯಕ್ತಿಕ ತಪ್ಪು ಏನು?
ಉತ್ತರ: ಜರ್ಮನ್ ಪಡೆಗಳ ಪ್ರಗತಿಯನ್ನು ತಡೆಯಲು ನಾನು ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡೆ. ಮುಂಭಾಗದಲ್ಲಿ ಉದ್ಭವಿಸಿದ ಪರಿಸ್ಥಿತಿಗೆ ನಾನು ನನ್ನನ್ನು ದೂಷಿಸುವುದಿಲ್ಲ.
ಪ್ರಶ್ನೆ: ವೆಸ್ಟರ್ನ್ ಸ್ಪೆಷಲ್ ಮಿಲಿಟರಿ ಡಿಸ್ಟ್ರಿಕ್ಟ್‌ಗೆ ನೀವು ಎಷ್ಟು ಕಾಲ ಕಮಾಂಡ್ ಮಾಡಿದ್ದೀರಿ?
ಉತ್ತರ: ಒಂದು ವರ್ಷ.
ಪ್ರಶ್ನೆ: ಜಿಲ್ಲೆಯ ಕೆಲವು ಭಾಗಗಳನ್ನು ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧಪಡಿಸಲಾಗಿದೆಯೇ?
ಉತ್ತರ: ಹೊಸದಾಗಿ ರೂಪುಗೊಂಡ 17, 20, 13, 11 ನೇ ಯಾಂತ್ರೀಕೃತ ಕಾರ್ಪ್ಸ್ ಹೊರತುಪಡಿಸಿ ಜಿಲ್ಲೆಯ ಘಟಕಗಳನ್ನು ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧಪಡಿಸಲಾಗಿದೆ. ಇದಲ್ಲದೆ, 13 ನೇ ಮತ್ತು 11 ನೇ ಕಾರ್ಪ್ಸ್ನಲ್ಲಿ, ತಲಾ ಒಂದು ವಿಭಾಗವನ್ನು ತರಬೇತಿ ನೀಡಲಾಯಿತು, ಮತ್ತು ಉಳಿದವರು, ನೇಮಕಾತಿಗಳನ್ನು ಪಡೆದ ನಂತರ, ತರಬೇತಿ ಉಪಕರಣಗಳನ್ನು ಮಾತ್ರ ಹೊಂದಿದ್ದರು, ಮತ್ತು ನಂತರ ಎಲ್ಲೆಡೆ ಅಲ್ಲ. 14 ನೇ ಯಾಂತ್ರಿಕೃತ ಕಾರ್ಪ್ಸ್ ಕೇವಲ ಒಂದು ಕಳಪೆ ತರಬೇತಿ ಪಡೆದ ಯಾಂತ್ರಿಕೃತ ವಿಭಾಗ ಮತ್ತು ಟ್ಯಾಂಕ್ ವಿಭಾಗಗಳ ರೈಫಲ್ ರೆಜಿಮೆಂಟ್‌ಗಳನ್ನು ಹೊಂದಿತ್ತು.
ಪ್ರಶ್ನೆ: ಜಿಲ್ಲೆಯ ಮುಖ್ಯ ಭಾಗಗಳನ್ನು ಮಿಲಿಟರಿ ಕಾರ್ಯಾಚರಣೆಗೆ ಸಿದ್ಧಪಡಿಸಿದ್ದರೆ, ಸಮಯಕ್ಕೆ ಸರಿಯಾಗಿ ಚಲಿಸುವ ಆದೇಶವನ್ನು ನೀವು ಸ್ವೀಕರಿಸಿದ್ದೀರಿ, ನಂತರ ಸೋವಿಯತ್ ಪ್ರದೇಶಕ್ಕೆ ಜರ್ಮನ್ ಪಡೆಗಳ ಆಳವಾದ ಪ್ರಗತಿಯು ಮುಂಭಾಗದ ಕಮಾಂಡರ್ ಆಗಿ ನಿಮ್ಮ ಕ್ರಿಮಿನಲ್ ಕ್ರಮಗಳಿಗೆ ಮಾತ್ರ ಕಾರಣವೆಂದು ಹೇಳಬಹುದು.
ಉತ್ತರ: ನಾನು ಈ ಆರೋಪವನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತೇನೆ. ನಾನು ದೇಶದ್ರೋಹ ಅಥವಾ ದ್ರೋಹ ಮಾಡಿಲ್ಲ.
ಪ್ರಶ್ನೆ: ರಾಜ್ಯದ ಗಡಿಯ ಸಂಪೂರ್ಣ ಉದ್ದಕ್ಕೂ, ನೀವು ಆಜ್ಞಾಪಿಸಿದ ವಲಯದಲ್ಲಿ ಮಾತ್ರ, ಜರ್ಮನ್ ಪಡೆಗಳು ಸೋವಿಯತ್ ಭೂಪ್ರದೇಶಕ್ಕೆ ಆಳವಾಗಿ ತೂರಿಕೊಂಡವು. ಇದು ನಿಮ್ಮ ಕಡೆಯಿಂದ ದೇಶದ್ರೋಹದ ಕ್ರಿಯೆಗಳ ಫಲಿತಾಂಶ ಎಂದು ನಾನು ಪುನರಾವರ್ತಿಸುತ್ತೇನೆ.
ಉತ್ತರ: ನನ್ನ ಮುಂಭಾಗದಲ್ಲಿ ಪ್ರಗತಿ ಸಂಭವಿಸಿದೆ ಏಕೆಂದರೆ ನಾನು ಹೊಸ ವಸ್ತು ಘಟಕವನ್ನು ಹೊಂದಿಲ್ಲ, ಉದಾಹರಣೆಗೆ, ಕೀವ್ ಮಿಲಿಟರಿ ಜಿಲ್ಲೆ ಹೊಂದಿತ್ತು.
ಪ್ರಶ್ನಿಸಲಾಗಿದೆ:
ವ್ರೆಡ್ ಡೆಪ್ಯೂಟಿ ತನಿಖಾ ಘಟಕದ ಮುಖ್ಯಸ್ಥ
USSR ನ NGO ಗಳ 3 ನೇ ನಿರ್ದೇಶನಾಲಯ
ಕಲೆ. ಬೆಟಾಲಿಯನ್ ಕಮಿಷರ್ ಪಾವ್ಲೋವ್ಸ್ಕಿ
USSR ನ NGO ಗಳ 3 ನೇ ನಿರ್ದೇಶನಾಲಯದ ತನಿಖಾಧಿಕಾರಿ
ಮಿಲಿ. ರಾಜ್ಯ ಭದ್ರತಾ ಲೆಫ್ಟಿನೆಂಟ್ ಕೊಮರೊವ್
ಹಸ್ತಪ್ರತಿ, ಮೂಲ.
ಕೇಂದ್ರ ಚುನಾವಣಾ ಆಯೋಗ FSB. ಆರ್ಕೈವಲ್ ಮತ್ತು ತನಿಖಾ ಕಡತ ಸಂಖ್ಯೆ R-24000, pp. 23-53.
ಪ್ರಕಟಿಸಲಾಗಿದೆ: "...1941 ರ ವಸಂತಕಾಲದಲ್ಲಿ ರಷ್ಯಾವನ್ನು ನಾಶಮಾಡಿ." (A. ಹಿಟ್ಲರ್, ಜುಲೈ 31, 1940): USSR ಮತ್ತು ಜರ್ಮನಿಯ ಗುಪ್ತಚರ ಸೇವೆಗಳಿಂದ ದಾಖಲೆಗಳು. 1937-1945", Comp. ಯಂಪೋಲ್ಸ್ಕಿ ವಿ.ಪಿ - ಎಂ.; ಕುಚ್ಕೊವೊ ಕ್ಷೇತ್ರ, 2008. - ಪುಟಗಳು 457-481.
19. ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಪ್ರಧಾನ ಕಛೇರಿಯ ನಿರ್ದೇಶನ (ಸಾರ)
ಜೂನ್ 18, 1941
ಸನ್ನದ್ಧತೆಯನ್ನು ಎದುರಿಸಲು ಜಿಲ್ಲೆಯ ಮಿಲಿಟರಿ ಕಾರ್ಯಾಚರಣೆಗಳ ರಂಗಮಂದಿರವನ್ನು ತ್ವರಿತವಾಗಿ ತರಲು, ನಾನು ಆದೇಶಿಸುತ್ತೇನೆ:
4. 8 ಮತ್ತು 11 ನೇ ಸೇನೆಗಳ ಕಮಾಂಡರ್ಗೆ:
ಎ) ಯೋಜನೆಯಲ್ಲಿ ಒದಗಿಸಲಾದ ಕೆಲವು ಅಡೆತಡೆಗಳ ನಿರ್ಮಾಣಕ್ಕಾಗಿ ಕ್ಷೇತ್ರ ಗೋದಾಮುಗಳು, ಟ್ಯಾಂಕ್ ವಿರೋಧಿ ಗಣಿಗಳು, ಸ್ಫೋಟಕಗಳು ಮತ್ತು ಸಿಬ್ಬಂದಿ ವಿರೋಧಿ ತಡೆಗಳನ್ನು ಸಂಘಟಿಸಲು ಪ್ರತಿ ಸೈನ್ಯದ ಸೈಟ್‌ನಲ್ಲಿ ನಿರ್ಧರಿಸಿ. 21.6.41 ರೊಳಗೆ ಸಂಘಟಿತ ಗೋದಾಮುಗಳಲ್ಲಿ ನಿರ್ದಿಷ್ಟಪಡಿಸಿದ ಆಸ್ತಿಯನ್ನು ಕೇಂದ್ರೀಕರಿಸಿ;
ಬಿ) ಮೈನ್‌ಫೀಲ್ಡ್‌ಗಳನ್ನು ಹಾಕಲು, ತಂಡಗಳ ಸಂಯೋಜನೆಯನ್ನು ನಿರ್ಧರಿಸಲು, ಅವುಗಳನ್ನು ಎಲ್ಲಿ ನಿಯೋಜಿಸಬೇಕು ಮತ್ತು ಅವರ ಕೆಲಸದ ಯೋಜನೆ. ಇದೆಲ್ಲವೂ ಗಡಿ ವಿಭಾಗಗಳ ಕಮಾಂಡರ್‌ಗಳ ಮೂಲಕ;
ಸಿ) Viliya, Nevyazha, Dubissa ನದಿಗಳ ಅಡ್ಡಲಾಗಿ ಕ್ರಾಸಿಂಗ್ ನಿರ್ಮಾಣಕ್ಕಾಗಿ ಲಭ್ಯವಿರುವ ವಸ್ತುಗಳ (ತೆಪ್ಪಗಳು, ದೋಣಿಗಳು, ಇತ್ಯಾದಿ) ತಯಾರಿ ಆರಂಭಿಸಲು. ಕ್ರಾಸಿಂಗ್ ಪಾಯಿಂಟ್‌ಗಳನ್ನು ಜಿಲ್ಲಾ ಕೇಂದ್ರದ ಕಾರ್ಯಾಚರಣಾ ವಿಭಾಗದೊಂದಿಗೆ ಜಂಟಿಯಾಗಿ ಸ್ಥಾಪಿಸಲಾಗುವುದು.
30 ನೇ ಮತ್ತು 4 ನೇ ಪಾಂಟೂನ್ ರೆಜಿಮೆಂಟ್‌ಗಳನ್ನು 11 ನೇ ಸೈನ್ಯದ ಮಿಲಿಟರಿ ಕೌನ್ಸಿಲ್‌ಗೆ ಅಧೀನಗೊಳಿಸಿ. ನದಿಗೆ ಅಡ್ಡಲಾಗಿ ಸೇತುವೆಗಳನ್ನು ನಿರ್ಮಿಸಲು ಕಪಾಟಿನಲ್ಲಿ ಸಂಪೂರ್ಣ ಸಿದ್ಧತೆಯನ್ನು ಹೊಂದಿರಿ. ನೆಮನ್. ವ್ಯಾಯಾಮದ ಸರಣಿಯಲ್ಲಿ, ಈ ರೆಜಿಮೆಂಟ್‌ಗಳಿಂದ ಸೇತುವೆಗಳನ್ನು ನಿರ್ಮಿಸುವ ಪರಿಸ್ಥಿತಿಗಳನ್ನು ಪರಿಶೀಲಿಸಿ, ಪೂರ್ಣಗೊಳಿಸಲು ಕನಿಷ್ಠ ಗಡುವನ್ನು ಸಾಧಿಸಿ;
ಇ) 8 ನೇ ಮತ್ತು 11 ನೇ ಸೈನ್ಯಗಳ ಪಡೆಗಳ ಕಮಾಂಡರ್ - ವಲಯದಲ್ಲಿನ ಪ್ರಮುಖ ಸೇತುವೆಗಳನ್ನು ನಾಶಮಾಡುವ ಗುರಿಯೊಂದಿಗೆ: ರಾಜ್ಯ ಗಡಿ ಮತ್ತು ಸಿಯೌಲಿಯಾ, ಕೌನಾಸ್, ಆರ್. ನೆಮನ್ ಈ ಸೇತುವೆಗಳನ್ನು ವಿಚಕ್ಷಣಗೊಳಿಸಲು, ಅವುಗಳಲ್ಲಿ ಪ್ರತಿಯೊಂದಕ್ಕೂ ಸ್ಫೋಟಕಗಳ ಸಂಖ್ಯೆ, ಉರುಳಿಸುವಿಕೆಯ ತಂಡಗಳನ್ನು ನಿರ್ಧರಿಸಲು ಮತ್ತು ಅವುಗಳಿಂದ ಹತ್ತಿರದ ಸ್ಥಳಗಳಲ್ಲಿ ಉರುಳಿಸಲು ಎಲ್ಲಾ ವಿಧಾನಗಳನ್ನು ಕೇಂದ್ರೀಕರಿಸಲು. ಸೇತುವೆಗಳನ್ನು ನಾಶಪಡಿಸುವ ಯೋಜನೆಯನ್ನು ಸೇನೆಯ ಮಿಲಿಟರಿ ಕೌನ್ಸಿಲ್ ಅನುಮೋದಿಸಬೇಕು.
ಅಂತಿಮ ದಿನಾಂಕ 6/21/41.
7. ಸೇನಾ ಪಡೆಗಳ ಕಮಾಂಡರ್ ಮತ್ತು ಎಬಿಟಿವಿ ಜಿಲ್ಲೆಯ ಮುಖ್ಯಸ್ಥರಿಗೆ.
ಪ್ರತಿ ಆಟೋಬ್ಯಾಟ್ನ ವೆಚ್ಚದಲ್ಲಿ ಟ್ಯಾಂಕ್ಗಳ ಪ್ರತ್ಯೇಕ ಪ್ಲಟೂನ್ಗಳನ್ನು ರಚಿಸಿ, ಈ ಉದ್ದೇಶಕ್ಕಾಗಿ ಟ್ರಕ್ಗಳಲ್ಲಿ ಕಂಟೇನರ್ಗಳ ಸ್ಥಾಪನೆಯನ್ನು ಬಳಸಿ, ರಚಿಸಲಾದ ಪ್ರತ್ಯೇಕ ಪ್ಲಟೂನ್ಗಳ ಸಂಖ್ಯೆ 4 ಆಗಿದೆ.
ಪೂರ್ಣಗೊಂಡ ದಿನಾಂಕ: ಜೂನ್ 23, 1941.
ಈ ಪ್ರತ್ಯೇಕ ಪ್ಲಟೂನ್‌ಗಳನ್ನು ಮೊಬೈಲ್ ರಿಸರ್ವ್ ಆಗಿ ಇರಿಸಲು: ಟೆಲ್ಶೈ, ಸಿಯೌಲಿಯಾಯ್, ಕೀಡಾನಿ, ಅಯೋನೊವಾ ಸೈನ್ಯದ ಕಮಾಂಡರ್‌ಗಳ ವಿಲೇವಾರಿ.
ಇ) ಜಿಲ್ಲೆಯ ಘಟಕಗಳಿಂದ ಗ್ಯಾಸೋಲಿನ್ ಟ್ಯಾಂಕ್‌ಗಳನ್ನು ಆಯ್ಕೆಮಾಡಿ (ಯಾಂತ್ರೀಕೃತ ಮತ್ತು ವಾಯುಯಾನವನ್ನು ಹೊರತುಪಡಿಸಿ) ಮತ್ತು ಅವುಗಳನ್ನು ಪ್ರತಿಶತ 50 ರಷ್ಟು ವರ್ಗಾಯಿಸಿ. 3 ಮತ್ತು 12 ಮೈಕ್ರಾನ್‌ಗಳಲ್ಲಿ. ಕೊನೆಯ ದಿನಾಂಕ: ಜೂನ್ 21, 1941;
f) ಪ್ರತಿ ಯಂತ್ರ ಮತ್ತು ಟ್ರಾಕ್ಟರ್‌ಗೆ ಬಿಡಿ ಭಾಗಗಳೊಂದಿಗೆ ಮತ್ತು OST ಮುಖ್ಯಸ್ಥರ ಮೂಲಕ ಇಂಧನ ತುಂಬುವ ಯಂತ್ರಗಳಿಗೆ (ಫನಲ್‌ಗಳು, ಬಕೆಟ್‌ಗಳು) ಬಿಡಿಭಾಗಗಳೊಂದಿಗೆ ಒದಗಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಿ.
PribOVO ಪಡೆಗಳ ಕಮಾಂಡರ್
ಕರ್ನಲ್ ಜನರಲ್ ಕುಜ್ನೆಟ್ಸೊವ್
ಮಿಲಿಟರಿ ಕೌನ್ಸಿಲ್ ಸದಸ್ಯ
ಕಾರ್ಪ್ಸ್ ಕಮಿಷರ್ ಡಿಬ್ರೊವಾ
ಸಿಬ್ಬಂದಿ ಮುಖ್ಯಸ್ಥ
ಲೆಫ್ಟಿನೆಂಟ್ ಜನರಲ್ KLENOV
ಸ್ಕ್ರಿಪ್ಟ್.
TsAMO RF, f. 344, ಆಪ್. 5564, ಸಂಖ್ಯೆ 1, ಪುಟಗಳು. 34-35.
ಪ್ರಕಟಿತ: ಮಿಲಿಟರಿ ಹಿಸ್ಟರಿ ಮ್ಯಾಗಜೀನ್. 1989. – ಸಂಖ್ಯೆ 5. – P. 46.
20. ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಪ್ರಧಾನ ಕಛೇರಿಯ ಆದೇಶದಿಂದ ಹೊರತೆಗೆಯಿರಿ
ಜೂನ್ 19, 1941
1. ರಕ್ಷಣಾ ರೇಖೆಯ ಉಪಕರಣಗಳನ್ನು ನಿರ್ವಹಿಸಿ. SD ಯ ಮುಖ್ಯ ಸಾಲಿನಲ್ಲಿ ಸ್ಥಾನಗಳನ್ನು ಸಿದ್ಧಪಡಿಸುವಲ್ಲಿ ಒತ್ತು, ಅದರ ಮೇಲೆ ಕೆಲಸ ಬಲಪಡಿಸಲಾಗುವುದು.
2. ಕ್ಷೇತ್ರದಲ್ಲಿ ಕೆಲಸವನ್ನು ಮುಗಿಸಿ. ಆದರೆ ಶತ್ರು ರಾಜ್ಯದ ಗಡಿಯನ್ನು ಉಲ್ಲಂಘಿಸಿದರೆ ಮಾತ್ರ ಮುಂದಕ್ಕೆ ಸ್ಥಾನಗಳನ್ನು ತೆಗೆದುಕೊಳ್ಳಿ.
ಫೋರ್ಫೀಲ್ಡ್ ಮತ್ತು (ಇನ್) ಮುಖ್ಯ ರಕ್ಷಣಾತ್ಮಕ ವಲಯದಲ್ಲಿ ಸ್ಥಾನಗಳ ತ್ವರಿತ ಉದ್ಯೋಗವನ್ನು ಖಚಿತಪಡಿಸಿಕೊಳ್ಳಲು, ಅನುಗುಣವಾದ ಘಟಕಗಳು ಸಂಪೂರ್ಣವಾಗಿ ಯುದ್ಧದ ಸಿದ್ಧತೆಯಲ್ಲಿರಬೇಕು.
ನಿಮ್ಮ ಸ್ಥಾನಗಳ ಹಿಂದಿನ ಪ್ರದೇಶದಲ್ಲಿ, ಗಡಿ ಘಟಕಗಳೊಂದಿಗೆ ಸಂವಹನದ ವಿಶ್ವಾಸಾರ್ಹತೆ ಮತ್ತು ವೇಗವನ್ನು ಪರಿಶೀಲಿಸಿ.
3. ನಮ್ಮ ಘಟಕಗಳಲ್ಲಿ ಪ್ರಚೋದನೆ ಮತ್ತು ಪ್ಯಾನಿಕ್ ತಪ್ಪಿಸಲು ವಿಶೇಷ ಗಮನ ಕೊಡಿ, ಯುದ್ಧ ಸನ್ನದ್ಧತೆಯ ನಿಯಂತ್ರಣವನ್ನು ಬಲಪಡಿಸಿ. ಎಲ್ಲವನ್ನೂ ಶಾಂತವಾಗಿ, ದೃಢವಾಗಿ, ಶಾಂತವಾಗಿ ಮಾಡಿ. ಪ್ರತಿಯೊಬ್ಬ ಕಮಾಂಡರ್ ಮತ್ತು ರಾಜಕೀಯ ಕಾರ್ಯಕರ್ತರು ಪರಿಸ್ಥಿತಿಯನ್ನು ಶಾಂತವಾಗಿ ಅರ್ಥಮಾಡಿಕೊಳ್ಳಬೇಕು.
4. ರಕ್ಷಣಾತ್ಮಕ ನಿರ್ಮಾಣ ಯೋಜನೆಯ ಪ್ರಕಾರ ಅವರು ನೆಲೆಗೊಳ್ಳಬೇಕಾದ ಸೇನಾ ಕಮಾಂಡರ್ನ ಯೋಜನೆಯ ಪ್ರಕಾರ ಮೈನ್ಫೀಲ್ಡ್ಗಳನ್ನು ಸ್ಥಾಪಿಸಿ. ನಿಮ್ಮ ಘಟಕಗಳಿಗೆ ಶತ್ರು ಮತ್ತು ಸುರಕ್ಷತೆಗಾಗಿ ಸಂಪೂರ್ಣ ಗೌಪ್ಯತೆಗೆ ಗಮನ ಕೊಡಿ. ಸೇನಾ ಕಮಾಂಡರ್ನ ಯೋಜನೆಯ ಪ್ರಕಾರ - ರಕ್ಷಣಾತ್ಮಕ ನಿರ್ಮಾಣದ ಯೋಜನೆಯ ಪ್ರಕಾರ ಕಲ್ಲುಮಣ್ಣುಗಳು ಮತ್ತು ಇತರ ಟ್ಯಾಂಕ್ ವಿರೋಧಿ ಮತ್ತು ಸಿಬ್ಬಂದಿ ವಿರೋಧಿ ಅಡೆತಡೆಗಳನ್ನು ರಚಿಸಬೇಕು.
5. ಹೆಡ್ಕ್ವಾರ್ಟರ್ಸ್, ಕಾರ್ಪ್ಸ್ ಮತ್ತು ವಿಭಾಗಗಳು - ಸಂಬಂಧಿತ ಕಮಾಂಡರ್ನ ನಿರ್ಧಾರದಿಂದ ಟ್ಯಾಂಕ್ ವಿರೋಧಿ ಉಪಕರಣಗಳನ್ನು ಒದಗಿಸುವ ಅವರ ಕಮಾಂಡ್ ಪೋಸ್ಟ್ಗಳಲ್ಲಿ.
6. ನಮ್ಮ ಮುಂದುವರಿದ ಘಟಕಗಳು ತಮ್ಮ ಆಶ್ರಯ ಪ್ರದೇಶಗಳಿಗೆ ಹೋಗಬೇಕು. ಜರ್ಮನ್ ವಿಮಾನಗಳು ರಾಜ್ಯದ ಗಡಿಯನ್ನು ದಾಟುತ್ತಿರುವ ಪ್ರಕರಣಗಳ ಹೆಚ್ಚುತ್ತಿರುವ ಪ್ರಕರಣಗಳನ್ನು ಗಣನೆಗೆ ತೆಗೆದುಕೊಳ್ಳಿ.
7. ಅಗ್ನಿಶಾಮಕ ಸರಬರಾಜು ಮತ್ತು ಇತರ ರೀತಿಯ ಸರಬರಾಜುಗಳೊಂದಿಗೆ ಘಟಕಗಳನ್ನು ನಿರಂತರವಾಗಿ ಮರುಪೂರಣಗೊಳಿಸುವುದನ್ನು ಮುಂದುವರಿಸಿ.
ಮೆರವಣಿಗೆಯಲ್ಲಿ ಮತ್ತು ಸ್ಥಳದಲ್ಲೇ ನಿರಂತರವಾಗಿ ಘಟಕಗಳನ್ನು ಒಟ್ಟುಗೂಡಿಸಿ.
PribOVO ಪಡೆಗಳ ಕಮಾಂಡರ್
ಕರ್ನಲ್ ಜನರಲ್ ಕುಜ್ನೆಟ್ಸೊವ್
ರಾಜಕೀಯ ಪ್ರಚಾರ ವಿಭಾಗದ ಮುಖ್ಯಸ್ಥ
Ryabchiy
ಸಿಬ್ಬಂದಿ ಮುಖ್ಯಸ್ಥ
ಲೆಫ್ಟಿನೆಂಟ್ ಜನರಲ್ ಕ್ಲೆನೋವ್
TsAMO RF, f. 344, ಆಪ್. 5564, ಡಿ 1, ಎಲ್. 34-36.
ಪ್ರಕಟಿತ: ಮಿಲಿಟರಿ ಹಿಸ್ಟರಿ ಮ್ಯಾಗಜೀನ್. 1989. – ಸಂಖ್ಯೆ 5. – ಪುಟ 47-48.
21. ZapOVO ಏರ್ ವಿಭಾಗದಲ್ಲಿ ಟೆಲಿಗ್ರಾಮ್ ಸಂಖ್ಯೆ 217
ಸೋವ್ ರಹಸ್ಯ ಸರಣಿ "ಜಿ"
ಡಿಸಿಪ್ರೆಡ್ ಟೆಲಿಗ್ರಾಮ್ N217
ಲಿಡಾದಿಂದ ಸಲ್ಲಿಸಲಾಗಿದೆ 4-08 21.6.41 ಸ್ವೀಕರಿಸಲಾಗಿದೆ 8-00 21.6.41
OSHS 8-05 21.6.41 ಅನ್ನು ನಮೂದಿಸಲಾಗಿದೆ
8-15 21.6.41 ಅನ್ನು ಅರ್ಥೈಸಲಾಗಿದೆ.
ವಿಳಾಸ: AD ಕಮಾಂಡರ್‌ಗಳು, ವಾಯು ಆಧಾರಿತ ಪ್ರದೇಶಗಳ ಮುಖ್ಯಸ್ಥರು, ವೈಯಕ್ತಿಕ ವಾಯು ರಕ್ಷಣಾ ಕೇಂದ್ರಗಳ ಕಮಾಂಡರ್‌ಗಳು.
ಏರ್ ಫೋರ್ಸ್ ಕಮಾಂಡರ್ ಎಲ್ಲಾ ಘಟಕಗಳನ್ನು ಯುದ್ಧ ಸನ್ನದ್ಧತೆಯ ಮೇಲೆ ಇರಿಸಲು ಆದೇಶಿಸಿದರು, ಅಗತ್ಯವಿರುವ ಪ್ರಮಾಣದ ಮದ್ದುಗುಂಡುಗಳನ್ನು ಪೂರೈಸಬೇಕು ಮತ್ತು ವಾಯುನೆಲೆಗಳು, ಮೆಟೀರಿಯಲ್ ಮತ್ತು ಸಾರಿಗೆಯನ್ನು ಮರೆಮಾಚಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 6/21/41 ರಂದು ಮರಣದಂಡನೆಯನ್ನು ವರದಿ ಮಾಡಿ, ನಾನು 6/21/41 ಅನ್ನು ಪುನರಾವರ್ತಿಸುತ್ತೇನೆ. 18:00 ರ ಹೊತ್ತಿಗೆ.
TsAMO RF, f. 14 ನೇ ಕಾವಲುಗಾರರು ಬಿಎಪಿ, ಆಪ್. 178446, ಕಟ್ಟಡ 2, ಎಲ್. 310.
22. ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್‌ನ ಕಮಾಂಡರ್‌ನಿಂದ ಲೆನಿನ್‌ಗ್ರಾಡ್ ಮತ್ತು ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಗಳ ಕಮಾಂಡರ್, ಗಡಿ ಪಡೆಗಳ ಮುಖ್ಯಸ್ಥರಿಗೆ ವರದಿ
ಜೂನ್ 20, 1941
ಜೂನ್ 19, 1941 ರಿಂದ, ಯೋಜನೆ ಸಂಖ್ಯೆ 2 ರ ಪ್ರಕಾರ ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್‌ನ ಘಟಕಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಗಿದೆ, ಕಮಾಂಡ್ ಪೋಸ್ಟ್‌ಗಳನ್ನು ನಿಯೋಜಿಸಲಾಗಿದೆ ಮತ್ತು ಗಲ್ಫ್ ಆಫ್ ಫಿನ್‌ಲ್ಯಾಂಡ್ ಮತ್ತು ಇರ್ಬೆ ಜಲಸಂಧಿಯ ಬಾಯಿಯಲ್ಲಿ ಗಸ್ತು ಸೇವೆಯನ್ನು ಬಲಪಡಿಸಲಾಗಿದೆ. .
ಕಮಾಂಡರ್ ಆಫ್ ದಿ ರೆಡ್ ಬ್ಯಾನರ್ ಬಾಲ್ಟಿಕ್ ಫ್ಲೀಟ್ ವೈಸ್ ಅಡ್ಮಿರಲ್ ಟ್ರಿಬ್ಟ್ಸ್
ಸ್ಕ್ರಿಪ್ಟ್
TsAMO RF, f. 221, ಆಪ್. 1394, ಡಿ 2, ಎಲ್. 59.
ಪ್ರಕಟಿತ: ಮಿಲಿಟರಿ ಹಿಸ್ಟರಿ ಮ್ಯಾಗಜೀನ್. 1989. – ಸಂಖ್ಯೆ 5. – P. 48.
23. V. M. ಮೊಲೊಟೊವ್ ಮತ್ತು ರಾಯಭಾರಿ V. ಶುಲೆನ್ಬರ್ಗ್ ನಡುವಿನ ಸಂಭಾಷಣೆ.
ಜೂನ್ 21, 1941
ಕರೆ ಮಾಡಿದಾಗ ಶುಲೆನ್‌ಬರ್ಗ್ ಕಾಣಿಸಿಕೊಂಡರು. ಒಡನಾಡಿ ಕಾಮ್ರೇಡ್ ಮಾಡಬೇಕಾದ ಜರ್ಮನ್ ವಿಮಾನಗಳು ನಮ್ಮ ಗಡಿಯನ್ನು ಉಲ್ಲಂಘಿಸಿದ ಬಗ್ಗೆ ಹೇಳಿಕೆಯ ಪ್ರತಿಯನ್ನು ಮೊಲೊಟೊವ್ ಅವರಿಗೆ ನೀಡಿದರು. ಡೆಕಾನೊಝೋವ್ ರಿಬ್ಬನ್ಟ್ರಾಪ್ ಅಥವಾ ವೈಜ್ಸಾಕರ್.
ಶುಲೆನ್‌ಬರ್ಗ್ ಈ ಹೇಳಿಕೆಯನ್ನು ಬರ್ಲಿನ್‌ಗೆ ರವಾನಿಸುವುದಾಗಿ ಉತ್ತರಿಸುತ್ತಾನೆ ಮತ್ತು ಜರ್ಮನ್ ವಿಮಾನಗಳಿಂದ ಗಡಿ ಉಲ್ಲಂಘನೆಯ ಬಗ್ಗೆ ತನಗೆ ಏನೂ ತಿಳಿದಿಲ್ಲ ಎಂದು ಹೇಳುತ್ತಾನೆ, ಆದರೆ ಇನ್ನೊಂದು ಬದಿಯ ವಿಮಾನಗಳಿಂದ ಗಡಿ ಉಲ್ಲಂಘನೆಯ ಬಗ್ಗೆ ಅವನು ಮಾಹಿತಿಯನ್ನು ಪಡೆಯುತ್ತಾನೆ.
ಒಡನಾಡಿ ನಮ್ಮ ವಿಮಾನದಿಂದ ಜರ್ಮನ್ ಗಡಿಯನ್ನು ಉಲ್ಲಂಘಿಸುವ ಬಗ್ಗೆ ಜರ್ಮನ್ ಗಡಿ ಅಧಿಕಾರಿಗಳಿಂದ ನಮಗೆ ಕೆಲವೇ ದೂರುಗಳಿವೆ ಎಂದು ಮೊಲೊಟೊವ್ ಉತ್ತರಿಸುತ್ತಾರೆ. ನಮ್ಮ ಕಡೆಯಿಂದ ಯಾವುದೇ ಗಡಿ ಉಲ್ಲಂಘನೆಗಳು ಅಪರೂಪದ ಘಟನೆಯಾಗಿದೆ ಮತ್ತು ಅವುಗಳು ಅನಿವಾರ್ಯವಾಗಿವೆ, ಉದಾಹರಣೆಗೆ, ಕೆಲವು ಸಂದರ್ಭಗಳಲ್ಲಿ ಪೈಲಟ್‌ಗಳ ಅನನುಭವದಿಂದಾಗಿ. ಜರ್ಮನ್ ವಿಮಾನಗಳಿಂದ ಗಡಿ ಉಲ್ಲಂಘನೆಗಳು ವಿಭಿನ್ನ ಸ್ವಭಾವವನ್ನು ಹೊಂದಿವೆ. ಒಡನಾಡಿ ನಮ್ಮ ಹೇಳಿಕೆಗೆ ಜರ್ಮನ್ನರು ಸರಿಯಾಗಿ ಉತ್ತರವನ್ನು ನೀಡಬೇಕು ಎಂದು ಮೊಲೊಟೊವ್ ಶುಲೆನ್ಬರ್ಗ್ಗೆ ಘೋಷಿಸಿದರು. ನಂತರ ಕಾಮ್ರೇಡ್ ಮೊಲೊಟೊವ್ ಅವರು ಸೋವಿಯತ್-ಜರ್ಮನ್ ಸಂಬಂಧಗಳಲ್ಲಿನ ಸಾಮಾನ್ಯ ಪರಿಸ್ಥಿತಿಯ ಬಗ್ಗೆ ಕೇಳಲು ಬಯಸುತ್ತಾರೆ ಎಂದು ಶುಲೆನ್ಬರ್ಗ್ಗೆ ಹೇಳುತ್ತಾರೆ. ಒಡನಾಡಿ ಇತ್ತೀಚೆಗೆ ಜರ್ಮನ್ ರಾಯಭಾರ ಕಚೇರಿಯ ಹಲವಾರು ಉದ್ಯೋಗಿಗಳು ಮತ್ತು ಅವರ ಪತ್ನಿಯರು ಮಾಸ್ಕೋವನ್ನು ತೊರೆದಿದ್ದಾರೆ, ಯುಎಸ್ಎಸ್ಆರ್ ಮತ್ತು ಜರ್ಮನಿಯ ನಡುವಿನ ಸನ್ನಿಹಿತ ಯುದ್ಧದ ಬಗ್ಗೆ ವದಂತಿಗಳು ತೀವ್ರ ಸ್ವರೂಪದಲ್ಲಿ ಹರಡುತ್ತಿವೆ ಎಂದು ಮೊಲೊಟೊವ್ ಶುಲೆನ್ಬರ್ಗ್ಗೆ ಕೇಳುತ್ತಾನೆ, ಶಾಂತಿ-ಪ್ರೀತಿಯ TASS ಸಂದೇಶ ಜೂನ್ 13 ಅನ್ನು ಜರ್ಮನಿಯಲ್ಲಿ ಪ್ರಕಟಿಸಲಾಗಿಲ್ಲ, ಯುಎಸ್ಎಸ್ಆರ್ ಬಗ್ಗೆ ಜರ್ಮನಿಯ ಅಸಮಾಧಾನ ಏನು, ಯಾವುದಾದರೂ ಇದ್ದರೆ? ಒಡನಾಡಿ ಮೊಲೊಟೊವ್ ಅವರು ಈ ವಿದ್ಯಮಾನಗಳಿಗೆ ವಿವರಣೆಯನ್ನು ನೀಡಬಹುದೇ ಎಂದು ಶುಲೆನ್ಬರ್ಗ್ಗೆ ಕೇಳುತ್ತಾರೆ.
ಈ ಎಲ್ಲಾ ಪ್ರಶ್ನೆಗಳಿಗೆ ಆಧಾರವಿದೆ ಎಂದು ಶುಲೆನ್‌ಬರ್ಗ್ ಉತ್ತರಿಸುತ್ತಾನೆ, ಆದರೆ ಅವರಿಗೆ ಉತ್ತರಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಬರ್ಲಿನ್ ಅವನಿಗೆ ತಿಳಿಸುವುದಿಲ್ಲ. ಜರ್ಮನ್ ರಾಯಭಾರ ಕಚೇರಿಯ ಕೆಲವು ಉದ್ಯೋಗಿಗಳನ್ನು ನಿಜವಾಗಿಯೂ ಹಿಂಪಡೆಯಲಾಗಿದೆ ಎಂದು ಶುಲೆನ್‌ಬರ್ಗ್ ದೃಢಪಡಿಸಿದರು, ಆದರೆ ಈ ಮರುಪಡೆಯುವಿಕೆಗಳು ರಾಯಭಾರ ಕಚೇರಿಯ ರಾಜತಾಂತ್ರಿಕ ಸಿಬ್ಬಂದಿಗೆ ನೇರವಾಗಿ ಪರಿಣಾಮ ಬೀರಲಿಲ್ಲ. ಯಾವುದೇ ಪ್ರಾಮುಖ್ಯತೆ ಇಲ್ಲದ ನೌಕಾ ಅಟ್ಯಾಚ್ ಬೌಂಬಾಚ್, ಅರಣ್ಯ ಅಟ್ಯಾಚ್ ಅನ್ನು ನೆನಪಿಸಿಕೊಂಡರು. ಏರ್ ಫೋರ್ಸ್ ಅಟ್ಯಾಚ್ ಆಗಿದ್ದ ಆಸ್ಚೆನ್‌ಬ್ರೆನ್ನರ್, ಬರ್ಲಿನ್‌ಗೆ ವ್ಯಾಪಾರ ಪ್ರವಾಸದಿಂದ ಹಿಂತಿರುಗಲಿಲ್ಲ. ಅವರು, ಶುಲೆನ್ಬರ್ಗ್, ವದಂತಿಗಳ ಬಗ್ಗೆ ತಿಳಿದಿದ್ದಾರೆ, ಆದರೆ ಅವರು ಅವರಿಗೆ ಯಾವುದೇ ವಿವರಣೆಯನ್ನು ನೀಡಲು ಸಾಧ್ಯವಿಲ್ಲ.
ಒಡನಾಡಿ ತನ್ನ ಅಭಿಪ್ರಾಯದಲ್ಲಿ, ಯುಎಸ್ಎಸ್ಆರ್ಗೆ ಸಂಬಂಧಿಸಿದಂತೆ ಜರ್ಮನ್ ಸರ್ಕಾರವು ಅತೃಪ್ತರಾಗಲು ಯಾವುದೇ ಕಾರಣವಿಲ್ಲ ಎಂದು ಮೊಲೊಟೊವ್ ಹೇಳುತ್ತಾರೆ. ಸೋವಿಯತ್-ಯುಗೊಸ್ಲಾವ್ ಒಪ್ಪಂದವು ಸೋವಿಯತ್-ಜರ್ಮನ್ ಸಂಬಂಧಗಳಿಗೆ ವಿರುದ್ಧವಾಗಿದೆ ಎಂದು ವಿದೇಶದಲ್ಲಿ ಪ್ರಚಾರ ಮಾಡಲ್ಪಟ್ಟಿದೆ, ನಾನು ಮೊದಲೇ ವಿವರಿಸಿದಂತೆ ಕಿರಿದಾದ ಚೌಕಟ್ಟಿನೊಳಗೆ ಸೀಮಿತವಾಗಿದೆ ಮತ್ತು ನಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಪ್ರಸ್ತುತ, ಈ ಪ್ರಶ್ನೆಯು ಸಾಮಾನ್ಯವಾಗಿ ಅದರ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ.
ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ತನಗೆ ಸಾಧ್ಯವಾಗುತ್ತಿಲ್ಲ ಎಂದು ಶುಲೆನ್‌ಬರ್ಗ್ ಪುನರಾವರ್ತಿಸುತ್ತಾನೆ. ಒಂದು ಕಾಲದಲ್ಲಿ ಅವರನ್ನು ಹಿಟ್ಲರ್ ಒಪ್ಪಿಕೊಂಡರು. ಯುಎಸ್ಎಸ್ಆರ್ ಯುಗೊಸ್ಲಾವಿಯದೊಂದಿಗೆ ಏಕೆ ಒಪ್ಪಂದ ಮಾಡಿಕೊಂಡಿತು ಎಂದು ಹಿಟ್ಲರ್ ಶುಲೆನ್ಬರ್ಗ್ ಅವರನ್ನು ಕೇಳಿದರು. ಸೋವಿಯತ್ ಗಡಿಯಲ್ಲಿ ಜರ್ಮನ್ ಪಡೆಗಳ ಕೇಂದ್ರೀಕರಣದ ಬಗ್ಗೆ, ಹಿಟ್ಲರ್ ಈ ಕ್ರಮವನ್ನು ಮುನ್ನೆಚ್ಚರಿಕೆಯಿಂದ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಅವನು, ಶುಲೆನ್‌ಬರ್ಗ್, ಸಹಜವಾಗಿ, ಇಂದು ಅವನಿಗೆ ಹೇಳಿದ್ದನ್ನು ಟೆಲಿಗ್ರಾಫ್ ಮಾಡುತ್ತಾನೆ, ಆದರೆ ಕಾಮ್ರೇಡ್‌ನಿಂದ ಸಂಬಂಧಿತ ಮಾಹಿತಿಯನ್ನು ಪಡೆದುಕೊಳ್ಳಲು ಸಲಹೆ ನೀಡಬಹುದು. ಡೆಕಾನೊಜೋವಾ. ಅವನು, ಶುಲೆನ್‌ಬರ್ಗ್, ಇಂಗ್ಲಿಷ್ ರೇಡಿಯೊದಿಂದ ಕಾಮ್ರೇಡ್ ಎಂಬ ಸಂದೇಶವನ್ನು ಕೇಳಿದನು. Dekanozov ರಿಬ್ಬನ್ಟ್ರಾಪ್ ಹಲವಾರು ಬಾರಿ ಒಪ್ಪಿಕೊಂಡರು. ಜರ್ಮನ್ ರೇಡಿಯೋ ಈ ಬಗ್ಗೆ ಏನನ್ನೂ ವರದಿ ಮಾಡಿಲ್ಲ.
ಒಡನಾಡಿ ಮೊಲೊಟೊವ್ ಅವರು ಇಂಗ್ಲಿಷ್ ರೇಡಿಯೊದಿಂದ ಈ ಸಂದೇಶವನ್ನು ತಿಳಿದಿದ್ದಾರೆ ಎಂದು ಉತ್ತರಿಸುತ್ತಾರೆ. ಇದು ಸತ್ಯವಲ್ಲ.
ಕೊನೆಯಲ್ಲಿ, ಒಡನಾಡಿ ಮೊಲೊಟೊವ್ ಅವರು ಕೇಳಿದ ಪ್ರಶ್ನೆಗಳಿಗೆ ಶುಲೆನ್ಬರ್ಗ್ ಉತ್ತರಿಸಲು ಸಾಧ್ಯವಿಲ್ಲ ಎಂದು ವಿಷಾದ ವ್ಯಕ್ತಪಡಿಸುತ್ತಾರೆ.
ಅಪ್ಲಿಕೇಶನ್
ಸಹಾಯಕ-ನೆನಪು
ಯುಎಸ್ಎಸ್ಆರ್ನ ವಿದೇಶಾಂಗ ವ್ಯವಹಾರಗಳ ಪೀಪಲ್ಸ್ ಕಮಿಷರಿಯೇಟ್ ಈ ವರ್ಷ ಏಪ್ರಿಲ್ 21 ರಂದು ಟಿಪ್ಪಣಿ ಮೌಖಿಕವಾಗಿ. g. ಈ ವರ್ಷದ ಮಾರ್ಚ್ 27 ರಿಂದ ಏಪ್ರಿಲ್ 18 ರ ಅವಧಿಯಲ್ಲಿ ಸಂಭವಿಸಿದ ಜರ್ಮನ್ ವಿಮಾನದಿಂದ ಯುಎಸ್ಎಸ್ಆರ್ನ ರಾಜ್ಯ ಗಡಿಯ ಉಲ್ಲಂಘನೆಯ ಬಗ್ಗೆ ಮಾಸ್ಕೋದ ಜರ್ಮನ್ ರಾಯಭಾರ ಕಚೇರಿಗೆ ತಿಳಿಸಲಾಯಿತು. ಸೋವಿಯತ್ ಗಡಿ ಕಾವಲುಗಾರರು ದಾಖಲಿಸಿದ 80 ಪ್ರಕರಣಗಳಲ್ಲಿ.
ಆದಾಗ್ಯೂ, ಮೇಲಿನ ಟಿಪ್ಪಣಿಗೆ ಜರ್ಮನ್ ಸರ್ಕಾರದ ಪ್ರತಿಕ್ರಿಯೆಯನ್ನು ಸೋವಿಯತ್ ಸರ್ಕಾರವು ಇನ್ನೂ ಸ್ವೀಕರಿಸಿಲ್ಲ.
ಇದಲ್ಲದೆ, ಕಳೆದ ಎರಡು ತಿಂಗಳುಗಳಲ್ಲಿ, ಅಂದರೆ ಈ ವರ್ಷ ಏಪ್ರಿಲ್ 19 ರಿಂದ ಜರ್ಮನ್ ವಿಮಾನಗಳು ಸೋವಿಯತ್ ಗಡಿಯನ್ನು ಉಲ್ಲಂಘಿಸಿರುವುದನ್ನು ಸೋವಿಯತ್ ಸರ್ಕಾರ ಗಮನಿಸಬೇಕು. ಈ ವರ್ಷ ಜೂನ್ 19 ರವರೆಗೆ. g. ಒಳಗೊಂಡಿರುವುದು ನಿಲ್ಲಲಿಲ್ಲ, ಆದರೆ ನಿಗದಿತ ಅವಧಿಯಲ್ಲಿ 180 ಪ್ರಕರಣಗಳನ್ನು ತಲುಪಿತು ಮತ್ತು ವ್ಯವಸ್ಥಿತವಾಯಿತು, ಪ್ರತಿಯೊಂದಕ್ಕೂ ಸಂಬಂಧಿಸಿದಂತೆ ಸೋವಿಯತ್ ಗಡಿ ಕಾವಲುಗಾರನು ಗಡಿ ವ್ಯವಹಾರಗಳ ಕುರಿತು ಜರ್ಮನ್ ಪ್ರತಿನಿಧಿಗಳಿಗೆ ತಕ್ಷಣ ಪ್ರತಿಭಟನೆಯನ್ನು ಸಲ್ಲಿಸಿದನು.
ಈ ವಿಮಾನಗಳ ವ್ಯವಸ್ಥಿತ ಸ್ವರೂಪ ಮತ್ತು ಹಲವಾರು ಸಂದರ್ಭಗಳಲ್ಲಿ ಜರ್ಮನ್ ವಿಮಾನಗಳು ಯುಎಸ್ಎಸ್ಆರ್ಗೆ 100-150 ಕಿಲೋಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಆಳವಾಗಿ ಹಾರುತ್ತವೆ ಎಂಬ ಅಂಶವು ಜರ್ಮನ್ ವಿಮಾನಗಳು ಯುಎಸ್ಎಸ್ಆರ್ ಗಡಿಯನ್ನು ಆಕಸ್ಮಿಕವಾಗಿ ಉಲ್ಲಂಘಿಸಿದೆ ಎಂದು ಭಾವಿಸುವ ಸಾಧ್ಯತೆಯನ್ನು ಹೊರತುಪಡಿಸುತ್ತದೆ.
ಸೋವಿಯತ್ ಸರ್ಕಾರವು ಈ ಸನ್ನಿವೇಶಕ್ಕೆ ಜರ್ಮನ್ ಸರ್ಕಾರದ ಗಮನವನ್ನು ಸೆಳೆಯುತ್ತದೆ, ಜರ್ಮನ್ ವಿಮಾನಗಳು ಸೋವಿಯತ್ ಗಡಿಯನ್ನು ಉಲ್ಲಂಘಿಸುವುದನ್ನು ತಡೆಯಲು ಜರ್ಮನ್ ಸರ್ಕಾರವು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನಿರೀಕ್ಷಿಸುತ್ತದೆ.
WUA RF, f. 06, ಆಪ್. 3, ಪು 1, ಡಿ 5, ಎಲ್. 8-11.
ಪ್ರಕಟಿಸಲಾಗಿದೆ: ಯುಎಸ್ಎಸ್ಆರ್ನ ವಿದೇಶಾಂಗ ನೀತಿಯ ದಾಖಲೆಗಳು. ಸಂಪುಟ 23. ಪುಸ್ತಕ. 2 (ಭಾಗ 2). ಮಾರ್ಚ್ 2 - ಜೂನ್ 22, 1941 - ಎಂ.: ಇಂಟರ್ನ್ಯಾಷನಲ್ ರಿಲೇಶನ್ಸ್, 1998. -ಪಿ. 751-753.
24. ZapOVO ಪಡೆಗಳ ಕಮಾಂಡರ್ಗೆ ನಿರ್ದೇಶನ
ಜೂನ್ 13, 1941
1. ಜಿಲ್ಲೆಗಳಲ್ಲಿ ಪಡೆಗಳ ಯುದ್ಧ ಸನ್ನದ್ಧತೆಯನ್ನು ಹೆಚ್ಚಿಸಲು, ಎಲ್ಲಾ ಆಳವಾದ ರೈಫಲ್ ವಿಭಾಗಗಳು ಮತ್ತು ಕಾರ್ಪ್ಸ್ ಘಟಕಗಳೊಂದಿಗೆ ಪದಾತಿ ದಳದ ಕಮಾಂಡ್‌ಗಳನ್ನು ಕವರ್ ಯೋಜನೆ (NCO ನಿರ್ದೇಶನ ಸಂಖ್ಯೆ. 503859/) ಮೂಲಕ ಒದಗಿಸಲಾದ ಪ್ರದೇಶಗಳಲ್ಲಿ ಶಿಬಿರಕ್ಕೆ ತರಬೇಕು. ss/ov).
2. ಗಡಿ ವಿಭಾಗಗಳನ್ನು ಸ್ಥಳದಲ್ಲಿ ಬಿಡಿ, ಅವರ ನಿಯೋಜಿತ ಪ್ರದೇಶಗಳಲ್ಲಿ ಗಡಿಗೆ ಹಿಂತೆಗೆದುಕೊಳ್ಳಲು, ಅಗತ್ಯವಿದ್ದರೆ, ಇದನ್ನು ನನ್ನ ವಿಶೇಷ ಆದೇಶದ ಮೂಲಕ ಮಾಡಲಾಗುತ್ತದೆ.
3. 44 ನೇ ಕಾರ್ಪ್ಸ್, ಕಾರ್ಪ್ಸ್ ನಿಯಂತ್ರಣ 108, 64, 161 ಮತ್ತು 143 ನೇ ವಿಭಾಗಗಳು ಮತ್ತು ಕಾರ್ಪ್ಸ್ ಘಟಕಗಳ ಭಾಗವಾಗಿ - ನಿಮ್ಮ ವಿವೇಚನೆಯಿಂದ ಬಾರಾನೋವಿಚಿ ಪ್ರದೇಶಕ್ಕೆ ಹಿಂತೆಗೆದುಕೊಳ್ಳಿ.
37 ನೇ ಪದಾತಿ ದಳವನ್ನು ಲಿಡಾ ಪ್ರದೇಶಕ್ಕೆ ಸರಿಸಿ, ಅದನ್ನು 21 ನೇ ಪದಾತಿ ದಳಕ್ಕೆ ಸೇರಿಸಿ.
4. ಈ ಪಡೆಗಳ ವಾಪಸಾತಿ ಜುಲೈ 1, 1941 ರೊಳಗೆ ಪೂರ್ಣಗೊಳ್ಳಬೇಕು.
5. [ಜೂನ್ 41] ಮೂಲಕ ಕೊರಿಯರ್ ಮೂಲಕ ಪ್ರತಿ ಸಂಪರ್ಕಕ್ಕಾಗಿ ಹಿಂತೆಗೆದುಕೊಳ್ಳುವ ಆದೇಶ ಮತ್ತು ಸಮಯವನ್ನು ಸೂಚಿಸುವ ವಾಪಸಾತಿ ಯೋಜನೆಯನ್ನು ಸಲ್ಲಿಸಿ
ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಸೋವಿಯತ್ ಒಕ್ಕೂಟದ ಮಾರ್ಷಲ್ ಎಸ್ ಟಿಮೊಶೆಂಕೊ
ಮುಖ್ಯ ಸಿಬ್ಬಂದಿ ಕೆ.ಎ.
ಆರ್ಮಿ ಜನರಲ್ ಜಿ. ಝುಕೋವ್
ಲೆಟರ್‌ಹೆಡ್‌ನಲ್ಲಿ ಹಸ್ತಪ್ರತಿ: "NGO USSR." ಸಹಿ ಮಾಡಿಲ್ಲ.
TsAMO RF, f. 16, ಆಪ್. 2951, ಸಂಖ್ಯೆ 242, ಪುಟಗಳು. 132-133.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/2018-603-22-1941
25. ಫ್ರಂಟ್ಸ್ ಸಂಖ್ಯೆ 3 ರ ಮಿಲಿಟರಿ ಕೌನ್ಸಿಲ್ಗಳಿಗೆ ನಿರ್ದೇಶನ
ಜೂನ್ 22, 1941
1. ಶತ್ರು, ಸುವಾಲ್ಕಿ ಪ್ರಮುಖದಿಂದ ಒಲಿಟಾಗೆ ಮತ್ತು ವ್ಲಾಡಿಮಿರ್-ವೊಲಿನ್ಸ್ಕಿ, ರಾಡ್ಜೆಕೊವ್ ಮುಂಭಾಗದ ಜಾಮೊಸ್ಕ್ ಪ್ರದೇಶದಿಂದ ದಾಳಿಗಳನ್ನು ತಲುಪಿಸುತ್ತಾ, 22.6 ರ ಸಮಯದಲ್ಲಿ ಟಿಲ್ಸಿಟ್, ಸಿಯೌಲಿಯಾಯ್ ಮತ್ತು ಸೆಡ್ಲೆಕ್, ವೋಲ್ಕೊವಿಸ್ಕ್ನ ದಿಕ್ಕುಗಳಲ್ಲಿ ಸಹಾಯಕ ದಾಳಿಗಳು, ಭಾರೀ ನಷ್ಟವನ್ನು ಅನುಭವಿಸಿದವು, ಸಾಧಿಸಿದವು. ಈ ದಿಕ್ಕುಗಳಲ್ಲಿ ಸಣ್ಣ ಯಶಸ್ಸು.
ಜರ್ಮನಿಯೊಂದಿಗಿನ ರಾಜ್ಯದ ಗಡಿಯ ಇತರ ವಿಭಾಗಗಳಲ್ಲಿ ಮತ್ತು ರೊಮೇನಿಯಾದ ಸಂಪೂರ್ಣ ರಾಜ್ಯ ಗಡಿಯಲ್ಲಿ, ಶತ್ರುಗಳ ದಾಳಿಯನ್ನು ಭಾರೀ ನಷ್ಟದೊಂದಿಗೆ ಹಿಮ್ಮೆಟ್ಟಿಸಲಾಗಿದೆ.
2. ನಾನು ಪಡೆಗಳ ತಕ್ಷಣದ ಕಾರ್ಯವನ್ನು 23 - 24.6 ಗೆ ಹೊಂದಿಸಿದ್ದೇನೆ:
a) ವಾಯುವ್ಯ ಮತ್ತು ಪಶ್ಚಿಮ ಘಟ್ಟಗಳ ಪಡೆಗಳ ಕೇಂದ್ರೀಕೃತ ಸ್ಟ್ರೈಕ್‌ಗಳೊಂದಿಗೆ, ಶತ್ರುಗಳ ಸುವಾಲ್ಕಿ ಗುಂಪನ್ನು ಸುತ್ತುವರೆದು ನಾಶಪಡಿಸಿ ಮತ್ತು ಜೂನ್ 24 ರ ಅಂತ್ಯದ ವೇಳೆಗೆ ಸುವಾಲ್ಕಿ ಪ್ರದೇಶವನ್ನು ವಶಪಡಿಸಿಕೊಳ್ಳಿ:
ಬಿ) ಯಾಂತ್ರೀಕೃತ ಕಾರ್ಪ್ಸ್‌ನ ಶಕ್ತಿಯುತ ಕೇಂದ್ರೀಕೃತ ಸ್ಟ್ರೈಕ್‌ಗಳೊಂದಿಗೆ, ನೈಋತ್ಯ ಮುಂಭಾಗದ ಎಲ್ಲಾ ವಾಯುಯಾನ ಮತ್ತು 5 ಮತ್ತು 6A ನ ಇತರ ಪಡೆಗಳು, ವ್ಲಾಡಿಮಿರ್-ವೊಲಿನ್ಸ್ಕಿ, ಬ್ರಾಡಿ ದಿಕ್ಕಿನಲ್ಲಿ ಮುನ್ನಡೆಯುತ್ತಿರುವ ಶತ್ರು ಗುಂಪನ್ನು ಸುತ್ತುವರೆದು ನಾಶಪಡಿಸುತ್ತವೆ. ಜೂನ್ 24 ರ ಅಂತ್ಯದ ವೇಳೆಗೆ, ಲುಬ್ಲಿನ್ ಪ್ರದೇಶವನ್ನು ವಶಪಡಿಸಿಕೊಳ್ಳಿ.
3. ನಾನು ಆದೇಶಿಸುತ್ತೇನೆ:
ಎ) ಉತ್ತರ ಮುಂಭಾಗದ ಸೇನೆಗಳು ರಾಜ್ಯದ ಗಡಿಯನ್ನು ದೃಢವಾಗಿ ಆವರಿಸುವುದನ್ನು ಮುಂದುವರೆಸುತ್ತವೆ. ಎಡಭಾಗದಲ್ಲಿರುವ ಗಡಿ ಒಂದೇ ಆಗಿರುತ್ತದೆ.
ಬೌ) ವಾಯುವ್ಯ ಮುಂಭಾಗದ ಸೈನ್ಯಗಳು, ಬಾಲ್ಟಿಕ್ ಸಮುದ್ರದ ಕರಾವಳಿಯನ್ನು ದೃಢವಾಗಿ ಹಿಡಿದಿಟ್ಟುಕೊಂಡು, ಕೌನಾಸ್ ಪ್ರದೇಶದಿಂದ ಶತ್ರುಗಳ ಸುವಾಲ್ಕಿ ಗುಂಪಿನ ಪಾರ್ಶ್ವ ಮತ್ತು ಹಿಂಭಾಗಕ್ಕೆ ಪ್ರಬಲವಾದ ಪ್ರತಿದಾಳಿಯನ್ನು ತಲುಪಿಸಿ, ಪಶ್ಚಿಮ ಫ್ರಂಟ್ನ ಸಹಕಾರದೊಂದಿಗೆ ಅದನ್ನು ನಾಶಪಡಿಸುತ್ತವೆ ಮತ್ತು ಅಂತ್ಯದ ವೇಳೆಗೆ ಜೂನ್ 24 ರಂದು, ಸುವಾಲ್ಕಿ ಪ್ರದೇಶವನ್ನು ವಶಪಡಿಸಿಕೊಳ್ಳಿ.
ಎಡಭಾಗದಲ್ಲಿರುವ ಗಡಿ ಒಂದೇ ಆಗಿರುತ್ತದೆ.
ಸಿ) ವೆಸ್ಟರ್ನ್ ಫ್ರಂಟ್ನ ಸೈನ್ಯಗಳು, ವಾರ್ಸಾ ದಿಕ್ಕಿನಲ್ಲಿ ಶತ್ರುಗಳನ್ನು ಹಿಡಿದಿಟ್ಟುಕೊಂಡು, ಸುವಾಲ್ಕಿ ಶತ್ರು ಗುಂಪಿನ ಪಾರ್ಶ್ವ ಮತ್ತು ಹಿಂಭಾಗದಲ್ಲಿ ಕನಿಷ್ಠ ಎರಡು ಯಾಂತ್ರೀಕೃತ ಕಾರ್ಪ್ಸ್ ಮತ್ತು ಮುಂಭಾಗದ ವಾಯುಯಾನದ ಪಡೆಗಳೊಂದಿಗೆ ಪ್ರಬಲ ಪ್ರತಿದಾಳಿ ನಡೆಸುತ್ತವೆ, ಅದನ್ನು ನಾಶಪಡಿಸುತ್ತವೆ. ವಾಯುವ್ಯ ಮುಂಭಾಗ ಮತ್ತು ಜೂನ್ 24 ರ ಅಂತ್ಯದ ವೇಳೆಗೆ ಸುವಾಲ್ಕಿ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತದೆ.
ಎಡಭಾಗದಲ್ಲಿರುವ ಗಡಿ ಒಂದೇ ಆಗಿರುತ್ತದೆ.
d) ನೈರುತ್ಯ ಮುಂಭಾಗದ ಸೈನ್ಯಗಳು, ಹಂಗೇರಿಯೊಂದಿಗಿನ ರಾಜ್ಯದ ಗಡಿಯನ್ನು ದೃಢವಾಗಿ ಹಿಡಿದಿಟ್ಟುಕೊಂಡಿವೆ, ಲುಬ್ಲಿನ್‌ನ ಸಾಮಾನ್ಯ ದಿಕ್ಕಿನಲ್ಲಿ 5 ಮತ್ತು 6 ಎ ಪಡೆಗಳೊಂದಿಗೆ ಕೇಂದ್ರೀಕೃತ ದಾಳಿಯೊಂದಿಗೆ, ಕನಿಷ್ಠ ಐದು ಯಾಂತ್ರಿಕೃತ ದಳ ಮತ್ತು ಎಲ್ಲಾ ಮುಂಭಾಗದ ವಾಯುಯಾನ, ಶತ್ರು ಗುಂಪನ್ನು ಸುತ್ತುವರೆದು ನಾಶಪಡಿಸುತ್ತದೆ. ಜೂನ್ 26 ರ ಅಂತ್ಯದ ವೇಳೆಗೆ ವ್ಲಾಡಿಮಿರ್-ವೊಲಿನ್ಸ್ಕಿ, ಕ್ರಿಸ್ಟಿನೋಪೋಲ್ ಮುಂಭಾಗದಲ್ಲಿ ಮುನ್ನಡೆಯುತ್ತಾ, ಲುಬ್ಲಿನ್ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತದೆ. ಕ್ರಾಕೋವ್ ದಿಕ್ಕಿನಿಂದ ನಿಮಗಾಗಿ ಸುರಕ್ಷಿತವಾಗಿ ಒದಗಿಸಿ.
ಇ) ದಕ್ಷಿಣ ಮುಂಭಾಗದ ಸೈನ್ಯಗಳು ಶತ್ರುಗಳು ನಮ್ಮ ಪ್ರದೇಶವನ್ನು ಆಕ್ರಮಿಸುವುದನ್ನು ತಡೆಯಬೇಕು. ಶತ್ರು ಚೆರ್ನಿವ್ಟ್ಸಿ ದಿಕ್ಕಿನಲ್ಲಿ ಹೊಡೆಯಲು ಪ್ರಯತ್ನಿಸಿದಾಗ ಅಥವಾ p ಬಲದಿಂದ. ಪ್ರುಟ್ ಮತ್ತು ಡ್ಯಾನ್ಯೂಬ್ ಅದನ್ನು ನಾಶಮಾಡಲು ವಾಯುಯಾನದ ಸಹಕಾರದೊಂದಿಗೆ ನೆಲದ ಪಡೆಗಳ ಪ್ರಬಲ ಪಾರ್ಶ್ವದ ದಾಳಿಯೊಂದಿಗೆ; 23.6 ರ ರಾತ್ರಿ ಎರಡು ಯಾಂತ್ರೀಕೃತ ದಳಗಳು ಚಿಸಿನೌ ಮತ್ತು ಚಿಸಿನೌನ ವಾಯುವ್ಯದ ಕಾಡುಗಳಲ್ಲಿ ಕೇಂದ್ರೀಕರಿಸಲು.
4. ಬಾಲ್ಟಿಕ್ ಸಮುದ್ರದಿಂದ ಹಂಗೇರಿಯ ರಾಜ್ಯ ಗಡಿಯವರೆಗೆ ಮುಂಭಾಗದಲ್ಲಿ, ಗಡಿಯನ್ನು ಪರಿಗಣಿಸದೆ ರಾಜ್ಯ ಗಡಿ ಮತ್ತು ಕ್ರಮಗಳನ್ನು ದಾಟಲು ನಾನು ಅಧಿಕಾರ ನೀಡುತ್ತೇನೆ.
5. ಹೈಕಮಾಂಡ್‌ನ ವಿಮಾನಯಾನ:
a) 1 ನೇ Av ರಂದು ಒಂದು ವಿಮಾನದೊಂದಿಗೆ ವಾಯುವ್ಯ ಮುಂಭಾಗವನ್ನು ಬೆಂಬಲಿಸಿ. ಕಟ್ಟಡ 3ನೇ Av ರಂದು ಡಿಡಿ ಮತ್ತು ವೆಸ್ಟರ್ನ್ ಫ್ರಂಟ್ ಒಂದೇ ವಿಮಾನದಲ್ಲಿ. ಕಟ್ಟಡ ಸುವಾಲ್ಕಿ ಶತ್ರು ಗುಂಪನ್ನು ಸೋಲಿಸುವ ಅವರ ಕಾರ್ಯಾಚರಣೆಯ ಅವಧಿಗೆ ಡಿಡಿ;
b) DD ಯ 18ನೇ ವಾಯು ವಿಭಾಗವನ್ನು ನೈಋತ್ಯ ಮುಂಭಾಗಕ್ಕೆ ಸೇರಿಸಿ ಮತ್ತು 2ನೇ Av ನಲ್ಲಿ ಒಂದು ವಿಮಾನದೊಂದಿಗೆ ನೈಋತ್ಯ ಮುಂಭಾಗವನ್ನು ಬೆಂಬಲಿಸಿ. ಲುಬ್ಲಿನ್ ಶತ್ರು ಗುಂಪನ್ನು ಸೋಲಿಸುವ ತನ್ನ ಕಾರ್ಯಾಚರಣೆಯ ಅವಧಿಗೆ ಡಿಡಿ ಕಾರ್ಪ್ಸ್;
ಸಿ) 4ನೇ ಎವಿ. ನೈಋತ್ಯ ಮುಂಭಾಗದ ಮುಖ್ಯ ಗುಂಪು ಮತ್ತು ಕಪ್ಪು ಸಮುದ್ರದ ನೌಕಾಪಡೆಗೆ ಪಡೆಗಳ ಒಂದು ಭಾಗಕ್ಕೆ ಸಹಾಯ ಮಾಡಲು ಡಿಡಿ ಕಾರ್ಪ್ಸ್ ಅನ್ನು ನನ್ನ ಇತ್ಯರ್ಥಕ್ಕೆ ಬಿಟ್ಟುಬಿಡಿ.
ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ ಚೀಫ್ ಸದಸ್ಯ
ಯುಎಸ್ಎಸ್ಆರ್ ಮಿಲಿಟರಿ ಕೌನ್ಸಿಲ್
ಸೋವಿಯತ್ ಒಕ್ಕೂಟದ ಮಾರ್ಷಲ್
ಟಿಮೊಶೆಂಕೊ
ಮಾಲೆಂಕೋವ್
ಜನರಲ್ ಸ್ಟಾಫ್ ಮುಖ್ಯಸ್ಥ
ಕೆಂಪು ಸೈನ್ಯ
ಆರ್ಮಿ ಜನರಲ್ ಝುಕೋವ್
ಟೈಪ್‌ಸ್ಕ್ರಿಪ್ಟ್, ಪ್ರಮಾಣೀಕೃತ ಪ್ರತಿ. ಒಂದು ಟಿಪ್ಪಣಿ ಇದೆ: "21-15 ಜೂನ್ 22, 1941 ರಂದು ಕಳುಹಿಸಲಾಗಿದೆ."
TsAMO RF, f. 48a, ಆಪ್. 1554, ಸಂಖ್ಯೆ 90, ಪುಟಗಳು. 260-262.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-year/2030-614-3-22-1941
26. ಕೆಂಪು ಸೈನ್ಯದ ಕಮಾಂಡರ್‌ಗಳಿಗೆ "ಜನರಲ್ ಪೊಕ್ರೊವ್ಸ್ಕಿ ಆಯೋಗ" ಕಳುಹಿಸಿದ ಪ್ರಶ್ನೆಗಳು
1952 ರಲ್ಲಿ ಅಧಿಕಾರಿಗಳು ಮತ್ತು ಜನರಲ್‌ಗಳಿಗೆ ಪ್ರಶ್ನೆಗಳನ್ನು ಕಳುಹಿಸಲಾಗಿದೆ
1941-1945ರ ಮಹಾ ದೇಶಭಕ್ತಿಯ ಯುದ್ಧದ ವಿವರಣೆಯನ್ನು ಅಭಿವೃದ್ಧಿಪಡಿಸುವಾಗ. ಯುದ್ಧದ ಆರಂಭಿಕ ಅವಧಿಗೆ ಸಂಬಂಧಿಸಿದಂತೆ ಹಲವಾರು ಅಸ್ಪಷ್ಟ ಮತ್ತು ಅಪೂರ್ಣವಾಗಿ ದಾಖಲಿಸಲಾದ ಸಮಸ್ಯೆಗಳಿವೆ.
ಈ ಅಸ್ಪಷ್ಟ ಪ್ರಶ್ನೆಗಳು ಸೇರಿವೆ:
1. ರಾಜ್ಯದ ಗಡಿಯ ರಕ್ಷಣೆಯ ಯೋಜನೆಯನ್ನು ಪಡೆಗಳಿಗೆ ತಿಳಿಸಲಾಗಿದೆಯೇ, ಅವರಿಗೆ ಸಂಬಂಧಪಟ್ಟಂತೆ; ಈ ಯೋಜನೆಯ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಆದೇಶ ಮತ್ತು ಪ್ರಧಾನ ಕಛೇರಿಯು ಯಾವಾಗ ಮತ್ತು ಏನು ಮಾಡಿದೆ?
2. ಯಾವ ಸಮಯದಿಂದ ಮತ್ತು ಯಾವ ಆದೇಶದ ಆಧಾರದ ಮೇಲೆ ಕವರಿಂಗ್ ಪಡೆಗಳು ರಾಜ್ಯದ ಗಡಿಯನ್ನು ಪ್ರವೇಶಿಸಲು ಪ್ರಾರಂಭಿಸಿದವು ಮತ್ತು ಯುದ್ಧದ ಪ್ರಾರಂಭದ ಮೊದಲು ಅವುಗಳಲ್ಲಿ ಎಷ್ಟು ಮಂದಿಯನ್ನು ನಿಯೋಜಿಸಲಾಗಿದೆ?
3. ಜೂನ್ 22 ರ ಬೆಳಿಗ್ಗೆ ನಾಜಿ ಜರ್ಮನಿಯ ನಿರೀಕ್ಷಿತ ದಾಳಿಗೆ ಸಂಬಂಧಿಸಿದಂತೆ ಸೈನ್ಯವನ್ನು ಎಚ್ಚರಿಕೆಯಲ್ಲಿ ಇರಿಸಲು ಆದೇಶವನ್ನು ಸ್ವೀಕರಿಸಿದಾಗ; ಈ ಆದೇಶವನ್ನು ಕೈಗೊಳ್ಳಲು ಏನು ಮತ್ತು ಯಾವಾಗ ಸೂಚನೆಗಳನ್ನು ನೀಡಲಾಯಿತು ಮತ್ತು ಸೈನ್ಯವು ಏನು ಮಾಡಿತು?
4. ಹೆಚ್ಚಿನ ಫಿರಂಗಿಗಳು ತರಬೇತಿ ಕೇಂದ್ರಗಳಲ್ಲಿ ಏಕೆ ನೆಲೆಗೊಂಡಿವೆ?
5. ಪಡೆಗಳ ಕಮಾಂಡ್ ಮತ್ತು ನಿಯಂತ್ರಣಕ್ಕಾಗಿ ಪ್ರಧಾನ ಕಛೇರಿಯನ್ನು ಎಷ್ಟು ಮಟ್ಟಿಗೆ ಸಿದ್ಧಪಡಿಸಲಾಗಿದೆ ಮತ್ತು ಇದು ಯುದ್ಧದ ಮೊದಲ ದಿನಗಳಲ್ಲಿ ಕಾರ್ಯಾಚರಣೆಯ ಹಾದಿಯನ್ನು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿತು?
ಈ ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬೆಳಗಿಸಲು ಮತ್ತು ಆ ಮೂಲಕ ಮಹಾ ದೇಶಭಕ್ತಿಯ ಯುದ್ಧದ ಸಂಪೂರ್ಣ ಮತ್ತು ವಸ್ತುನಿಷ್ಠ ವಿವರಣೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಲು ಮಾಜಿ ಕಮಾಂಡರ್/ಸಿಬ್ಬಂದಿ/ವಿಭಾಗ/ಕಾರ್ಪ್ಸ್/ ಮುಖ್ಯಸ್ಥರಾಗಿ ನಾನು ನಿಮ್ಮನ್ನು ಕೇಳುತ್ತೇನೆ.
ಕರ್ನಲ್ ಜನರಲ್ ಪೊಕ್ರೊವ್ಸ್ಕಿ
ಈ ಪ್ರಶ್ನೆಗಳನ್ನು M. A. ಪುರ್ಕೇವ್ ಅವರು ಸಮೀಕ್ಷೆಯ ವಸ್ತುಗಳಿಂದ ತೆಗೆದುಕೊಳ್ಳಲಾಗಿದೆ
1952 ರಲ್ಲಿ ಫಿರಂಗಿ ಕಮಾಂಡರ್‌ಗಳಿಗೆ ಪ್ರಶ್ನೆಗಳನ್ನು ಕಳುಹಿಸಲಾಗಿದೆ
1941-1945ರ ಮಹಾ ದೇಶಭಕ್ತಿಯ ಯುದ್ಧದ ವಿವರಣೆಯನ್ನು ಅಭಿವೃದ್ಧಿಪಡಿಸುವಾಗ, "1941 ರ ರಾಜ್ಯ ಗಡಿ ರಕ್ಷಣಾ ಯೋಜನೆ" ಪ್ರಕಾರ ಗಡಿ ಮಿಲಿಟರಿ ಜಿಲ್ಲೆಗಳ ಫಿರಂಗಿದಳದ ಕೇಂದ್ರೀಕರಣ ಮತ್ತು ನಿಯೋಜನೆಯ ಅವಧಿಗೆ ಸಂಬಂಧಿಸಿದಂತೆ ಹಲವಾರು ಅಸ್ಪಷ್ಟ ಮತ್ತು ಅಪೂರ್ಣವಾಗಿ ದಾಖಲಿಸಲಾದ ಸಮಸ್ಯೆಗಳಿವೆ. ಮಹಾ ದೇಶಭಕ್ತಿಯ ಯುದ್ಧದ ಮುನ್ನಾದಿನ.
ಈ ಅಸ್ಪಷ್ಟ ಪ್ರಶ್ನೆಗಳು ಸೇರಿವೆ:
1. ಫಿರಂಗಿ ಶಿಬಿರಗಳಲ್ಲಿನ ತರಬೇತಿ ಶಿಬಿರಗಳಲ್ಲಿ ರೈಫಲ್ ಕಾರ್ಪ್ಸ್ ಮತ್ತು ವಿಭಾಗಗಳ ಹೆಚ್ಚಿನ ಫಿರಂಗಿಗಳು ಏಕೆ ಇದ್ದವು?
2. ಯಾವ ಸಂಯೋಜಿತ ಶಸ್ತ್ರಾಸ್ತ್ರ ರಚನೆಗಳಿಂದ ಫಿರಂಗಿಗಳನ್ನು ತರಬೇತಿ ಶಿಬಿರಗಳಿಗೆ ಹಿಂತೆಗೆದುಕೊಳ್ಳಲಾಗಿಲ್ಲ?
3. ಯುದ್ಧ ಸನ್ನದ್ಧತೆಯ ಮೇಲೆ ರಚನೆಗಳು ಮತ್ತು ಘಟಕಗಳ ಫಿರಂಗಿಗಳನ್ನು ಹಾಕಲು ಆದೇಶವನ್ನು ಯಾವಾಗ ನೀಡಲಾಯಿತು? ಈ ಆದೇಶದ ಅನುಸಾರವಾಗಿ ಭಾಗಗಳಲ್ಲಿ ಏನು ಮತ್ತು ಯಾವಾಗ ಮಾಡಲಾಯಿತು?
4. ತರಬೇತಿ ಶಿಬಿರಗಳಿಗೆ ತಂದ ಫಿರಂಗಿ ಘಟಕಗಳು ಯಾವ ಮದ್ದುಗುಂಡುಗಳನ್ನು ಹೊಂದಿದ್ದವು? ಯುದ್ಧದ ಆರಂಭದಲ್ಲಿ, ಅವರು ಶಿಬಿರಗಳಿಂದ ತಮ್ಮ ವಿಭಾಗಗಳು ಮತ್ತು ಕಾರ್ಪ್ಸ್ಗೆ ತೆರಳುತ್ತಿದ್ದ ಸಮಯದಲ್ಲಿ ಈ ಘಟಕಗಳನ್ನು ಮದ್ದುಗುಂಡುಗಳೊಂದಿಗೆ ಪುನಃ ತುಂಬಿಸಲು ಸಾಧ್ಯವೇ?
5. ಶಿಬಿರಗಳಲ್ಲಿರುವ ಫಿರಂಗಿಗಳು ಯಾವಾಗ ತಮ್ಮ ಘಟಕಗಳನ್ನು ಸೇರಿಕೊಂಡವು? ನಮ್ಮ ಗಡಿಗಳನ್ನು ವಿಶ್ವಾಸಘಾತುಕವಾಗಿ ಉಲ್ಲಂಘಿಸಿದ ನಾಜಿ ಪಡೆಗಳೊಂದಿಗೆ ಕವರಿಂಗ್ ಘಟಕಗಳು ಯಾವ ಫಿರಂಗಿಗಳೊಂದಿಗೆ ಯುದ್ಧದಲ್ಲಿ ತೊಡಗಿದವು?
6. ಫಿರಂಗಿ ಘಟಕಗಳಿಗೆ ಎಳೆತದ ಸಾಧನಗಳನ್ನು ಎಷ್ಟು ಮಟ್ಟಿಗೆ ಒದಗಿಸಲಾಗಿದೆ?
7. ರಾಜ್ಯ ಗಡಿ ರಕ್ಷಣಾ ಯೋಜನೆಯ ಪ್ರಕಾರ ಕವರಿಂಗ್ ಘಟಕಗಳ ಫಿರಂಗಿ ಗುಂಡಿನ ಸ್ಥಾನಗಳನ್ನು ನಿರ್ಧರಿಸಲಾಗಿದೆಯೇ ಮತ್ತು ಫಿರಂಗಿಗಾಗಿ ಅಗ್ನಿಶಾಮಕ ಯೋಜನೆ ಮತ್ತು ಗುಂಡಿನ ಸ್ಥಾನಗಳ ಪ್ರದೇಶಗಳಿಗೆ ಅದನ್ನು ತೆಗೆದುಹಾಕುವ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗಿದೆಯೇ?
ಫಿರಂಗಿದಳದ ಮಾಜಿ ಮುಖ್ಯಸ್ಥರಾಗಿ, ಸಾಧ್ಯವಾದಷ್ಟು ಮಟ್ಟಿಗೆ, ಈ ಸಮಸ್ಯೆಗಳನ್ನು ಬೆಳಗಿಸಲು ಮತ್ತು ಆ ಮೂಲಕ ಮಹಾ ದೇಶಭಕ್ತಿಯ ಯುದ್ಧದ ಸಂಪೂರ್ಣ ಮತ್ತು ವಸ್ತುನಿಷ್ಠ ವಿವರಣೆಯನ್ನು ಅಭಿವೃದ್ಧಿಪಡಿಸಲು ನಾನು ನಿಮ್ಮನ್ನು ಕೇಳುತ್ತೇನೆ.
ಕರ್ನಲ್ ಜನರಲ್ ಪೊಕ್ರೊವ್ಸ್ಕಿ
ಆರ್ಮಿ ಏರ್ ಫೋರ್ಸ್‌ನ ಮಾಜಿ ಕಮಾಂಡರ್‌ಗೆ 1952 ರಲ್ಲಿ ಪ್ರಶ್ನೆಗಳನ್ನು ಕಳುಹಿಸಲಾಗಿದೆ
1941-1945ರ ಮಹಾ ದೇಶಭಕ್ತಿಯ ಯುದ್ಧದ ವಿವರಣೆಯನ್ನು ಅಭಿವೃದ್ಧಿಪಡಿಸುವಾಗ, "1941 ರ ರಾಜ್ಯ ಗಡಿ ರಕ್ಷಣಾ ಯೋಜನೆ" ಪ್ರಕಾರ ಗಡಿ ಮಿಲಿಟರಿ ಜಿಲ್ಲೆಗಳಲ್ಲಿ ವಾಯುಪಡೆಗಳ ನಿಯೋಜನೆ ಮತ್ತು ಕೇಂದ್ರೀಕರಣಕ್ಕೆ ಸಂಬಂಧಿಸಿದ ಹಲವಾರು ಅಸ್ಪಷ್ಟ ಮತ್ತು ಅಪೂರ್ಣವಾಗಿ ದಾಖಲಿಸಲಾದ ಸಮಸ್ಯೆಗಳಿವೆ. ಮಹಾ ದೇಶಭಕ್ತಿಯ ಯುದ್ಧದ ಮುನ್ನಾದಿನ.
ಈ ಅಸ್ಪಷ್ಟ ಪ್ರಶ್ನೆಗಳು ಸೇರಿವೆ:
1. ಯುದ್ಧದ ಮುನ್ನಾದಿನದಂದು ಸೇನಾ ವಾಯುಪಡೆಗಳಿಗೆ ಏರ್‌ಫೀಲ್ಡ್ ನೆಟ್‌ವರ್ಕ್ ಅನ್ನು ಒದಗಿಸುವುದು?
2. ವಾಯು ರಚನೆಗಳು ಮತ್ತು ಆರ್ಮಿ ಏರ್ ಫೋರ್ಸ್ ಘಟಕಗಳು ಮೆಟೀರಿಯಲ್ ಮತ್ತು ಅದರ ಗುಣಮಟ್ಟವನ್ನು ಹೊಂದಿದೆಯೇ? ಆರ್ಮಿ ಏರ್ ಫೋರ್ಸ್‌ನೊಂದಿಗೆ ಸೇವೆಗೆ ಪ್ರವೇಶಿಸುವ ಹೊಸ ಪ್ರಕಾರದ ವಿಮಾನಗಳನ್ನು ವಿಮಾನ ಸಿಬ್ಬಂದಿ ಎಷ್ಟು ಮಟ್ಟಿಗೆ ಕರಗತ ಮಾಡಿಕೊಂಡಿದ್ದಾರೆ? ಸೇನಾ ವಾಯುಪಡೆಯ ಸಿಬ್ಬಂದಿ ಯುದ್ಧ ಕಾರ್ಯಾಚರಣೆಗಳನ್ನು ನಡೆಸಲು ಸಿದ್ಧರಿದ್ದಾರೆಯೇ?
3. ಜೂನ್ 22 ರ ಬೆಳಿಗ್ಗೆ ನಾಜಿ ಜರ್ಮನಿಯಿಂದ ಸಂಭವನೀಯ ದಾಳಿಯ ಬಗ್ಗೆ ಆರ್ಮಿ ಏರ್ ಫೋರ್ಸ್ ಕಮಾಂಡ್ಗೆ ತಿಳಿದಿದೆಯೇ?
4. ಸೇನಾ ವಾಯುಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ತರಲು ಆದೇಶವನ್ನು ಯಾವಾಗ ಸ್ವೀಕರಿಸಲಾಯಿತು ಮತ್ತು ಈ ಆದೇಶದ ಅನುಸಾರವಾಗಿ ಆರ್ಮಿ ಏರ್ ಫೋರ್ಸ್ ಕಮಾಂಡ್ ಏನು ಮಾಡಿದೆ?
5. ಫ್ಯಾಸಿಸ್ಟ್ ವಾಯುಯಾನದ ಹಠಾತ್ ದಾಳಿಯನ್ನು ಹಿಮ್ಮೆಟ್ಟಿಸಲು ಜೂನ್ 22 ರ ಬೆಳಿಗ್ಗೆ ಆರ್ಮಿ ಏರ್ ಫೋರ್ಸಸ್ ಅನ್ನು ಎಷ್ಟು ಮಟ್ಟಿಗೆ ಸಿದ್ಧಪಡಿಸಲಾಗಿದೆ?
6. ಯುದ್ಧದ ಪರಿಸ್ಥಿತಿಗಳಲ್ಲಿ ವಾಯುಯಾನವನ್ನು ನಿಯಂತ್ರಿಸಲು ಸೈನ್ಯದ ಪ್ರಧಾನ ಕಛೇರಿಯ ವಾಯುಯಾನ ವಿಭಾಗವು ಎಷ್ಟು ಸಿದ್ಧವಾಗಿದೆ ಮತ್ತು ಇದು ಯುದ್ಧದ ಮೊದಲ ದಿನಗಳಲ್ಲಿ ಅದರ ಯುದ್ಧ ಕಾರ್ಯಾಚರಣೆಗಳ ಮೇಲೆ ಎಷ್ಟು ಪರಿಣಾಮ ಬೀರಿತು?
ಆರ್ಮಿ ಏರ್ ಫೋರ್ಸ್‌ನ ಮಾಜಿ ಕಮಾಂಡರ್ ಆಗಿ, ಈ ಸಮಸ್ಯೆಗಳ ಬಗ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬೆಳಕು ಚೆಲ್ಲುವಂತೆ ನಾನು ನಿಮ್ಮನ್ನು ಕೇಳುತ್ತೇನೆ ಮತ್ತು ಆ ಮೂಲಕ ಮಹಾ ದೇಶಭಕ್ತಿಯ ಯುದ್ಧದ ಸಂಪೂರ್ಣ ಮತ್ತು ವಸ್ತುನಿಷ್ಠ ವಿವರಣೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತೇನೆ.
ಕರ್ನಲ್ ಜನರಲ್ ಪೊಕ್ರೊವ್ಸ್ಕಿ
ಗಡಿ ಜಿಲ್ಲೆಗಳ ಗುಪ್ತಚರ ಇಲಾಖೆಗಳ ಮಾಜಿ ಮುಖ್ಯಸ್ಥರಿಗೆ 1953 ರಲ್ಲಿ ಪ್ರಶ್ನೆಗಳನ್ನು ಕಳುಹಿಸಲಾಗಿದೆ.
1941-1945ರ ಮಹಾ ದೇಶಭಕ್ತಿಯ ಯುದ್ಧದ ವಿವರಣೆಯನ್ನು ಅಭಿವೃದ್ಧಿಪಡಿಸುವಾಗ, ಯುದ್ಧದ ಮುನ್ನಾದಿನದಂದು ನಾಜಿ ಪಡೆಗಳ ಸಂಭವನೀಯ ಕ್ರಮಗಳ ಗುಂಪಿನ ಪ್ರಧಾನ ಕಛೇರಿಯ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಹಲವಾರು ಅಸ್ಪಷ್ಟ ಪ್ರಶ್ನೆಗಳಿವೆ.
ಈ ಅಸ್ಪಷ್ಟ ಪ್ರಶ್ನೆಗಳು ಸೇರಿವೆ:
1. ಯುದ್ಧದ ಮುನ್ನಾದಿನದಂದು ಜಿಲ್ಲಾ ಕೇಂದ್ರದಲ್ಲಿ ನಾಜಿ ಪಡೆಗಳ ಗುಂಪನ್ನು ಎಷ್ಟರ ಮಟ್ಟಿಗೆ ಕರೆಯಲಾಗುತ್ತಿತ್ತು?
2. ಶತ್ರು ಪಡೆಗಳ ಬಹಿರಂಗ ಗುಂಪು ಮತ್ತು ಅವನ ಕ್ರಿಯೆಗಳ ಸಂಭವನೀಯ ಸ್ವರೂಪವನ್ನು ಹೇಗೆ ನಿರ್ಣಯಿಸಲಾಗಿದೆ.
3. ನಾಜಿ ಜರ್ಮನಿಯ ಕಡೆಯಿಂದ ಯುದ್ಧದ ಪ್ರಾರಂಭದ ಸಮಯದ ಬಗ್ಗೆ ಜಿಲ್ಲಾ ಕೇಂದ್ರವು ಮಾಹಿತಿಯನ್ನು ಹೊಂದಿದೆಯೇ?
4. ಗುಪ್ತಚರ ಡೇಟಾವನ್ನು ಬಳಸಿಕೊಂಡು ಜಿಲ್ಲಾ ಕೇಂದ್ರದಲ್ಲಿ ಯಾವ ಆದೇಶವು ಅಸ್ತಿತ್ವದಲ್ಲಿದೆ (ಯಾರಿಗೆ ಅವರು ವರದಿ ಮಾಡಿದರು, ಅವರನ್ನು ಸೈನ್ಯಕ್ಕೆ ಕಳುಹಿಸಲಾಗಿದೆ, ಅವರನ್ನು ಜನರಲ್ ಸ್ಟಾಫ್ಗೆ ಪ್ರಸ್ತುತಪಡಿಸಲಾಗಿದೆ).
5. ಜಿಲ್ಲಾ ಪಡೆಗಳ ಆಜ್ಞೆಯು ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಜಿಲ್ಲಾ ಪ್ರಧಾನ ಕಛೇರಿಯ ತೀರ್ಮಾನಗಳನ್ನು ಹೇಗೆ ನಿರ್ಣಯಿಸಿದೆ.
6. ಯುದ್ಧದ ಮೊದಲ ತಿಂಗಳಲ್ಲಿ ಪಡೆಗಳಿಂದ ಸಮಯೋಚಿತ ಗುಪ್ತಚರ ಡೇಟಾವನ್ನು ಹೇಗೆ ಸ್ವೀಕರಿಸಲಾಗಿದೆ ಮತ್ತು ಈ ಡೇಟಾದ ಸಂಪೂರ್ಣತೆ ಮತ್ತು ಮೌಲ್ಯದ ಮಟ್ಟ.
7. ಯುದ್ಧದ ಮೊದಲ ತಿಂಗಳಲ್ಲಿ ಗುಪ್ತಚರ ಇಲಾಖೆ ಹೇಗೆ ಕೆಲಸ ಮಾಡಿತು.
ಪ್ರಧಾನ ಕಛೇರಿಯ ಗುಪ್ತಚರ ವಿಭಾಗದ ಮಾಜಿ ಮುಖ್ಯಸ್ಥರಾಗಿ, ಸಾಧ್ಯವಾದಷ್ಟು ಮಟ್ಟಿಗೆ, ಈ ಸಮಸ್ಯೆಗಳನ್ನು ಬೆಳಗಿಸಲು ಮತ್ತು ಆ ಮೂಲಕ ಮಹಾ ದೇಶಭಕ್ತಿಯ ಯುದ್ಧದ ಸಂಪೂರ್ಣ ಮತ್ತು ವಸ್ತುನಿಷ್ಠ ವಿವರಣೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಲು ನಾನು ನಿಮ್ಮನ್ನು ಕೇಳುತ್ತೇನೆ.
ಕರ್ನಲ್ ಜನರಲ್ ಪೊಕ್ರೊವ್ಸ್ಕಿ
1949 ರಲ್ಲಿ ಮಿಲಿಟರಿ ವೈಜ್ಞಾನಿಕ ನಿರ್ದೇಶನಾಲಯದ ಆರಂಭಿಕ ವಿನಂತಿಗೆ ಪ್ರತಿಕ್ರಿಯಿಸದ ಮಿಲಿಟರಿ ನಾಯಕರಿಗೆ 1953 ರಲ್ಲಿ ಕಳುಹಿಸಲಾದ ಜ್ಞಾಪನೆ ಪತ್ರ.
ನೀವು, ಮಹಾ ದೇಶಭಕ್ತಿಯ ಯುದ್ಧದ ಆರಂಭಿಕ ಅವಧಿಯಲ್ಲಿ ಪಾಲ್ಗೊಳ್ಳುವವರಾಗಿ, ಯುದ್ಧದ ಮೊದಲ ತಿಂಗಳುಗಳ ನೆನಪುಗಳನ್ನು ಬರೆಯಲು ವಿನಂತಿಯನ್ನು ಕಳುಹಿಸಲಾಗಿದೆ (ಸೆಪ್ಟೆಂಬರ್ ಸೇರಿದಂತೆ).
ಇಲ್ಲಿಯವರೆಗೆ, ಕೆಲವು ಅಪರಿಚಿತ ಕಾರಣಗಳಿಗಾಗಿ, ನಿಮ್ಮಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಸ್ವೀಕರಿಸಲಾಗಿಲ್ಲ.
ಮಹಾ ದೇಶಭಕ್ತಿಯ ಯುದ್ಧದ ಆರಂಭಿಕ ಅವಧಿಯ ಮಿಲಿಟರಿ ಕಾರ್ಯಾಚರಣೆಗಳ ವೈಶಿಷ್ಟ್ಯಗಳು ಮತ್ತು ಕೋರ್ಸ್ ಅನ್ನು ಮಿಲಿಟರಿ-ಐತಿಹಾಸಿಕ ಕೃತಿಗಳಲ್ಲಿ ಅಭಿವೃದ್ಧಿಪಡಿಸುವ ಮತ್ತು ಸಂಕ್ಷಿಪ್ತಗೊಳಿಸುವ ಪ್ರಾಮುಖ್ಯತೆಯನ್ನು ಪರಿಗಣಿಸಿ, ಮುಖ್ಯ ಮಿಲಿಟರಿ ವೈಜ್ಞಾನಿಕ ನಿರ್ದೇಶನಾಲಯವು ಪ್ರಶ್ನೆಗಳ ಮಿತಿಯಲ್ಲಿ ಆತ್ಮಚರಿತ್ರೆಗಳನ್ನು ಬರೆಯಲು ನಿಮ್ಮನ್ನು ಮತ್ತೆ ಕೇಳುವುದು ಅಗತ್ಯವೆಂದು ಪರಿಗಣಿಸುತ್ತದೆ. ಮೇಲಿನ ಪತ್ರದಲ್ಲಿ ನೀಡಲಾಗಿದೆ.
ಕರ್ನಲ್ ಜನರಲ್ ಪೊಕ್ರೊವ್ಸ್ಕಿ
ವಿಭಾಗೀಯ ಮತ್ತು ರೆಜಿಮೆಂಟಲ್ ಕಮಾಂಡರ್‌ಗಳಿಗೆ 1956 ರಲ್ಲಿ ಪ್ರಶ್ನೆಗಳನ್ನು ಕಳುಹಿಸಲಾಗಿದೆ.
ಮಹಾ ದೇಶಭಕ್ತಿಯ ಯುದ್ಧದ ಆರಂಭಿಕ ಅವಧಿಯ ಘಟನೆಗಳ ಸಮಗ್ರ ಮತ್ತು ಸತ್ಯವಾದ ಅಧ್ಯಯನದ ತುರ್ತು ಅಗತ್ಯವನ್ನು ಪರಿಗಣಿಸಿ, ಮಿಲಿಟರಿ ಇತಿಹಾಸ ವಿಭಾಗವು ಯುದ್ಧದಲ್ಲಿ ಭಾಗವಹಿಸುವವರಾಗಿ, ಮಾಜಿ ಕಮಾಂಡರ್ ಆಗಿ, ನಿಮ್ಮ ನೆನಪುಗಳನ್ನು ಹಂಚಿಕೊಳ್ಳಲು ವಿನಂತಿಸುತ್ತದೆ. ಸರಿಸುಮಾರು ಈ ಕೆಳಗಿನ ಪ್ರಶ್ನೆಗಳು:
1. ರೆಜಿಮೆಂಟ್‌ನ ಸ್ಥಳಗಳು ಮತ್ತು ಯುದ್ಧದ ಪ್ರಾರಂಭದಲ್ಲಿ ಅದು ಎಲ್ಲಿತ್ತು.
2. ಪ್ಲಟೂನ್-ವಿಭಾಗ ಮಟ್ಟದಲ್ಲಿ ಪ್ರಧಾನ ಕಚೇರಿ ಮತ್ತು ಕಮಾಂಡ್ ಸಿಬ್ಬಂದಿಗಳ ಸನ್ನದ್ಧತೆಯ ಮಟ್ಟ.
3. ವಸ್ತು ಮತ್ತು ತಾಂತ್ರಿಕ ಬೆಂಬಲ (ಎಳೆತದ ವಿಧಾನಗಳ ಲಭ್ಯತೆ, ಗೋದಾಮುಗಳಲ್ಲಿ ಮದ್ದುಗುಂಡುಗಳು, ಬಂದೂಕುಗಳೊಂದಿಗೆ ಮತ್ತು ಸಿಬ್ಬಂದಿಗಳ ನಡುವೆ, ಸಾರಿಗೆ, ಸಂವಹನ, ಇತ್ಯಾದಿಗಳನ್ನು ಒದಗಿಸುವುದು).
4. ರೆಜಿಮೆಂಟ್ ಅನ್ನು ಯುದ್ಧ ಸನ್ನದ್ಧತೆಗೆ ತರಲು ಯಾವಾಗ ಮತ್ತು ಯಾರಿಂದ ಆದೇಶವನ್ನು ಸ್ವೀಕರಿಸಲಾಗಿದೆ ಮತ್ತು ಅದು ಯಾವ ಕಾರ್ಯವನ್ನು ಪಡೆಯಿತು.
5. ಪೂರ್ವ ತಯಾರಾದ ಫೈರಿಂಗ್ ಸ್ಥಾನಗಳು, ಅವರ ಎಂಜಿನಿಯರಿಂಗ್ ಉಪಕರಣಗಳ ವ್ಯಾಪ್ತಿ ಮತ್ತು ಅವರು ಆಕ್ರಮಿಸಿಕೊಂಡಿದ್ದಾಗ.
6. ಜೂನ್-ಜುಲೈ 1941 ರಲ್ಲಿ ರೆಜಿಮೆಂಟ್ನ ಮಿಲಿಟರಿ ಕಾರ್ಯಾಚರಣೆಗಳ ಸಂಕ್ಷಿಪ್ತ ಅವಲೋಕನ. ಜೂನ್ 22 ರಿಂದ ಜುಲೈ 10 ರವರೆಗಿನ ಘಟನೆಗಳನ್ನು ಹೆಚ್ಚು ವಿವರವಾಗಿ ಒಳಗೊಳ್ಳಲು ಸಲಹೆ ನೀಡಲಾಗುತ್ತದೆ.
ನಾವು ಕೇಳುವ ಪ್ರಶ್ನೆಗಳು ನಿಮ್ಮ ನೆನಪುಗಳ ವಿವರಣೆಯನ್ನು ಮಿತಿಗೊಳಿಸಬಾರದು. ನಿಮ್ಮ ಅಭಿಪ್ರಾಯದಲ್ಲಿ ಗಮನಕ್ಕೆ ಅರ್ಹವಾದ ಸಮಸ್ಯೆಗಳನ್ನು ಹೈಲೈಟ್ ಮಾಡಲು ಸಲಹೆ ನೀಡಲಾಗುತ್ತದೆ.
ಉಪ ಮಿಲಿಟರಿ ಇತಿಹಾಸ ವಿಭಾಗದ ಮುಖ್ಯಸ್ಥ
ಮೇಜರ್ ಜನರಲ್ ಸಿಚೆವ್
ಪ್ರಕಟಿತ: ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ರೆಡ್ ಆರ್ಮಿಯ ಕಮಾಂಡರ್ಗಳು: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾಲಯ, 2017.
27. ಜುಲೈ 22, 1941 ರ ಯುಎಸ್ಎಸ್ಆರ್ನ ಸುಪ್ರೀಂ ಕೋರ್ಟ್ನ ಮಿಲಿಟರಿ ಕೊಲಿಜಿಯಂನ ಮುಚ್ಚಿದ ನ್ಯಾಯಾಲಯದ ಅಧಿವೇಶನದ ಪ್ರೋಟೋಕಾಲ್.
ಮಾಸ್ಕೋ ಜುಲೈ 22, 1941
ಉನ್ನತ ರಹಸ್ಯ
Otp. 1 ಪ್ರತಿ
ಅಧ್ಯಕ್ಷರು: ಸಶಸ್ತ್ರ ಪಡೆಗಳ ವಕೀಲ ವಿ.ವಿ
ಸದಸ್ಯರು: ಮಿಲಿಟರಿ ವಕೀಲ ಎ.ಎಂ. ಓರ್ಲೋವ್ ಮತ್ತು ಮಿಲಿಟರಿ ವಕೀಲ ಡಿ.ಯಾ
ಕಾರ್ಯದರ್ಶಿ - ಮಿಲಿಟರಿ ವಕೀಲ ಎ.ಎಸ್. ಮಜೂರ್
0 ಗಂಟೆಗೆ 20 ನಿಮಿಷ. ಅಧ್ಯಕ್ಷರು ನ್ಯಾಯಾಲಯದ ವಿಚಾರಣೆಯನ್ನು ತೆರೆದರು ಮತ್ತು ವೆಸ್ಟರ್ನ್ ಫ್ರಂಟ್‌ನ ಮಾಜಿ ಕಮಾಂಡರ್ - ಆರ್ಮಿ ಜನರಲ್ ಡಿಮಿಟ್ರಿ ಗ್ರಿಗೊರಿವಿಚ್ ಪಾವ್ಲೋವ್, ವೆಸ್ಟರ್ನ್ ಫ್ರಂಟ್‌ನ ಮಾಜಿ ಮುಖ್ಯಸ್ಥ - ಮೇಜರ್ ಜನರಲ್ ವ್ಲಾಡಿಮಿರ್ ಎಫಿಮೊವಿಚ್ ಕ್ಲಿಮೋವ್ಸ್ಕಿಖ್ ಅವರ ಆರೋಪದ ಮೇಲೆ ಪ್ರಕರಣವನ್ನು ಪರಿಗಣಿಸುವುದಾಗಿ ಘೋಷಿಸಿದರು. ಆರ್ಟ್ ಅಡಿಯಲ್ಲಿ ಅಪರಾಧಗಳ. ಕಲೆ. BSSR ನ ಕ್ರಿಮಿನಲ್ ಕೋಡ್ನ 63-2 ಮತ್ತು 76; ವೆಸ್ಟರ್ನ್ ಫ್ರಂಟ್ ಪ್ರಧಾನ ಕಚೇರಿಯ ಸಂವಹನದ ಮಾಜಿ ಮುಖ್ಯಸ್ಥ - ಮೇಜರ್ ಜನರಲ್ ಆಂಡ್ರೇ ಟೆರೆಂಟಿವಿಚ್ ಗ್ರಿಗೊರಿವ್ ಮತ್ತು 4 ನೇ ಸೈನ್ಯದ ಮಾಜಿ ಕಮಾಂಡರ್ - ಮೇಜರ್ ಜನರಲ್ ಅಲೆಕ್ಸಾಂಡರ್ ಆಂಡ್ರೆವಿಚ್ ಕೊರೊಬ್ಕೊವ್, ಇಬ್ಬರೂ ಕಲೆಯ ಅಡಿಯಲ್ಲಿ ಅಪರಾಧ ಮಾಡಿದ್ದಾರೆ. BSSR ನ ಕ್ರಿಮಿನಲ್ ಕೋಡ್ನ 180 ಷರತ್ತು "6".
ಆರೋಪಿಗಳ ಗುರುತನ್ನು ಖಚಿತಪಡಿಸಿಕೊಂಡ ನಂತರ, ಸಭಾಧ್ಯಕ್ಷರು ಅವರಿಗೆ ದೋಷಾರೋಪಣೆಯ ಪ್ರತಿಯನ್ನು ನೀಡಲಾಗಿದೆಯೇ ಮತ್ತು ಅವರು ಅದರೊಂದಿಗೆ ತಮ್ಮನ್ನು ತಾವು ಪರಿಚಿತರಾಗಿದ್ದಾರೆಯೇ ಎಂದು ಕೇಳುತ್ತಾರೆ?
ಪ್ರತಿವಾದಿಗಳು ಸಕಾರಾತ್ಮಕವಾಗಿ ಉತ್ತರಿಸಿದರು.
ನ್ಯಾಯಾಲಯದ ಸಂಯೋಜನೆಯನ್ನು ಘೋಷಿಸಲಾಗಿದೆ ಮತ್ತು ಪ್ರತಿವಾದಿಯು ಹಾಗೆ ಮಾಡಲು ಆಧಾರಗಳಿದ್ದರೆ ನ್ಯಾಯಾಲಯದಿಂದ ಯಾರನ್ನಾದರೂ ಸವಾಲು ಮಾಡುವ ಹಕ್ಕನ್ನು ವಿವರಿಸಲಾಗಿದೆ.
ಪ್ರತಿವಾದಿಗಳು ನ್ಯಾಯಾಲಯದ ಸಂಯೋಜನೆಯನ್ನು ಪ್ರಶ್ನಿಸಲಿಲ್ಲ.
ನ್ಯಾಯಾಂಗ ತನಿಖೆ ಪ್ರಾರಂಭವಾಗುವ ಮೊದಲು ಯಾವುದೇ ಅರ್ಜಿಗಳು ಬಂದಿಲ್ಲ.
ನ್ಯಾಯಾಂಗ ತನಿಖೆ:
ಅಧ್ಯಕ್ಷತೆ ವಹಿಸುವ ನ್ಯಾಯಾಧೀಶರು ದೋಷಾರೋಪಣೆಯನ್ನು ಓದುತ್ತಾರೆ ಮತ್ತು ಅವರ ವಿರುದ್ಧದ ಆರೋಪವು ಸ್ಪಷ್ಟವಾಗಿದೆಯೇ ಮತ್ತು ಅವರು ತಪ್ಪಿತಸ್ಥರೆಂದು ಪ್ರತಿವಾದಿಗಳನ್ನು ಕೇಳುತ್ತಾರೆ.
1. ಪ್ರತಿವಾದಿ ಪಾವ್ಲೋವ್. ನನ್ನ ವಿರುದ್ಧ ಮಾಡಿರುವ ಆರೋಪ ಅರ್ಥವಾಗುವಂತಹದ್ದಾಗಿದೆ. ಸೋವಿಯತ್ ವಿರೋಧಿ ಮಿಲಿಟರಿ ಪಿತೂರಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುವುದಿಲ್ಲ. ನಾನು ಸೋವಿಯತ್ ವಿರೋಧಿ ಪಿತೂರಿ ಸಂಘಟನೆಯ ಸದಸ್ಯನಾಗಿರಲಿಲ್ಲ.
4 ನೇ ಸೈನ್ಯದ ಕಮಾಂಡರ್ ಕೊರೊಬ್ಕೊವ್ ಬ್ರೆಸ್ಟ್‌ನಿಂದ ಸೈನ್ಯವನ್ನು ಸ್ಥಳಾಂತರಿಸುವ ನನ್ನ ಆದೇಶವನ್ನು ಪೂರೈಸಿದ್ದಾರೆಯೇ ಎಂದು ಪರಿಶೀಲಿಸಲು ನನಗೆ ಸಮಯವಿಲ್ಲ ಎಂಬ ಅಂಶಕ್ಕೆ ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುತ್ತೇನೆ. ಜೂನ್ ಆರಂಭದಲ್ಲಿ, ಬ್ರೆಸ್ಟ್‌ನಿಂದ ಶಿಬಿರಗಳಿಗೆ ಘಟಕಗಳನ್ನು ಹಿಂತೆಗೆದುಕೊಳ್ಳಲು ನಾನು ಆದೇಶವನ್ನು ನೀಡಿದ್ದೇನೆ. ಕೊರೊಬ್ಕೋವ್ ನನ್ನ ಆದೇಶವನ್ನು ನಿರ್ವಹಿಸಲಿಲ್ಲ, ಇದರ ಪರಿಣಾಮವಾಗಿ ಮೂರು ವಿಭಾಗಗಳು ನಗರವನ್ನು ತೊರೆದ ನಂತರ ಶತ್ರುಗಳಿಂದ ಸೋಲಿಸಲ್ಪಟ್ಟವು.
ರೆಡ್ ಆರ್ಮಿಯ ಜನರಲ್ ಸ್ಟಾಫ್ನ ನಿರ್ದೇಶನವನ್ನು ನಾನು ನನ್ನದೇ ಆದ ರೀತಿಯಲ್ಲಿ ಅರ್ಥಮಾಡಿಕೊಂಡಿದ್ದೇನೆ ಮತ್ತು ಅದನ್ನು ಮುಂಚಿತವಾಗಿ ಜಾರಿಗೆ ತರಲಿಲ್ಲ, ಅಂದರೆ ಶತ್ರುಗಳ ದಾಳಿಯ ಮೊದಲು ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುತ್ತೇನೆ. ಶತ್ರುಗಳು ಚಲಿಸಲಿದ್ದಾರೆ ಎಂದು ನನಗೆ ತಿಳಿದಿತ್ತು, ಆದರೆ ಮಾಸ್ಕೋದಿಂದ ಎಲ್ಲವೂ ಕ್ರಮದಲ್ಲಿದೆ ಎಂದು ನನಗೆ ಭರವಸೆ ನೀಡಲಾಯಿತು ಮತ್ತು ಶಾಂತವಾಗಿರಲು ಮತ್ತು ಭಯಪಡಬೇಡಿ ಎಂದು ನನಗೆ ಆದೇಶಿಸಲಾಯಿತು. ಇದನ್ನು ನನಗೆ ಹೇಳಿದ ವ್ಯಕ್ತಿಯನ್ನು ನಾನು ಹೆಸರಿಸಲು ಸಾಧ್ಯವಿಲ್ಲ.
ಅಧ್ಯಕ್ಷ. ಹಲವಾರು ಗಂಟೆಗಳ ಹಿಂದೆ, ಅಂದರೆ ಜುಲೈ 21, 1941 ರಂದು ಪ್ರಾಥಮಿಕ ತನಿಖೆಯಲ್ಲಿ ನೀಡಿದ ನಿಮ್ಮ ಸಾಕ್ಷ್ಯವನ್ನು ನೀವು ದೃಢೀಕರಿಸುತ್ತೀರಾ?
ಪ್ರತಿವಾದಿ. ಈ ಸಾಕ್ಷ್ಯಗಳನ್ನು ನಂಬಬೇಡಿ ಎಂದು ನಾನು ನಿಮ್ಮನ್ನು ಕೇಳುತ್ತೇನೆ. ನಾನು ಕೆಟ್ಟ ಸ್ಥಿತಿಯಲ್ಲಿದ್ದಾಗ ನಾನು ಅವುಗಳನ್ನು ನೀಡಿದ್ದೇನೆ. ಜುಲೈ 7, 1941 ರಂದು ಪ್ರಾಥಮಿಕ ತನಿಖೆಯಲ್ಲಿ ನೀಡಿದ ನನ್ನ ಸಾಕ್ಷ್ಯವನ್ನು ನಂಬುವಂತೆ ನಾನು ನಿಮ್ಮನ್ನು ಕೇಳುತ್ತೇನೆ.
ಅಧ್ಯಕ್ಷ. ಜುಲೈ 21, 1941 (ld. 82, ಸಂಪುಟ 1) ದಿನಾಂಕದ ನಿಮ್ಮ ಸಾಕ್ಷ್ಯದಲ್ಲಿ ನೀವು ಹೀಗೆ ಹೇಳುತ್ತೀರಿ: "1937 ರಲ್ಲಿ ಸ್ಪೇನ್‌ನಲ್ಲಿದ್ದಾಗ ನಾನು ಮೊದಲು ಪಿತೂರಿಯ ಗುರಿಗಳು ಮತ್ತು ಉದ್ದೇಶಗಳ ಬಗ್ಗೆ ಮೆರೆಟ್ಸ್ಕೊವ್ ಅವರಿಂದ ಕಲಿತಿದ್ದೇನೆ."
ಪ್ರತಿವಾದಿ. ಸ್ಪೇನ್‌ನಲ್ಲಿದ್ದಾಗ, ನಾನು ಮೆರೆಟ್ಸ್ಕೊವ್ ಅವರೊಂದಿಗೆ ಒಂದು ಸಂಭಾಷಣೆಯನ್ನು ನಡೆಸಿದ್ದೇನೆ, ಈ ಸಮಯದಲ್ಲಿ ಮೆರೆಟ್ಸ್ಕೊವ್ ನನಗೆ ಹೇಳಿದರು: "ನಾವು ಈ ಯುದ್ಧದಲ್ಲಿ ಅನುಭವವನ್ನು ಪಡೆಯೋಣ ಮತ್ತು ಈ ಅನುಭವವನ್ನು ನಮ್ಮ ಸೈನ್ಯಕ್ಕೆ ವರ್ಗಾಯಿಸೋಣ." ಅದೇ ಸಮಯದಲ್ಲಿ, ಪ್ಯಾರಿಸ್ ಪತ್ರಿಕೆಗಳಿಂದ, ಕೆಂಪು ಸೈನ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಸೋವಿಯತ್ ವಿರೋಧಿ ಮಿಲಿಟರಿ ಪಿತೂರಿಯ ಬಗ್ಗೆ ನಾನು ಕಲಿತಿದ್ದೇನೆ.
ಅಧ್ಯಕ್ಷ. ಕೆಲವು ಗಂಟೆಗಳ ಹಿಂದೆ ನೀವು ಸಂಪೂರ್ಣವಾಗಿ ವಿಭಿನ್ನವಾದ ಮತ್ತು ನಿರ್ದಿಷ್ಟವಾಗಿ ನಿಮ್ಮ ಶತ್ರು ಚಟುವಟಿಕೆಗಳ ಬಗ್ಗೆ ಹೇಳಿದ್ದೀರಿ.
ಪ್ರತಿವಾದಿ. ನಾನು ಸೋವಿಯತ್ ವಿರೋಧಿ ಚಟುವಟಿಕೆಗಳಲ್ಲಿ ಎಂದಿಗೂ ತೊಡಗಿಸಿಕೊಂಡಿಲ್ಲ. ಹುಚ್ಚು ಸ್ಥಿತಿಯಲ್ಲಿದ್ದಾಗ ಸೋವಿಯತ್ ವಿರೋಧಿ ಮಿಲಿಟರಿ ಪಿತೂರಿಯಲ್ಲಿ ನನ್ನ ಭಾಗವಹಿಸುವಿಕೆಯ ಬಗ್ಗೆ ನಾನು ಸಾಕ್ಷ್ಯವನ್ನು ನೀಡಿದ್ದೇನೆ.
ಅಧ್ಯಕ್ಷ. ಅದೇ ld ನಲ್ಲಿ. 82, ಸಂಪುಟ 1, ನೀವು ಹೇಳುತ್ತೀರಿ:
"ಮೆರೆಟ್ಸ್ಕೊವ್ ನನಗೆ ವಿವರಿಸಿದ ಪಿತೂರಿಯ ಗುರಿಗಳು ಮತ್ತು ಉದ್ದೇಶಗಳು ಸೈನ್ಯದಲ್ಲಿ ನಾಯಕತ್ವದ ಬದಲಾವಣೆಯನ್ನು ಮಾಡಲು ಕುದಿಯುತ್ತವೆ, ಪಿತೂರಿಗಾರರನ್ನು ಮೆಚ್ಚಿಸುವ ಸೈನ್ಯದ ಜನರ ತಲೆಯ ಮೇಲೆ ಇರಿಸಿದವು - ಉಬೊರೆವಿಚ್ ಮತ್ತು ತುಖಾಚೆವ್ಸ್ಕಿ."
ನೀವು ಅವನೊಂದಿಗೆ ಅಂತಹ ಸಂಭಾಷಣೆ ನಡೆಸಿದ್ದೀರಾ?
ಪ್ರತಿವಾದಿ. ನಾನು ಅವನೊಂದಿಗೆ ಅಂತಹ ಸಂಭಾಷಣೆಯನ್ನು ನಡೆಸಲಿಲ್ಲ.
ಅಧ್ಯಕ್ಷ. ನೀವು ಸ್ಪೇನ್‌ನಿಂದ ಹಿಂದಿರುಗಿದ ನಂತರ ಸೋವಿಯತ್ ವಿರೋಧಿ ಮಿಲಿಟರಿ ಪಿತೂರಿಯ ಬಗ್ಗೆ ಮೆರೆಟ್ಸ್ಕೊವ್ ಅವರೊಂದಿಗೆ ನೀವು ಯಾವ ಸಂಭಾಷಣೆಗಳನ್ನು ನಡೆಸಿದ್ದೀರಿ?
ಪ್ರತಿವಾದಿ. ಸ್ಪೇನ್‌ನಿಂದ ಹಿಂದಿರುಗಿದ ನಂತರ, ಸೈನ್ಯದಲ್ಲಿ ಬಹಿರಂಗವಾದ ಪಿತೂರಿಯ ಬಗ್ಗೆ ಮೆರೆಟ್ಸ್ಕೊವ್ ಅವರೊಂದಿಗಿನ ಸಂಭಾಷಣೆಯಲ್ಲಿ, ನಾವು ಈ ಬಾಸ್ಟರ್ಡ್ ಅನ್ನು ಎಲ್ಲಿ ಇಡುತ್ತೇವೆ ಎಂದು ನಾನು ಕೇಳಿದೆ. ಮೆರೆಟ್ಸ್ಕೊವ್ ನನಗೆ ಉತ್ತರಿಸಿದರು: “ನಮಗೆ ಈಗ ಪಿತೂರಿ ವಿಷಯಗಳಿಗೆ ಸಮಯವಿಲ್ಲ. ನಮ್ಮ ಕೆಲಸ ಪ್ರಾರಂಭವಾಗಿದೆ, ಮತ್ತು ನಾವು ನಮ್ಮ ತೋಳುಗಳನ್ನು ಸುತ್ತಿಕೊಂಡು ಕೆಲಸ ಮಾಡಬೇಕಾಗಿದೆ.
ಅಧ್ಯಕ್ಷ. ಜುಲೈ 21, 1941 ರಂದು ಪ್ರಾಥಮಿಕ ತನಿಖೆಯಲ್ಲಿ, ನೀವು ಈ ಬಗ್ಗೆ ಸಂಪೂರ್ಣವಾಗಿ ವಿಭಿನ್ನವಾದದ್ದನ್ನು ಹೇಳಿದ್ದೀರಿ. ಮತ್ತು ನಿರ್ದಿಷ್ಟವಾಗಿ ಮಂಜುಗಡ್ಡೆಯ ಮೇಲೆ. 83, ಸಂಪುಟ 1, ನೀವು ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದ್ದೀರಿ:
"ಸ್ಪೇನ್‌ನಿಂದ ಹಿಂದಿರುಗಿದ ನಂತರ, ಪಿತೂರಿಯ ವಿಷಯಗಳ ಕುರಿತು ಮೆರೆಟ್ಸ್ಕೊವ್ ಅವರೊಂದಿಗಿನ ಸಂಭಾಷಣೆಯಲ್ಲಿ, ವೈಫಲ್ಯದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು, ತಾತ್ಕಾಲಿಕವಾಗಿ ಸೋವಿಯತ್ ವಿರೋಧಿ ಚಟುವಟಿಕೆಗಳನ್ನು ಮಾಡದಿರಲು, ಆಳವಾದ ಭೂಗತಕ್ಕೆ ಹೋಗಲು, ಸೇವೆಯಲ್ಲಿ ಮಾತ್ರ ನಮ್ಮನ್ನು ತೋರಿಸಲು ನಾವು ನಿರ್ಧರಿಸಿದ್ದೇವೆ. ಧನಾತ್ಮಕ ಬದಿ."
ಪ್ರತಿವಾದಿ. ಪ್ರಾಥಮಿಕ ತನಿಖೆಯಲ್ಲಿ ನಾನು ನ್ಯಾಯಾಲಯಕ್ಕೆ ಹೇಳಿದ್ದನ್ನು ಹೇಳಿದ್ದೇನೆ. ಇದನ್ನು ಆಧರಿಸಿ, ತನಿಖಾಧಿಕಾರಿ ವಿಭಿನ್ನವಾಗಿ ಬರೆದಿದ್ದಾರೆ. ನಾನು ಸಹಿ ಮಾಡಿದೆ.
ಅಧ್ಯಕ್ಷ. ಮಂಜುಗಡ್ಡೆಯ ಮೇಲೆ ಜುಲೈ 21, 1941 ರ ಅದೇ ಸಾಕ್ಷ್ಯದ 86 ನೀವು ಹೇಳುತ್ತೀರಿ:
"ಎಲ್ಲಾ ಸಮಯದಲ್ಲೂ ಮೆರೆಟ್ಸ್ಕೊವ್ ಅವರೊಂದಿಗೆ ನಿರಂತರ ಸಂಪರ್ಕವನ್ನು ನಿರ್ವಹಿಸುವುದು, ಎರಡನೆಯದು, ನನ್ನೊಂದಿಗೆ ಪುನರಾವರ್ತಿತ ಸಂಭಾಷಣೆಗಳಲ್ಲಿ, ವ್ಯವಸ್ಥಿತವಾಗಿ ತನ್ನ ಸೋಲಿನ ಭಾವನೆಗಳನ್ನು ವ್ಯಕ್ತಪಡಿಸಿತು, ಜರ್ಮನ್ನರೊಂದಿಗಿನ ಮುಂಬರುವ ಯುದ್ಧದಲ್ಲಿ ಕೆಂಪು ಸೈನ್ಯದ ಸೋಲಿನ ಅನಿವಾರ್ಯತೆಯನ್ನು ಸಾಬೀತುಪಡಿಸಿತು. ಜರ್ಮನಿಯು ಪಶ್ಚಿಮದಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ಕ್ಷಣದಿಂದ, ಈಗ ಜರ್ಮನ್ನರಿಗೆ ನಮಗೆ ಸಮಯವಿಲ್ಲ ಎಂದು ಮೆರೆಟ್ಸ್ಕೊವ್ ಹೇಳಿದರು, ಆದರೆ ಅವರು ಸೋವಿಯತ್ ಒಕ್ಕೂಟದ ಮೇಲೆ ದಾಳಿ ಮಾಡಿದರೆ ಮತ್ತು ಜರ್ಮನ್ ಸೈನ್ಯವು ಗೆದ್ದರೆ, ಅದು ನಮ್ಮನ್ನು ಕೆಟ್ಟದಾಗಿ ಮಾಡುವುದಿಲ್ಲ.
ಮೆರೆಟ್ಸ್ಕೊವ್ ಅವರೊಂದಿಗೆ ನೀವು ಅಂತಹ ಸಂಭಾಷಣೆಯನ್ನು ಹೊಂದಿದ್ದೀರಾ?
ಪ್ರತಿವಾದಿ. ಹೌದು, ನಾನು ಅವರೊಂದಿಗೆ ಅಂತಹ ಸಂಭಾಷಣೆ ನಡೆಸಿದೆ. ಈ ಸಂಭಾಷಣೆ ನನ್ನ ಮತ್ತು ಅವರ ನಡುವೆ ಜನವರಿ 1940 ರಲ್ಲಿ ರೈವೊಲಾದಲ್ಲಿ ನಡೆಯಿತು.
ಅಧ್ಯಕ್ಷ. ಇದು ಯಾರಿಗೆ "ಇದು ನಮಗೆ ಕೆಟ್ಟದಾಗುವುದಿಲ್ಲ"?
ಪ್ರತಿವಾದಿ. ನನಗಾಗಿ ಮತ್ತು ಅವನಿಗಾಗಿ ನಾನು ಅವನನ್ನು ಅರ್ಥಮಾಡಿಕೊಂಡಿದ್ದೇನೆ.
ಅಧ್ಯಕ್ಷ. ನೀವು ಅವನನ್ನು ಒಪ್ಪಿದ್ದೀರಾ?
ಪ್ರತಿವಾದಿ. ಈ ಸಂಭಾಷಣೆಯು ಮದ್ಯಪಾನ ಮಾಡುವಾಗ ನಡೆದಿದ್ದರಿಂದ ನಾನು ಅವನನ್ನು ವಿರೋಧಿಸಲಿಲ್ಲ. ಇದು ನನ್ನ ತಪ್ಪು.
ಅಧ್ಯಕ್ಷ. ನೀವು ಇದನ್ನು ಯಾರಿಗಾದರೂ ವರದಿ ಮಾಡಿದ್ದೀರಾ?
ಪ್ರತಿವಾದಿ. ಇಲ್ಲ, ಮತ್ತು ಇದು ನನ್ನ ತಪ್ಪು.
ಅಧ್ಯಕ್ಷ. ಸ್ಟರ್ನ್ ಪಿತೂರಿಯಲ್ಲಿ ಭಾಗಿ ಎಂದು ಮೆರೆಟ್ಸ್ಕೊವ್ ನಿಮಗೆ ಹೇಳಿದ್ದೀರಾ?
ಪ್ರತಿವಾದಿ. ಇಲ್ಲ, ನಾನು ಮಾಡಲಿಲ್ಲ. ಪ್ರಾಥಮಿಕ ತನಿಖೆಯ ಸಮಯದಲ್ಲಿ, ನಾನು ಸ್ಟರ್ನ್ [ಎ] ಅವರನ್ನು ಪಿತೂರಿಯಲ್ಲಿ ಭಾಗವಹಿಸುವವ ಎಂದು ಕರೆದಿದ್ದೇನೆ ಏಕೆಂದರೆ ಗ್ವಾಡಲಜರಾ ಕದನದ ಸಮಯದಲ್ಲಿ ಅವರು ಗ್ವಾಡಲಜರಾದಿಂದ ಘಟಕಗಳನ್ನು ಹಿಂತೆಗೆದುಕೊಳ್ಳಲು ಕ್ರಿಮಿನಲ್ ಆದೇಶವನ್ನು ನೀಡಿದರು. ಇದನ್ನೇ ಆಧಾರವಾಗಿಟ್ಟುಕೊಂಡು ಈತ ಪಿತೂರಿಯಲ್ಲಿ ಭಾಗಿ ಎಂದು ತೀರ್ಮಾನಿಸಿದೆ.
ಅಧ್ಯಕ್ಷ. ಪ್ರಾಥಮಿಕ ತನಿಖೆಯಲ್ಲಿ (ಪ್ರಕರಣ 88, ಸಂಪುಟ 1) ನೀವು ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದ್ದೀರಿ:
"ಪಕ್ಷ ಮತ್ತು ಸರ್ಕಾರವನ್ನು ಮೋಸಗೊಳಿಸಲು, ಟ್ಯಾಂಕ್‌ಗಳು, ಕಾರುಗಳು ಮತ್ತು ಟ್ರಾಕ್ಟರ್‌ಗಳಿಗೆ ಯುದ್ಧಕಾಲದ ಆದೇಶಗಳಿಗಾಗಿ ಜನರಲ್ ಸ್ಟಾಫ್‌ನ ಯೋಜನೆಯು 10 ಅಂಶದಿಂದ ಅತಿಯಾಗಿ ಅಂದಾಜು ಮಾಡಲಾಗಿದೆ ಎಂದು ನನಗೆ ಖಚಿತವಾಗಿ ತಿಳಿದಿದೆ. ವಾಸ್ತವವಾಗಿ ಉದ್ಯಮದಿಂದ ನೀಡಬಹುದಾದ ಸಾಮರ್ಥ್ಯಗಳು ಗಮನಾರ್ಹವಾಗಿ ಕಡಿಮೆಯಾಗಿದೆ ... ಈ ಯೋಜನೆಯೊಂದಿಗೆ, ಮೆರೆಟ್ಸ್ಕೊವ್ ಯುದ್ಧಕಾಲದ ಉದ್ದೇಶವನ್ನು ಹೊಂದಿದ್ದು, ಟ್ಯಾಂಕ್‌ಗಳು, ಟ್ರಾಕ್ಟರ್‌ಗಳು ಮತ್ತು ಕಾರುಗಳನ್ನು ಸೈನ್ಯಕ್ಕೆ ಸರಬರಾಜು ಮಾಡುವ ಎಲ್ಲಾ ಲೆಕ್ಕಾಚಾರಗಳನ್ನು ಗೊಂದಲಗೊಳಿಸಿತು.
ನೀವು ಈ ಹೇಳಿಕೆಗಳನ್ನು ದೃಢೀಕರಿಸುತ್ತೀರಾ?
ಪ್ರತಿವಾದಿ. ಮೂಲತಃ ಹೌದು. ಅದು ಯೋಜನೆಯಾಗಿತ್ತು. ಇದು ಅಂತಹ ಅಸಂಬದ್ಧತೆಯನ್ನು ಒಳಗೊಂಡಿತ್ತು. ಇದನ್ನು ಆಧರಿಸಿ ಪಕ್ಷ ಮತ್ತು ಸರಕಾರಕ್ಕೆ ವಂಚನೆ ಮಾಡುವ ಉದ್ದೇಶದಿಂದ ಯುದ್ಧಕಾಲದ ಆದೇಶದ ಯೋಜನೆ ರೂಪಿಸಲಾಗಿದೆ ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ.
ಅಧ್ಯಕ್ಷ ಪಾವ್ಲೋವ್ ಅವರ, ಪಾವ್ಲೋವ್ ಅವರ ವೈಯಕ್ತಿಕ ವಿಶ್ವಾಸಘಾತುಕ ಚಟುವಟಿಕೆಗಳ ಬಗ್ಗೆ ಪ್ರಾಥಮಿಕ ತನಿಖೆಯಲ್ಲಿ (ld. 89, ಸಂಪುಟ 1) ನೀಡಿದ ಪ್ರತಿವಾದಿ ಪಾವ್ಲೋವ್ ಅವರ ಸಾಕ್ಷ್ಯವನ್ನು ಓದುತ್ತಾರೆ ಮತ್ತು ಅವರು ಈ ಸಾಕ್ಷ್ಯವನ್ನು ದೃಢೀಕರಿಸುತ್ತಾರೆಯೇ ಎಂದು ಪ್ರತಿವಾದಿಯನ್ನು ಕೇಳುತ್ತಾರೆ.
ಪ್ರತಿವಾದಿ. ನಾನು ಈ ಸಾಕ್ಷ್ಯಗಳನ್ನು ದೃಢೀಕರಿಸುವುದಿಲ್ಲ. ಸಾಮಾನ್ಯವಾಗಿ, ಸಂವಹನ ಕಮಾಂಡರ್ ಕಾರಣವಾಗುವುದಿಲ್ಲ. ಸೈನ್ಯದಲ್ಲಿ ಸಂವಹನ ಸಂಸ್ಥೆಯು ಮುಖ್ಯಸ್ಥರ ನೇತೃತ್ವದಲ್ಲಿದೆ, ಕಮಾಂಡರ್ ಅಲ್ಲ. ನಾನು ಈ ಅಂಶವನ್ನು ಬರೆದಿದ್ದೇನೆ, ನಾನು ಉದ್ದೇಶಪೂರ್ವಕವಾಗಿ ಸೈನ್ಯದಲ್ಲಿ ಸಂವಹನ ಸಂಸ್ಥೆಗಳನ್ನು ಮುನ್ನಡೆಸಲಿಲ್ಲ, ತ್ವರಿತವಾಗಿ ಶ್ರಮಜೀವಿ ನ್ಯಾಯಾಲಯದ ಮುಂದೆ ಹಾಜರಾಗಲು.
ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ ಬಗ್ಗೆ ನನ್ನ ಸಾಕ್ಷ್ಯ, ನಾನು ಉದ್ದೇಶಪೂರ್ವಕವಾಗಿ ಅವುಗಳನ್ನು ಯುದ್ಧ ಸನ್ನದ್ಧತೆಗೆ ಹಾಕುವ ಪ್ರಶ್ನೆಯನ್ನು ಎತ್ತಲಿಲ್ಲ, ಅದು ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ. ನನಗೆ ಅಧೀನವಾಗಿರುವ ಕೋಟೆಯ ಪ್ರದೇಶಗಳು ಇತರ ಸ್ಥಳಗಳಿಗಿಂತ ಉತ್ತಮ ಸ್ಥಿತಿಯಲ್ಲಿದ್ದವು, ಇದನ್ನು ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ನಿಂದ ದೃಢೀಕರಿಸಬಹುದು.
ಅಧ್ಯಕ್ಷ. ಈ ನಿಟ್ಟಿನಲ್ಲಿ, ಪ್ರಾಥಮಿಕ ತನಿಖೆಯ ಸಮಯದಲ್ಲಿ ಕ್ಲಿಮೋವ್ಸ್ಕಿಖ್ ಸಾಕ್ಷ್ಯ ನೀಡಿದರು:
"ಕೋಟೆ ಪ್ರದೇಶಗಳ ನಿರ್ಮಾಣದ ಕೆಲಸವು ಅತ್ಯಂತ ನಿಧಾನವಾಗಿ ಮುಂದುವರೆಯಿತು. ಯುದ್ಧದ ಆರಂಭದ ವೇಳೆಗೆ, 600 ಫೈರಿಂಗ್ ಪಾಯಿಂಟ್‌ಗಳಲ್ಲಿ, 189 ಶಸ್ತ್ರಸಜ್ಜಿತವಾಗಿವೆ, ಮತ್ತು ಆಗಲೂ ಅವರು ಸಂಪೂರ್ಣವಾಗಿ ಸಜ್ಜುಗೊಂಡಿರಲಿಲ್ಲ" (ld. 25, ಸಂಪುಟ 2).
ಪ್ರತಿವಾದಿ. Klimovskikh ಸಂಪೂರ್ಣವಾಗಿ ಸರಿ ಹೇಳುತ್ತಾರೆ. ಈ ಕುರಿತು ಕೇಂದ್ರ ಸಮಿತಿಗೆ ವರದಿ ನೀಡಿದ್ದೇನೆ.
ಅಧ್ಯಕ್ಷ. ಯಾವಾಗ?
ಪ್ರತಿವಾದಿ. ಮೇ 1941 ರಲ್ಲಿ
ಅಧ್ಯಕ್ಷ. ಪ್ರಾಥಮಿಕ ತನಿಖೆಯ ಸಮಯದಲ್ಲಿ, ಕೋಟೆ ಪ್ರದೇಶಗಳ ಯುದ್ಧ ಸನ್ನದ್ಧತೆಯ ಬಗ್ಗೆ ನೀವೇ ಸಾಕ್ಷಿ ಹೇಳಿದ್ದೀರಿ:
"ಉದ್ದೇಶಪೂರ್ವಕವಾಗಿ ಕೋಟೆಯ ಪ್ರದೇಶಗಳನ್ನು ಯುದ್ಧ ಸನ್ನದ್ಧತೆಗೆ ತರುವ ವಿಷಯವನ್ನು ನಾನು ತೀವ್ರವಾಗಿ ಎತ್ತಲಿಲ್ಲ, ಯುಆರ್ ಪಡೆಗಳು ಯುದ್ಧಕ್ಕೆ ಸಿದ್ಧವಾಗಿರಲಿಲ್ಲ ಮತ್ತು ಮೇ ಯೋಜನೆಯ ಪ್ರಕಾರ ಯುಆರ್ ಪಡೆಗಳನ್ನು ನಿಯೋಜಿಸಲಾಗಿಲ್ಲ."
ಪ್ರತಿವಾದಿ. ನಾನು ಈ ಸಾಕ್ಷ್ಯಗಳನ್ನು ದೃಢೀಕರಿಸುತ್ತೇನೆ, "ಪ್ರಜ್ಞಾಪೂರ್ವಕವಾಗಿ" ಪದವನ್ನು ಅವರಿಂದ ಅಳಿಸಬೇಕೆಂದು ನಾನು ಕೇಳುತ್ತೇನೆ.
ಅಧ್ಯಕ್ಷ. ಜುಲೈ 21, 1941 ರ ನಿಮ್ಮ ಸಾಕ್ಷ್ಯವನ್ನು ನೀವು ಈ ಕೆಳಗಿನಂತೆ ಕೊನೆಗೊಳಿಸುತ್ತೀರಿ:
"ಈ ಹಿಂದೆ ನನಗೆ ಹತ್ತಿರವಾಗಿದ್ದ ಅನೇಕ ರೆಡ್ ಆರ್ಮಿ ಕಮಾಂಡರ್‌ಗಳನ್ನು ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಲಾಗಿದೆ ಎಂಬ ಅಂಶದಿಂದ ಬೇಸರಗೊಂಡ ನಾನು ಸೇಡು ತೀರಿಸಿಕೊಳ್ಳುವ ಖಚಿತವಾದ ಮಾರ್ಗವನ್ನು ಆರಿಸಿದೆ - ಜರ್ಮನಿಯೊಂದಿಗಿನ ಯುದ್ಧದಲ್ಲಿ ಕೆಂಪು ಸೈನ್ಯದ ಸೋಲನ್ನು ಸಂಘಟಿಸುವುದು"...
"ತುಖಾಚೆವ್ಸ್ಕಿ ಮತ್ತು ಉಬೊರೆವಿಚ್ ಅವರ ಸಮಯದಲ್ಲಿ ಮಾಡಲು ವಿಫಲವಾದದ್ದನ್ನು ನಾನು ಭಾಗಶಃ ನಿರ್ವಹಿಸಿದ್ದೇನೆ, ಅಂದರೆ ಜರ್ಮನ್ನರಿಗೆ ಮುಂಭಾಗವನ್ನು ತೆರೆಯಿರಿ" (ld. 92, ಸಂಪುಟ 1).
ಪ್ರತಿವಾದಿ. ನನಗೆ ಯಾವತ್ತೂ ಕೋಪ ಬಂದಿರಲಿಲ್ಲ. ನನಗೆ ಕೋಪಗೊಳ್ಳಲು ಯಾವುದೇ ಕಾರಣವಿರಲಿಲ್ಲ. ನಾನು ಸೋವಿಯತ್ ಒಕ್ಕೂಟದ ಹೀರೋ ಆಗಿದ್ದೆ. ಸೇನೆಯ ಹಿಂದಿನ ಉನ್ನತ ಅಧಿಕಾರಿಗಳೊಂದಿಗೆ ನಾನು ಸಂಪರ್ಕ ಹೊಂದಿರಲಿಲ್ಲ. ಪ್ರಾಥಮಿಕ ತನಿಖೆಯ ಸಮಯದಲ್ಲಿ, ಪಿತೂರಿಯ ಬಗ್ಗೆ ನನ್ನನ್ನು 15 ದಿನಗಳ ಕಾಲ ವಿಚಾರಣೆ ನಡೆಸಲಾಯಿತು. ನಾನು ಆದಷ್ಟು ಬೇಗ ನ್ಯಾಯಾಲಯದ ಮುಂದೆ ಹಾಜರಾಗಲು ಮತ್ತು ಸೈನ್ಯದ ನಿಜವಾದ ಸೋಲುಗಳ ಬಗ್ಗೆ ಅವರಿಗೆ ವರದಿ ಮಾಡಲು ಬಯಸುತ್ತೇನೆ. ಅದಕ್ಕಾಗಿಯೇ ನಾನು ಕೋಪದ ಬಗ್ಗೆ ಬರೆದಿದ್ದೇನೆ ಮತ್ತು ನಾನು ಎಂದಿಗೂ ಇರಲಿಲ್ಲ ಎಂದು ಕರೆದಿದ್ದೇನೆ.
ಅಧ್ಯಕ್ಷ. ಜುಲೈ 11, 1941 ರ ನಿಮ್ಮ ಸಾಕ್ಷ್ಯವನ್ನು ನೀವು ದೃಢೀಕರಿಸುತ್ತೀರಾ?
ಪ್ರತಿವಾದಿ. ಇಲ್ಲ, ಇದು ಕೂಡ ಬಲವಂತದ ಸಾಕ್ಷಿಯಾಗಿದೆ.
ಜುಲೈ 11, 1941 ರಂದು ಪ್ರಾಥಮಿಕ ತನಿಖೆಯಲ್ಲಿ (ಕೇಸ್ ಫೈಲ್ 65, ಸಂಪುಟ 1) ಅವರು ನೀಡಿದ ಪ್ರತಿವಾದಿ ಪಾವ್ಲೋವ್ ಅವರ ಸಾಕ್ಷ್ಯದಿಂದ ಈ ಕೆಳಗಿನ ಸ್ವರೂಪದ ಒಂದು ಉದ್ಧೃತ ಭಾಗವನ್ನು ಅಧ್ಯಕ್ಷರು ಓದುತ್ತಾರೆ:
"... ವೆಸ್ಟರ್ನ್ ಫ್ರಂಟ್‌ನಲ್ಲಿನ ಸೋಲಿಗೆ ಮುಖ್ಯ ಕಾರಣವೆಂದರೆ ಪಿತೂರಿ ಸಂಘಟನೆಯ ಸದಸ್ಯನಾಗಿ ನನ್ನ ವಿಶ್ವಾಸಘಾತುಕ ಕೆಲಸ, ಆದರೂ ಜುಲೈ 9 ರಂದು ವಿಚಾರಣೆಯ ಸಮಯದಲ್ಲಿ ನಾನು ಬಹಿರಂಗಪಡಿಸಿದ ಇತರ ವಸ್ತುನಿಷ್ಠ ಪರಿಸ್ಥಿತಿಗಳು ಇದಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡಿವೆ."
ಪ್ರತಿವಾದಿ. ಇದೆಲ್ಲವನ್ನೂ ತಪ್ಪಾಗಿ ಬರೆಯಲಾಗಿದೆ. ಇದು ನನ್ನ ಬಲವಂತದ ಸಾಕ್ಷ್ಯ.
ಅಧ್ಯಕ್ಷ. ಜುಲೈ 9, 1941 ರ ನಿಮ್ಮ ಸಾಕ್ಷ್ಯದ ಬಗ್ಗೆ ನೀವು ಏನು ಹೇಳುತ್ತೀರಿ?
ಪ್ರತಿವಾದಿ. ಈ ಹೇಳಿಕೆಗಳು ಸಹ ಸಂಪೂರ್ಣವಾಗಿ ಸುಳ್ಳು. ಈ ದಿನ ನಾನು ಜುಲೈ 21, 1941 ಕ್ಕಿಂತ ಕೆಟ್ಟದಾಗಿ ಭಾವಿಸಿದೆ.
ಅಧ್ಯಕ್ಷ. ಜುಲೈ 9, 1941 ಮಂಜುಗಡ್ಡೆಯ ಮೇಲೆ. ಸಂಪುಟ 1 ರ 59 ನೀವು ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದ್ದೀರಿ:
“ವಾಯುಯಾನಕ್ಕೆ ಸಂಬಂಧಿಸಿದಂತೆ. ಫೀಲ್ಡ್ ಏರ್‌ಫೀಲ್ಡ್‌ಗಳಿಗೆ ವಾಯುಯಾನದ ಪ್ರಸರಣದ ಮಾತನ್ನು ನಾನು ಸಂಪೂರ್ಣವಾಗಿ ನಂಬಿದ್ದೇನೆ ಮತ್ತು ಏರ್‌ಫೀಲ್ಡ್‌ಗಳಲ್ಲಿ ವೈಯಕ್ತಿಕ ವಿಮಾನಗಳಿಗೆ, ಏರ್ ಫೋರ್ಸ್ ಕಮಾಂಡರ್ ಕೊಪ್ಟ್ಸ್ ಮತ್ತು ಅವರ ಉಪ ತಯಾರ್ಸ್ಕಿಯ ವರದಿಯ ನಿಖರತೆಯನ್ನು ನಾನು ಪರಿಶೀಲಿಸಲಿಲ್ಲ. ವಾಯುಯಾನವನ್ನು ಗಡಿಯ ಸಮೀಪವಿರುವ ಕ್ಷೇತ್ರ ವಾಯುನೆಲೆಗಳಲ್ಲಿ, ನಮ್ಮ ದಾಳಿಯ ಸಂದರ್ಭದಲ್ಲಿ ತರಬೇತಿಗಾಗಿ ಉದ್ದೇಶಿಸಲಾದ ಏರ್‌ಫೀಲ್ಡ್‌ಗಳಲ್ಲಿ ಇರಿಸಲಾಗಿದೆ ಎಂದು ನಾನು ಕ್ರಿಮಿನಲ್ ತಪ್ಪನ್ನು ಮಾಡಿದ್ದೇನೆ, ಆದರೆ ರಕ್ಷಣೆಗಾಗಿ ಅಲ್ಲ.
ನೀವು ಈ ಹೇಳಿಕೆಗಳನ್ನು ದೃಢೀಕರಿಸುತ್ತೀರಾ?
ಪ್ರತಿವಾದಿ. ಇದು ಸಂಪೂರ್ಣವಾಗಿ ಸರಿಯಾಗಿದೆ. ಯುದ್ಧದ ಆರಂಭದಲ್ಲಿ, ಕೊಪೆಟ್ಸ್ ಮತ್ತು ತಯೂರ್ಸ್ಕಿ ಅವರು ವಾಯುಯಾನದ ಕೇಂದ್ರೀಕೃತ ನಿಯೋಜನೆಯ ಕುರಿತು ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್ನ ಆದೇಶವನ್ನು ಪೂರೈಸಿದ್ದಾರೆ ಎಂದು ನನಗೆ ವರದಿ ಮಾಡಿದರು. ಆದರೆ ಅವರ ವರದಿಯ ನಿಖರತೆಯನ್ನು ನಾನು ಭೌತಿಕವಾಗಿ ಪರಿಶೀಲಿಸಲು ಸಾಧ್ಯವಾಗಲಿಲ್ಲ. ಮೊದಲ ಬಾಂಬ್ ದಾಳಿಯ ನಂತರ, ವಾಯು ವಿಭಾಗವು ನಾಶವಾಯಿತು. ಕೊಪೆಟ್ಸ್ ಅವರು ಹೇಡಿಯಾಗಿರುವುದರಿಂದ ಸ್ವತಃ ಗುಂಡು ಹಾರಿಸಿಕೊಂಡರು.
ನ್ಯಾಯಾಲಯದ ಸದಸ್ಯರ ಪ್ರಶ್ನೆಗಳಿಗೆ, ಮಿಲಿಟರಿ ವಕೀಲ ಕಾಮ್ರೇಡ್ ಕ್ಯಾಂಡಿಬಿನ್, ಪ್ರತಿವಾದಿ ಪಾವ್ಲೋವ್ ಉತ್ತರಿಸಿದರು:
ಜರ್ಮನ್ ಪಡೆಗಳು ನಮ್ಮ ಗಡಿಯನ್ನು ಸಮೀಪಿಸುತ್ತಿವೆ ಎಂದು ನನಗೆ ಸಮಯೋಚಿತವಾಗಿ ತಿಳಿದಿತ್ತು ಮತ್ತು ನಮ್ಮ ಗುಪ್ತಚರ ವರದಿಗಳ ಪ್ರಕಾರ, ಜರ್ಮನ್ ಪಡೆಗಳಿಂದ ಸಂಭವನೀಯ ಆಕ್ರಮಣವನ್ನು ನಾನು ಊಹಿಸಿದೆ. ಎಲ್ಲವೂ ಕ್ರಮದಲ್ಲಿದೆ ಎಂದು ಮಾಸ್ಕೋದ ಭರವಸೆಗಳ ಹೊರತಾಗಿಯೂ, ಸೈನ್ಯವನ್ನು ಯುದ್ಧ ಸ್ಥಿತಿಯಲ್ಲಿ ಇರಿಸಲು ಮತ್ತು ಎಲ್ಲಾ ಯುದ್ಧ-ರೀತಿಯ ರಚನೆಗಳನ್ನು ಆಕ್ರಮಿಸಿಕೊಳ್ಳಲು ನಾನು ಕಮಾಂಡರ್‌ಗಳಿಗೆ ಆದೇಶವನ್ನು ನೀಡಿದ್ದೇನೆ.
ಸೈನಿಕರಿಗೆ ಶಸ್ತ್ರಾಸ್ತ್ರಗಳನ್ನು ವಿತರಿಸಲಾಯಿತು. ಆದ್ದರಿಂದ, ನಾವು ಸಿದ್ಧವಾಗಿಲ್ಲ ಎಂದು ಹೇಳುವುದು ಅಸಾಧ್ಯ.
4 ನೇ ಸೇನೆಯ ಕಮಾಂಡರ್ ಕೊರೊಬ್ಕೋವ್ ಬಗ್ಗೆ ಪ್ರಾಥಮಿಕ ತನಿಖೆಯ ಆರಂಭದಲ್ಲಿ ನೀಡಿದ ನನ್ನ ಸಾಕ್ಷ್ಯವನ್ನು ನಾನು ಸಂಪೂರ್ಣವಾಗಿ ದೃಢೀಕರಿಸುತ್ತೇನೆ.
ಸೈನ್ಯವನ್ನು ಯುದ್ಧ ಸ್ಥಿತಿಗೆ ತರಲು ನಾನು ಕಮಾಂಡರ್‌ಗಳಿಗೆ ಆದೇಶ ನೀಡಿದ ನಂತರ, ಕೊರೊಬ್ಕೋವ್ ತನ್ನ ಪಡೆಗಳು ಯುದ್ಧಕ್ಕೆ ಸಿದ್ಧವಾಗಿವೆ ಎಂದು ನನಗೆ ವರದಿ ಮಾಡಿದರು. ವಾಸ್ತವವಾಗಿ, ಮೊದಲ ಹೊಡೆತದಲ್ಲಿ ಅವನ ಪಡೆಗಳು ಓಡಿಹೋದವು ಎಂದು ಬದಲಾಯಿತು.
ಬ್ರೆಸ್ಟ್‌ನಲ್ಲಿರುವ 4 ನೇ ಸೈನ್ಯದ ಯುದ್ಧ ಸನ್ನದ್ಧತೆಯ ಸ್ಥಿತಿಯನ್ನು ನಾನು ಪರಿಶೀಲಿಸಿಲ್ಲ. ಅವನ ಘಟಕಗಳು ಯುದ್ಧಕ್ಕೆ ಸಿದ್ಧವಾಗಿವೆ ಎಂಬ ಕೊರೊಬ್ಕೋವ್ ಅವರ ಮಾತನ್ನು ನಾನು ತೆಗೆದುಕೊಂಡೆ.
ನ್ಯಾಯಾಲಯದ ಸದಸ್ಯರ ಪ್ರಶ್ನೆಗಳಿಗೆ, ಮಿಲಿಟರಿ ವಕೀಲ ಕಾಮ್ರೇಡ್ ಓರ್ಲೋವ್, ಪ್ರತಿವಾದಿ ಪಾವ್ಲೋವ್ ಉತ್ತರಿಸಿದರು:
ವೆಸ್ಟರ್ನ್ ಫ್ರಂಟ್‌ನ ಎಲ್ಲಾ ಪಡೆಗಳು ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿವೆ ಎಂದು ನಾನು ನಂಬುತ್ತೇನೆ. ಮತ್ತು ಯುದ್ಧವು ನಮ್ಮನ್ನು ಆಶ್ಚರ್ಯದಿಂದ ಮತ್ತು ಸಿದ್ಧವಾಗಿಲ್ಲ ಎಂದು ನಾನು ಹೇಳುವುದಿಲ್ಲ. ಜೂನ್ 22-26, 1941 ರ ಅವಧಿಯಲ್ಲಿ, 4 ನೇ ಸೈನ್ಯವನ್ನು ಹೊರತುಪಡಿಸಿ, ಪಡೆಗಳ ನಡುವೆ ಅಥವಾ ನಾಯಕತ್ವದಲ್ಲಿ ಯಾವುದೇ ಭೀತಿ ಇರಲಿಲ್ಲ, ಅಲ್ಲಿ ಆಜ್ಞೆಯು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಯಿತು.
ಹೊಸ ರಕ್ಷಣಾತ್ಮಕ ಸ್ಥಾನಗಳಿಗೆ ಹಿಮ್ಮೆಟ್ಟಿದಾಗ ಯಾವುದೇ ಅಸ್ತವ್ಯಸ್ತತೆ ಇರಲಿಲ್ಲ. ಎಲ್ಲಿಗೆ ಹೋಗಬೇಕೆಂದು ಎಲ್ಲರಿಗೂ ತಿಳಿದಿತ್ತು.
ಬೆಲಾರಸ್‌ನ ರಾಜಧಾನಿಯಾದ ಮಿನ್ಸ್ಕ್ ಅನ್ನು ವಾಯು ರಕ್ಷಣೆಗಾಗಿ ಸಿದ್ಧಪಡಿಸಲಾಯಿತು, ಇದನ್ನು 4 ವಿಭಾಗಗಳಿಂದ ರಕ್ಷಿಸಲಾಗಿದೆ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಜೂನ್ 26 ರಂದು ಮಿನ್ಸ್ಕ್ ಅನ್ನು ವಿಧಿಯ ಕರುಣೆಗೆ ಬಿಡಲಾಯಿತು ಎಂದು ನಾವು ಹೇಗೆ ವಿವರಿಸಬಹುದು?
ಪ್ರತಿವಾದಿ. ಜೂನ್ 24 ರಂದು ಸರ್ಕಾರವು ಮಿನ್ಸ್ಕ್ ಅನ್ನು ತೊರೆದಿದೆ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ? ನೀವು ಮುಂಭಾಗದ ಕಮಾಂಡರ್.
ಪ್ರತಿವಾದಿ. ಹೌದು, ನಾನು ಫ್ರಂಟ್ ಕಮಾಂಡರ್ ಆಗಿದ್ದೆ. ಮಿನ್ಸ್ಕ್ ಸ್ವತಃ ಕಂಡುಕೊಂಡ ಪರಿಸ್ಥಿತಿಯು ಮಿನ್ಸ್ಕ್ಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಒದಗಿಸಲಾಗಿಲ್ಲ ಎಂದು ಸೂಚಿಸುತ್ತದೆ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಘಟಕಗಳಿಗೆ ಮದ್ದುಗುಂಡುಗಳನ್ನು ಒದಗಿಸಲಾಗಿಲ್ಲ ಎಂದು ನಾವು ಹೇಗೆ ವಿವರಿಸಬಹುದು?
ಪ್ರತಿವಾದಿ. ರಕ್ಷಾಕವಚ-ಚುಚ್ಚುವಿಕೆಯ ಜೊತೆಗೆ ಮದ್ದುಗುಂಡುಗಳು ಇದ್ದವು. ಎರಡನೆಯದು ಮಿಲಿಟರಿ ಘಟಕಗಳಿಂದ 100 ಕಿಮೀ ದೂರದಲ್ಲಿದೆ. ಗೋದಾಮುಗಳನ್ನು ನಮ್ಮ ವಿಲೇವಾರಿಗೆ ವರ್ಗಾಯಿಸುವ ಪ್ರಶ್ನೆಯನ್ನು ನಾನು ಎತ್ತದ ಕಾರಣ ನಾನು ಇದಕ್ಕೆ ತಪ್ಪಿತಸ್ಥನಾಗಿದ್ದೇನೆ.
ಸರ್ಕಾರಕ್ಕೆ ವರದಿ ಮಾಡುವುದು ಸೇರಿದಂತೆ ಮಿನ್ಸ್ಕ್ ಅನ್ನು ರಕ್ಷಿಸಲು ನಾನು ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ.
2. ಪ್ರತಿವಾದಿ ಕ್ಲಿಮೋವ್ಸ್ಕಿಖ್. ನನ್ನ ವಿರುದ್ಧ ಮಾಡಿರುವ ಆರೋಪ ಅರ್ಥವಾಗುವಂತಹದ್ದಾಗಿದೆ. ನಾನು ಆರೋಪದ ಎರಡನೇ ಭಾಗಕ್ಕೆ ತಪ್ಪೊಪ್ಪಿಕೊಳ್ಳುತ್ತೇನೆ, ಅಂದರೆ, ನನ್ನ ಅಧಿಕೃತ ಚಟುವಟಿಕೆಗಳಲ್ಲಿ ತಪ್ಪುಗಳನ್ನು ಮಾಡಿದೆ.
ಅಧ್ಯಕ್ಷ. ನೀವು ನಿಖರವಾಗಿ ಏನು ತಪ್ಪೊಪ್ಪಿಕೊಂಡಿದ್ದೀರಿ?
ಪ್ರತಿವಾದಿ. ದೋಷಾರೋಪಣೆಯಲ್ಲಿ ಸೂಚಿಸಲಾದ ಅಪರಾಧಗಳಿಗೆ ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುತ್ತೇನೆ.
ಅಧ್ಯಕ್ಷ. ಪ್ರಾಥಮಿಕ ತನಿಖೆಯಲ್ಲಿ ನೀಡಿದ ನಿಮ್ಮ ಸಾಕ್ಷ್ಯವನ್ನು ನೀವು ದೃಢೀಕರಿಸುತ್ತೀರಾ?
ಪ್ರತಿವಾದಿ. ವೆಸ್ಟರ್ನ್ ಫ್ರಂಟ್ನ ಪಡೆಗಳ ಸೋಲಿಗೆ ಕಾರಣಗಳ ಬಗ್ಗೆ ಪ್ರಾಥಮಿಕ ತನಿಖೆಯಲ್ಲಿ ನಾನು ನೀಡಿದ ಸಾಕ್ಷ್ಯವನ್ನು ನಾನು ಸಂಪೂರ್ಣವಾಗಿ ದೃಢೀಕರಿಸುತ್ತೇನೆ.
ಅಧ್ಯಕ್ಷ. ಪ್ರಾಥಮಿಕ ತನಿಖೆಯಲ್ಲಿ (ಪ್ರಕರಣ 25, ಸಂಪುಟ 2) ನೀವು ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದ್ದೀರಿ:
"... ಸೋಲಿಗೆ ಎರಡನೇ ಕಾರಣವೆಂದರೆ ನಾನು ಸೇರಿದಂತೆ ಮುಂಭಾಗದ ಪ್ರಧಾನ ಕಚೇರಿಯ ನೌಕರರು ಮತ್ತು ವೈಯಕ್ತಿಕ ರಚನೆಗಳ ಕಮಾಂಡರ್‌ಗಳು ಯುದ್ಧದ ಏಕಾಏಕಿ ಮತ್ತು ಯುದ್ಧದ ಸಮಯದಲ್ಲಿ ತಮ್ಮ ಕರ್ತವ್ಯಗಳಲ್ಲಿ ಕ್ರಿಮಿನಲ್ ನಿರ್ಲಕ್ಷ್ಯವನ್ನು ಹೊಂದಿದ್ದರು."
ನೀವು ಈ ಹೇಳಿಕೆಗಳನ್ನು ದೃಢೀಕರಿಸುತ್ತೀರಾ?
ಪ್ರತಿವಾದಿ. ನಾನು ಸಂಪೂರ್ಣವಾಗಿ ದೃಢೀಕರಿಸುತ್ತೇನೆ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಹೇಳಿ, ಕೋಟೆ ಪ್ರದೇಶಗಳ ನಿರ್ಮಾಣದ ಕಾರ್ಯ ಯೋಜನೆ ಪೂರ್ಣಗೊಂಡಿದೆಯೇ?
ಪ್ರತಿವಾದಿ. 1939-1940ರಲ್ಲಿ ಕೋಟೆ ಪ್ರದೇಶಗಳ ನಿರ್ಮಾಣದ ಕೆಲಸ. ಯೋಜನೆಯ ಪ್ರಕಾರ ನಡೆಸಲಾಯಿತು, ಆದರೆ ಸಾಕಾಗುವುದಿಲ್ಲ. ಯುದ್ಧದ ಆರಂಭದ ವೇಳೆಗೆ, 600 ಫೈರಿಂಗ್ ಪಾಯಿಂಟ್‌ಗಳಲ್ಲಿ, 189 ಶಸ್ತ್ರಸಜ್ಜಿತವಾಗಿವೆ, ಮತ್ತು ಆಗಲೂ ಅವರು ಸಂಪೂರ್ಣವಾಗಿ ಸಜ್ಜುಗೊಂಡಿರಲಿಲ್ಲ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಕೋಟೆ ಪ್ರದೇಶಗಳ ಸಿದ್ಧತೆ ಇಲ್ಲದಿರುವುದಕ್ಕೆ ಯಾರು ಹೊಣೆ?
ಪ್ರತಿವಾದಿ. ಇದಕ್ಕೆ ಜವಾಬ್ದಾರರು: ಪಡೆಗಳ ಕಮಾಂಡರ್ ಪಾವ್ಲೋವ್, ಪೋಮ್. ಮಿಖಾಯಿಲಿನ್, ಮಿಲಿಟರಿ ಘಟಕಗಳ ಕಮಾಂಡರ್, ಮತ್ತು ಸ್ವಲ್ಪ ಮಟ್ಟಿಗೆ ನಾನು ಸಿಬ್ಬಂದಿ ಮುಖ್ಯಸ್ಥನಾಗಿ ಜವಾಬ್ದಾರಿಯನ್ನು ಹೊಂದಿದ್ದೇನೆ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಸಂಯೋಜಿತ ಶಸ್ತ್ರಾಸ್ತ್ರ ಕಮಾಂಡ್, ವಾಯುಪಡೆ ಮತ್ತು ವಾಯು ರಕ್ಷಣೆಗೆ ಸ್ವತಂತ್ರ ಮಾರ್ಗಗಳು ಮತ್ತು ಸಂವಹನ ಸಾಧನಗಳ ಕೊರತೆಗೆ ಯಾರು ಹೊಣೆ?
ಪ್ರತಿವಾದಿ. ವೆಸ್ಟರ್ನ್ ಫ್ರಂಟ್‌ನ ಸಂವಹನ ಮುಖ್ಯಸ್ಥ ಮತ್ತು ನಾನು ಸಿಬ್ಬಂದಿ ಮುಖ್ಯಸ್ಥರಾಗಿ ಇದಕ್ಕೆ ಜವಾಬ್ದಾರರಾಗಿದ್ದೇವೆ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಶತ್ರುಗಳು ಸೈನ್ಯವನ್ನು ಕೇಂದ್ರೀಕರಿಸುತ್ತಿದ್ದಾರೆ ಎಂಬ ಮಾಹಿತಿಯನ್ನು ನೀವು ಹೊಂದಿದ್ದೀರಾ?
ಪ್ರತಿವಾದಿ. ನಾವು ಅಂತಹ ಡೇಟಾವನ್ನು ಹೊಂದಿದ್ದೇವೆ, ಆದರೆ ಪಾವ್ಲೋವ್ ಅವರಿಂದ ನಮಗೆ ತಪ್ಪಾಗಿ ತಿಳಿಸಲಾಯಿತು, ಅವರು ಶತ್ರು ಬೆಳಕಿನ ಟ್ಯಾಂಕ್ಗಳನ್ನು ಕೇಂದ್ರೀಕರಿಸುತ್ತಿದ್ದಾರೆ ಎಂದು ಭರವಸೆ ನೀಡಿದರು.
ನಮ್ಮ ಪಡೆಗಳ ಮೇಲೆ ಶತ್ರುಗಳ ಮೊದಲ ದಾಳಿಯು ಎಷ್ಟು ಬೆರಗುಗೊಳಿಸುತ್ತದೆ ಎಂದರೆ ಅದು ಮುಂಭಾಗದ ಪ್ರಧಾನ ಕಚೇರಿಯ ಸಂಪೂರ್ಣ ಕಮಾಂಡ್ ಸಿಬ್ಬಂದಿಯಲ್ಲಿ ಗೊಂದಲವನ್ನು ಉಂಟುಮಾಡಿತು. ಇದಕ್ಕೆ ತಪ್ಪಿತಸ್ಥ ಪಕ್ಷಗಳು: ಪಾವ್ಲೋವ್, ಮುಂಭಾಗದ ಕಮಾಂಡರ್ ಆಗಿ, ನಾನು, ಸಿಬ್ಬಂದಿಯ ಮುಂಭಾಗದ ಮುಖ್ಯಸ್ಥನಾಗಿ, ಸಂವಹನ ಮುಖ್ಯಸ್ಥ ಗ್ರಿಗೊರಿವ್, ಫಿರಂಗಿ ಮುಖ್ಯಸ್ಥ ಮತ್ತು ಇತರ ಕಮಾಂಡರ್ಗಳು.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ನೀವು ಸೋವಿಯತ್ ವಿರೋಧಿ ಪಿತೂರಿಯಲ್ಲಿ ಭಾಗಿಗಳಾಗಿದ್ದೀರಾ?
ಪ್ರತಿವಾದಿ. ನಾನು ಸೋವಿಯತ್ ವಿರೋಧಿ ಪಿತೂರಿಯಲ್ಲಿ ಎಂದಿಗೂ ಭಾಗಿಯಾಗಿರಲಿಲ್ಲ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ನಿಮ್ಮ ವಿರುದ್ಧದ ಪ್ರಾಥಮಿಕ ತನಿಖೆಯ ಸಮಯದಲ್ಲಿ ಅವರು ನೀಡಿದ ಸೋವಿಯತ್ ವಿರೋಧಿ ಪಿತೂರಿ ಸಂಘಟನೆಯ ಸದಸ್ಯರಾದ ಸಿಮೊನೊವ್ ಮತ್ತು ಬಾಟೆನಿನ್ ಅವರ ಸಾಕ್ಷ್ಯವು ನಿಮಗೆ ತಿಳಿದಿದೆಯೇ? ಹಾಗಿದ್ದಲ್ಲಿ, ಅವರ ಸಾಕ್ಷ್ಯದ ಬಗ್ಗೆ ನೀವು ಏನು ಹೇಳುತ್ತೀರಿ?
ಪ್ರತಿವಾದಿ. ಸಿಮೊನೊವ್ ಮತ್ತು ಬಾಟೆನಿನ್ ಅವರ ಸಾಕ್ಷ್ಯವು ನನಗೆ ಚೆನ್ನಾಗಿ ತಿಳಿದಿದೆ. ನಾನು ಅವರ ಸಾಕ್ಷ್ಯವನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತೇನೆ. ನಾನು ಸೋವಿಯತ್ ವಿರೋಧಿ ಪಿತೂರಿ ಸಂಘಟನೆಯ ಸದಸ್ಯನಾಗಿರಲಿಲ್ಲ ಎಂದು ನಾನು ಪುನರಾವರ್ತಿಸುತ್ತೇನೆ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಮಿನ್ಸ್ಕ್ ರಕ್ಷಣೆಗಾಗಿ ಸಾಕಷ್ಟು ಸಿದ್ಧವಾಗಿದೆ ಎಂದು ನೀವು ಭಾವಿಸುತ್ತೀರಾ?
ಪ್ರತಿವಾದಿ. ಮಿನ್ಸ್ಕ್ ರಕ್ಷಣೆಗಾಗಿ ಸಾಕಷ್ಟು ಸಿದ್ಧವಾಗಿಲ್ಲ ಎಂದು ನಾನು ನಂಬುತ್ತೇನೆ. ಮಿನ್ಸ್ಕ್ನಲ್ಲಿ ವಾಯುಯಾನವಿತ್ತು, ಆದರೆ ಅದು ಚಿಕ್ಕದಾಗಿತ್ತು, ಮಿನ್ಸ್ಕ್ನ ರಕ್ಷಣೆ ಸಾಕಷ್ಟಿಲ್ಲ.
ನ್ಯಾಯಾಲಯದ ಸದಸ್ಯ, ಕಾಮ್ರೇಡ್ ಕ್ಯಾಂಡಿಬಿನ್. ಪ್ರಾಥಮಿಕ ತನಿಖೆಯ ಸಮಯದಲ್ಲಿ, ಪ್ರತಿವಾದಿ ಪಾವ್ಲೋವ್ ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದರು:
"ಯಾಂತ್ರೀಕೃತ ದಳದ ಕಮಾಂಡರ್, ಒಬೊರಿನ್, ಆಡಳಿತಾತ್ಮಕ ವ್ಯವಹಾರಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದರು ಮತ್ತು ಅವರ ದಳದ ಯುದ್ಧ ಸನ್ನದ್ಧತೆಯ ಬಗ್ಗೆ ಯಾವುದೇ ರೀತಿಯಲ್ಲಿ ಕಾಳಜಿ ವಹಿಸಲಿಲ್ಲ, ಆದರೆ ಕಾರ್ಪ್ಸ್ 450 ಕ್ಕೂ ಹೆಚ್ಚು ಟ್ಯಾಂಕ್‌ಗಳನ್ನು ಹೊಂದಿತ್ತು. ಹಗೆತನದ ಏಕಾಏಕಿ, ಒಬೊರಿನ್ ನಿಯಂತ್ರಣವನ್ನು ಕಳೆದುಕೊಂಡರು ಮತ್ತು ತುಂಡು ತುಂಡು ಹೊಡೆದರು. ಚೀಫ್ ಆಫ್ ಸ್ಟಾಫ್ ಸ್ಯಾಂಡಲೋವ್ ಮತ್ತು 4 ನೇ ಸೈನ್ಯದ ಕಮಾಂಡರ್ ಕೊರೊಬ್ಕೊವ್ ಅವರ ಕ್ರಮಗಳು ದೇಶದ್ರೋಹಿ ಚಟುವಟಿಕೆಗಳೆಂದು ನಾನು ಪರಿಗಣಿಸುತ್ತೇನೆ.
ಪಾವ್ಲೋವ್ ಅವರ ಸಾಕ್ಷ್ಯದ ಬಗ್ಗೆ ನೀವು ಏನು ಹೇಳುತ್ತೀರಿ?
ಪ್ರತಿವಾದಿ. ನಾನು ಪಾವ್ಲೋವ್ ಅವರ ಸಾಕ್ಷ್ಯವನ್ನು ದೃಢೀಕರಿಸುತ್ತೇನೆ.
3. ಪ್ರತಿವಾದಿ ಗ್ರಿಗೊರಿವ್. ನನ್ನ ವಿರುದ್ಧ ಮಾಡಿರುವ ಆರೋಪ ಅರ್ಥವಾಗುವಂತಹದ್ದಾಗಿದೆ. ಶತ್ರುಗಳು ಹಲವಾರು ಸಂವಹನ ಕೇಂದ್ರಗಳನ್ನು ನಾಶಪಡಿಸಿದ ನಂತರ, ಅವುಗಳನ್ನು ಪುನಃಸ್ಥಾಪಿಸಲು ನನಗೆ ಸಾಧ್ಯವಾಗಲಿಲ್ಲ ಎಂಬ ಅಂಶಕ್ಕೆ ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುತ್ತೇನೆ.
ಅಧ್ಯಕ್ಷ. ಪ್ರಾಥಮಿಕ ತನಿಖೆಯಲ್ಲಿ ನೀಡಿದ ನಿಮ್ಮ ಸಾಕ್ಷ್ಯವನ್ನು ನೀವು ದೃಢೀಕರಿಸುತ್ತೀರಾ?
ಪ್ರತಿವಾದಿ. ಮಿನ್ಸ್ಕ್‌ನಲ್ಲಿ ನೀಡಿದ ನನ್ನ ಮೊದಲ ಸಾಕ್ಷ್ಯವನ್ನು ಮತ್ತು ಜುಲೈ 21, 1941 ರಂದು ನೀಡಿದ ಸಾಕ್ಷ್ಯವನ್ನು ನಾನು ಖಚಿತಪಡಿಸಲು ಸಾಧ್ಯವಿಲ್ಲ, ಏಕೆಂದರೆ ನಾನು ಅದನ್ನು ಬಲವಂತದ ಮೇರೆಗೆ ನೀಡಿದ್ದೇನೆ.
ನನ್ನ ಸ್ವಂತ ಸಾಕ್ಷ್ಯವನ್ನು ನಾನು ಸಂಪೂರ್ಣವಾಗಿ ದೃಢೀಕರಿಸುತ್ತೇನೆ.
ನ್ಯಾಯಾಲಯದ ಸದಸ್ಯ, ಕಾಮ್ರೇಡ್ ಓರ್ಲೋವ್, ಜುಲೈ 5, 1941 ರಂದು ಪ್ರಾಥಮಿಕ ತನಿಖೆಯಲ್ಲಿ ನೀಡಿದ ಪ್ರತಿವಾದಿ ಗ್ರಿಗೊರಿವ್ ಅವರ ಸಾಕ್ಷ್ಯವನ್ನು ಓದುತ್ತಾರೆ (ಪ್ರಕರಣಗಳು 24-25, ಸಂಪುಟ 4), ಅವನು, ಗ್ರಿಗೊರಿವ್ ತಪ್ಪೊಪ್ಪಿಕೊಂಡಿದ್ದಾನೆ:
1. ಮುಂಭಾಗದ ಪ್ರಧಾನ ಕಛೇರಿ ಮತ್ತು ರೆಡ್ ಆರ್ಮಿಯ ಸಕ್ರಿಯ ಘಟಕಗಳ ನಡುವೆ ಯಾವುದೇ ಅಡೆತಡೆಯಿಲ್ಲದ ಸಂವಹನವಿಲ್ಲ ಎಂಬ ಅಂಶ.
2. ಯುದ್ಧಕಾಲದ ವೇಳಾಪಟ್ಟಿಗಳ ಪ್ರಕಾರ ಮುಂಚೂಣಿಯ ಸಂವಹನ ಘಟಕಗಳನ್ನು ರೂಪಿಸಲು ಅವರು ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ.
3. ವಿಧ್ವಂಸಕರಿಂದ ಮತ್ತು ಶತ್ರು ವಿಮಾನಗಳಿಂದ ಬಾಂಬ್ ದಾಳಿಯ ಪರಿಣಾಮವಾಗಿ ತಂತಿಗಳು ಮತ್ತು ಸಂವಹನ ಬಿಂದುಗಳಿಗೆ ಹಾನಿಯನ್ನು ಸಮಯೋಚಿತವಾಗಿ ಸರಿಪಡಿಸಲು ಅವರು ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ.
ಪ್ರತಿವಾದಿ. ನನ್ನ ಸಾಕ್ಷ್ಯದ ಮೊದಲ ಮತ್ತು ಮೂರನೇ ಅಂಶಗಳನ್ನು ನಾನು ಸಂಪೂರ್ಣವಾಗಿ ದೃಢೀಕರಿಸುತ್ತೇನೆ. ಎರಡನೆಯ ಅಂಶ, ನಾನು ತಪ್ಪೊಪ್ಪಿಕೊಂಡಿದ್ದರೂ, ನಾನು ಸಜ್ಜುಗೊಳಿಸುವಿಕೆಯಲ್ಲಿ ಭಾಗಿಯಾಗದ ಕಾರಣ, ನನಗೆ ಅನ್ವಯಿಸುವುದಿಲ್ಲ. ನಿಜ, ಇದಕ್ಕೆ ಪರೋಕ್ಷವಾಗಿ ನಾನೂ ಕಾರಣ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಜುಲೈ 15, 1941 ರ ನಿಮ್ಮ ಕೈಬರಹದ ಸಾಕ್ಷ್ಯವನ್ನು ನೀವು ಪ್ರಾರಂಭಿಸುತ್ತೀರಿ:
"ಜೂನ್ 22, 1941 ರಂದು ಪ್ರಾರಂಭವಾದ ಯುದ್ಧವು ಪಾಶ್ಚಿಮಾತ್ಯ ವಿಶೇಷ ಮಿಲಿಟರಿ ಜಿಲ್ಲೆಯನ್ನು ಯುದ್ಧಕ್ಕೆ ಸಿದ್ಧವಾಗಿಲ್ಲ ಎಂದು ಕಂಡುಹಿಡಿದಿದೆ" (ld. 67, ಸಂಪುಟ 4).
ನೀವು ಈ ಹೇಳಿಕೆಗಳನ್ನು ದೃಢೀಕರಿಸುತ್ತೀರಾ?
ಪ್ರತಿವಾದಿ. ಹೌದು ದೃಢೀಕರಿಸಿ.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಯುದ್ಧ ಪ್ರಾರಂಭವಾಗುವ ಮೊದಲು ಜಿಲ್ಲಾ ಕೇಂದ್ರದಲ್ಲಿನ ಪರಿಸ್ಥಿತಿಯ ಬಗ್ಗೆ ಸಾಕ್ಷಿ ಹೇಳುತ್ತಾ, ನೀವು ಹೇಳುತ್ತೀರಿ:
"ಜೂನ್ 22 ರಂದು ಪ್ರಾರಂಭವಾದ ಯುದ್ಧವು ಪಶ್ಚಿಮ ವಿಶೇಷ ಮಿಲಿಟರಿ ಜಿಲ್ಲೆಯನ್ನು ಆಶ್ಚರ್ಯದಿಂದ ತೆಗೆದುಕೊಂಡಿತು. ಪ್ರಧಾನ ಕಛೇರಿಯಾದ್ಯಂತ ಆಳ್ವಿಕೆ ನಡೆಸಿದ ಶಾಂತಿಯುತ ಮನಸ್ಥಿತಿಯು ಖಂಡಿತವಾಗಿಯೂ ಸೈನ್ಯಕ್ಕೆ ಹರಡಿತು. ಜರ್ಮನಿಯ ದಾಳಿಯಿಂದ ವಿಮಾನವು ನೆಲದ ಮೇಲೆ ಸಿಕ್ಕಿಬಿದ್ದಿದೆ ಎಂಬ ಅಂಶವನ್ನು ಈ "ತೃಪ್ತಿ" ಮಾತ್ರ ವಿವರಿಸುತ್ತದೆ. ಸೈನ್ಯದ ಪ್ರಧಾನ ಕಛೇರಿಯು ಚಳಿಗಾಲದ ಕ್ವಾರ್ಟರ್ಸ್‌ನಲ್ಲಿತ್ತು ಮತ್ತು ನಾಶವಾಯಿತು, ಮತ್ತು ಅಂತಿಮವಾಗಿ, ಸೈನ್ಯದ ಒಂದು ಭಾಗವನ್ನು (ಬ್ರೆಸ್ಟ್ ಗ್ಯಾರಿಸನ್) ಅವರ ಚಳಿಗಾಲದ ಕ್ವಾರ್ಟರ್ಸ್‌ನಲ್ಲಿ ಬಾಂಬ್ ದಾಳಿ ಮಾಡಲಾಯಿತು” (ld. 76, ಸಂಪುಟ 4).
ಈ ಹೇಳಿಕೆಗಳು ನಿಜವೇ?
ಪ್ರತಿವಾದಿ. ಹೌದು.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಜಿಲ್ಲಾ ಕೇಂದ್ರವು ಯುದ್ಧದ ವಿಧಾನವನ್ನು ಅನುಭವಿಸಿದೆಯೇ?
ಪ್ರತಿವಾದಿ. ಸಂ. ಪಡೆಗಳನ್ನು ಗಡಿಗೆ ಸ್ಥಳಾಂತರಿಸಲು ನಮ್ಮ ಎಲ್ಲಾ ಕ್ರಮಗಳು ಮುನ್ನೆಚ್ಚರಿಕೆ ಕ್ರಮವಾಗಿದೆ ಎಂದು ಜಿಲ್ಲಾ ಮುಖ್ಯಸ್ಥ ಕ್ಲಿಮೋವ್ಸ್ಕಿಖ್ ನಂಬಿದ್ದರು.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಇದಕ್ಕೆಲ್ಲಾ ಯಾರು ಹೊಣೆ?
ಪ್ರತಿವಾದಿ. ಇದರಲ್ಲಿ ತಪ್ಪಿತಸ್ಥರು: ಕಮಾಂಡರ್ - ಪಾವ್ಲೋವ್, ಸಿಬ್ಬಂದಿ ಮುಖ್ಯಸ್ಥ - ಕ್ಲಿಮೋವ್ಸ್ಕಿಖ್, ಫೋಮಿನ್ಸ್ ಮಿಲಿಟರಿ ಕೌನ್ಸಿಲ್ ಸದಸ್ಯ ಮತ್ತು ಇತರರು.
ನ್ಯಾಯಾಲಯದ ಸದಸ್ಯ ಕಾಮ್ರೇಡ್ ಓರ್ಲೋವ್. ಮಂಜುಗಡ್ಡೆಯ ಮೇಲೆ 79, ಸಂಪುಟ 4, ನೀವು ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದ್ದೀರಿ:
"ಮಿನ್ಸ್ಕ್‌ನಿಂದ ಹೊರಟು, ಸಂವಹನ ರೆಜಿಮೆಂಟ್‌ನ ಕಮಾಂಡರ್ ರಾಸಾಯನಿಕ ಯುದ್ಧ ವಿಭಾಗವು NZ ನಿಂದ ಯುದ್ಧ ಅನಿಲ ಮುಖವಾಡಗಳನ್ನು ತೆಗೆದುಕೊಳ್ಳಲು ಅನುಮತಿಸಲಿಲ್ಲ ಎಂದು ನನಗೆ ವರದಿ ಮಾಡಿದೆ. ಜಿಲ್ಲೆಯ ಫಿರಂಗಿ ವಿಭಾಗವು ಅವನನ್ನು NZ ನಿಂದ ಕಾರ್ಟ್ರಿಡ್ಜ್‌ಗಳನ್ನು ತೆಗೆದುಕೊಳ್ಳಲು ಅನುಮತಿಸಲಿಲ್ಲ, ಮತ್ತು ರೆಜಿಮೆಂಟ್ ಪ್ರತಿ ಸೈನಿಕನಿಗೆ 15 ತುಂಡು ಕಾರ್ಟ್ರಿಡ್ಜ್‌ಗಳ ಗಾರ್ಡ್ ರೂಢಿಯನ್ನು ಮಾತ್ರ ಹೊಂದಿದೆ ಮತ್ತು NZ ನಿಂದ ಫೀಲ್ಡ್ ಕಿಚನ್‌ಗಳನ್ನು ತೆಗೆದುಕೊಳ್ಳಲು ಸರಬರಾಜು ವಿಭಾಗವು ಅವರಿಗೆ ಅನುಮತಿಸಲಿಲ್ಲ.
ಹೀಗಾಗಿ, ಜೂನ್ 18 ರ ದಿನದಂದು, ಪ್ರಧಾನ ಕಚೇರಿಯ ಸಂತೃಪ್ತ ಇಲಾಖೆಗಳು ಯುದ್ಧವು ಹತ್ತಿರದಲ್ಲಿದೆ ಎಂದು ಕೇಂದ್ರೀಕರಿಸಲಿಲ್ಲ ... ಮತ್ತು ಜೂನ್ 18 ರ ಜನರಲ್ ಸ್ಟಾಫ್ ಮುಖ್ಯಸ್ಥರಿಂದ ಟೆಲಿಗ್ರಾಮ್ ನಂತರ, ಜಿಲ್ಲಾ ಪಡೆಗಳನ್ನು ಯುದ್ಧ ಸನ್ನದ್ಧತೆಗೆ ಒಳಪಡಿಸಲಾಗಿಲ್ಲ. ."
ಪ್ರತಿವಾದಿ. ಇದೆಲ್ಲ ಸತ್ಯ.
4. ಪ್ರತಿವಾದಿ ಕೊರೊಬ್ಕೋವ್. ನನ್ನ ವಿರುದ್ಧ ಮಾಡಿರುವ ಆರೋಪ ಅರ್ಥವಾಗುವಂತಹದ್ದಾಗಿದೆ. ನಾನು ತಪ್ಪೊಪ್ಪಿಕೊಳ್ಳುವುದಿಲ್ಲ. ನಾನು ಹಗೆತನದ ನಿಖರವಾದ ಆರಂಭವನ್ನು ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಎಂಬ ಅಂಶಕ್ಕೆ ಮಾತ್ರ ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳಬಹುದು. ಶತ್ರುಗಳು ನಮ್ಮ ಮೇಲೆ ಬಾಂಬ್ ಹಾಕಲು ಪ್ರಾರಂಭಿಸಿದಾಗ ನಾವು 4.00 ಕ್ಕೆ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್‌ನಿಂದ ಆದೇಶವನ್ನು ಸ್ವೀಕರಿಸಿದ್ದೇವೆ.
ನಾನು ಏಪ್ರಿಲ್ 6, 1941 ರಂದು 4 ನೇ ಸೇನೆಯ ಕಮಾಂಡರ್ ಆಗಿ ನನ್ನ ಕರ್ತವ್ಯಗಳನ್ನು ಪೂರೈಸಲು ಪ್ರಾರಂಭಿಸಿದೆ. ಘಟಕಗಳನ್ನು ಪರಿಶೀಲಿಸಿದಾಗ, 49 ನೇ, 75 ನೇ ಮತ್ತು 79 ನೇ ರೈಫಲ್ ವಿಭಾಗಗಳು ಹೆಚ್ಚು ಯುದ್ಧಕ್ಕೆ ಸಿದ್ಧವಾಗಿವೆ. ಇದಲ್ಲದೆ, 79 ನೇ ಕಾಲಾಳುಪಡೆ ವಿಭಾಗವು 10 ನೇ ಸೈನ್ಯಕ್ಕೆ ಹೋಯಿತು. 75 ನೇ ರೈಫಲ್ ವಿಭಾಗವು ಎಡ ಪಾರ್ಶ್ವದಲ್ಲಿತ್ತು. ಉಳಿದ ಘಟಕಗಳ ಯುದ್ಧ ಸನ್ನದ್ಧತೆ ದುರ್ಬಲವಾಗಿತ್ತು.
ಘಟನೆಗಳು ಮಿಂಚಿನ ವೇಗದಲ್ಲಿ ತೆರೆದುಕೊಂಡವು. ನಮ್ಮ ಘಟಕಗಳು ದೊಡ್ಡ ಶತ್ರು ವಿಮಾನಗಳು ಮತ್ತು ಟ್ಯಾಂಕ್ ರಚನೆಗಳಿಂದ ನಿರಂತರ ದಾಳಿಗೆ ಒಳಗಾಗಿದ್ದವು. ನನ್ನ ಬಳಿ ಇದ್ದ ಪಡೆಗಳಿಂದ ನಾನು ಶತ್ರುವನ್ನು ಹಿಮ್ಮೆಟ್ಟಿಸಲು ಸಾಧ್ಯವಾಗಲಿಲ್ಲ. ನನ್ನ ಘಟಕಗಳ ಸೋಲಿಗೆ ಕಾರಣಗಳು ವಾಯುಯಾನ ಮತ್ತು ಟ್ಯಾಂಕ್‌ಗಳಲ್ಲಿ ಶತ್ರುಗಳ ಅಗಾಧ ಶ್ರೇಷ್ಠತೆ ಎಂದು ನಾನು ನಂಬುತ್ತೇನೆ.
ಕೊರೊಬ್ಕೋವ್ 49 ಮತ್ತು 75 ನೇ ರೈಫಲ್ ವಿಭಾಗಗಳೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡರು ಮತ್ತು (ಪ್ರಕರಣ 33) 4 ನೇ [ಸೈನ್ಯದಲ್ಲಿ) ಪ್ರಾಥಮಿಕ ತನಿಖೆಯಲ್ಲಿ (ಪ್ರಕರಣ 30, ಸಂಪುಟ 1) ಅವರು ನೀಡಿದ ಪ್ರತಿವಾದಿ ಪಾವ್ಲೋವ್ ಅವರ ಸಾಕ್ಷ್ಯದ ಆಯ್ದ ಭಾಗಗಳನ್ನು ಅಧ್ಯಕ್ಷರು ಓದುತ್ತಾರೆ. ] ಆಜ್ಞೆಯ ಸಂಪೂರ್ಣ ಗೊಂದಲವನ್ನು ಅನುಭವಿಸಿತು, ಅದು ಸೈನ್ಯದ ನಿಯಂತ್ರಣವನ್ನು ಕಳೆದುಕೊಂಡಿತು.
ಪ್ರತಿವಾದಿ. ನಾನು ಪಾವ್ಲೋವ್ ಅವರ ಸಾಕ್ಷ್ಯವನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತೇನೆ. ಅವನು 10 ದಿನಗಳಿಂದ ನನ್ನ ಕಮಾಂಡ್ ಪೋಸ್ಟ್‌ಗೆ ಹೋಗದಿದ್ದರೆ ಅವನು ಇದನ್ನು ಹೇಗೆ ಹೇಳಬಹುದು? ಯಾಂತ್ರೀಕೃತ ದಳಕ್ಕೆ ಅಧೀನವಾಗಿದ್ದ 46ನೇ ಪದಾತಿ ದಳದ ವಿಭಾಗವನ್ನು ಹೊರತುಪಡಿಸಿ ನಾನು ಎಲ್ಲಾ ಘಟಕಗಳೊಂದಿಗೆ ಸಂಪರ್ಕವನ್ನು ಹೊಂದಿದ್ದೆ.
ಪ್ರಾಥಮಿಕ ತನಿಖೆಯ ವೇಳೆ ನನ್ನ ಮೇಲೆ ಹೇಡಿತನದ ಆರೋಪ ಹೊರಿಸಲಾಗಿತ್ತು. ಇದು ನಿಜವಲ್ಲ. ನಾನು ಹಗಲು ರಾತ್ರಿ ನನ್ನ ಪೋಸ್ಟ್‌ನಲ್ಲಿದ್ದೆ. ಅವರು ಎಲ್ಲಾ ಸಮಯದಲ್ಲೂ ಮುಂಭಾಗದಲ್ಲಿದ್ದರು ಮತ್ತು ವೈಯಕ್ತಿಕವಾಗಿ ಘಟಕಗಳನ್ನು ಮುನ್ನಡೆಸಿದರು. ಇದಕ್ಕೆ ತದ್ವಿರುದ್ಧವಾಗಿ, 3 ನೇ ನಿರ್ದೇಶನಾಲಯವು ಸೇನಾ ಪ್ರಧಾನ ಕಛೇರಿ ಮುಂಭಾಗಕ್ಕೆ ಬಹಳ ಹತ್ತಿರದಲ್ಲಿದೆ ಎಂದು ನಿರಂತರವಾಗಿ ಆರೋಪಿಸಿದೆ.
ಅಧ್ಯಕ್ಷ. ಪ್ರಾಥಮಿಕ ತನಿಖೆಯ ಸಮಯದಲ್ಲಿ, ಪ್ರತಿವಾದಿ ಪಾವ್ಲೋವ್ ನಿಮ್ಮ ಬಗ್ಗೆ ಈ ಕೆಳಗಿನ ಸಾಕ್ಷ್ಯವನ್ನು ನೀಡಿದರು:
"ಚೀಫ್ ಆಫ್ ಸ್ಟಾಫ್ ಸ್ಯಾಂಡಲೋವ್ ಮತ್ತು 4 ನೇ ಸೈನ್ಯದ ಕಮಾಂಡರ್ ಕೊರೊಬ್ಕೋವ್ ಅವರ ಕ್ರಮಗಳನ್ನು ದೇಶದ್ರೋಹಿ ಚಟುವಟಿಕೆಗಳು ಎಂದು ನಾನು ಪರಿಗಣಿಸುತ್ತೇನೆ. ಅವರ ವಲಯದಲ್ಲಿ, ಮುಖ್ಯ ಶತ್ರು ಯಾಂತ್ರೀಕೃತ ಗುಂಪು ಪ್ರಗತಿ ಸಾಧಿಸಿತು ಮತ್ತು ರೋಗಚೇವ್ ತಲುಪಿತು, ಮತ್ತು ಆಜ್ಞೆಯು ಬ್ರೆಸ್ಟ್‌ನಿಂದ ಘಟಕಗಳನ್ನು ಮುಂಚಿತವಾಗಿ ಹಿಂತೆಗೆದುಕೊಳ್ಳುವ ನನ್ನ ಆದೇಶಗಳನ್ನು ಅನುಸರಿಸದ ಕಾರಣ ಮಾತ್ರ "(ld. 62, ಸಂಪುಟ 1).
ಪ್ರತಿವಾದಿ. ಬ್ರೆಸ್ಟ್‌ನಿಂದ ಘಟಕಗಳನ್ನು ಹಿಂತೆಗೆದುಕೊಳ್ಳಲು ಯಾರೂ ಆದೇಶವನ್ನು ನೀಡಲಿಲ್ಲ. ಅಂತಹ ಆದೇಶವನ್ನು ನಾನು ವೈಯಕ್ತಿಕವಾಗಿ ನೋಡಿಲ್ಲ.
ಪ್ರತಿವಾದಿ ಪಾವ್ಲೋವ್. ಜೂನ್‌ನಲ್ಲಿ, ನನ್ನ ಆದೇಶದ ಮೇರೆಗೆ, 28 ನೇ ರೈಫಲ್ ಕಾರ್ಪ್ಸ್‌ನ ಕಮಾಂಡರ್ ಪೊಪೊವ್ ಅವರನ್ನು ಜೂನ್ 15 ರೊಳಗೆ ಬ್ರೆಸ್ಟ್‌ನಿಂದ ಶಿಬಿರಗಳಿಗೆ ಎಲ್ಲಾ ಪಡೆಗಳನ್ನು ಸ್ಥಳಾಂತರಿಸುವ ಕಾರ್ಯದೊಂದಿಗೆ ಕಳುಹಿಸಲಾಯಿತು.
ಪ್ರತಿವಾದಿ ಕೊರೊಬ್ಕೋವ್. ಈ ಬಗ್ಗೆ ನನಗೆ ತಿಳಿದಿರಲಿಲ್ಲ. ಇದರರ್ಥ ಕಮಾಂಡರ್ ಆದೇಶಗಳನ್ನು ಅನುಸರಿಸದಿದ್ದಕ್ಕಾಗಿ ಪೊಪೊವ್ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಹೊಂದಿರಬೇಕು.
ಪ್ರತಿವಾದಿಗಳು ನ್ಯಾಯಾಂಗ ತನಿಖೆಗೆ ಹೆಚ್ಚಿನದನ್ನು ಸೇರಿಸಲಿಲ್ಲ ಮತ್ತು ಅದು ಪೂರ್ಣಗೊಂಡಿದೆ ಎಂದು ಘೋಷಿಸಲಾಯಿತು.
ಕೊನೆಯ ಪದವನ್ನು ಪ್ರತಿವಾದಿಗಳಿಗೆ ನೀಡಲಾಯಿತು, ಅವರು ಹೇಳಿದರು:
1. ಪ್ರತಿವಾದಿ ಪಾವ್ಲೋವ್. ನಾನು ಅಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲವಾದ್ದರಿಂದ ನನ್ನ ಸಾಕ್ಷ್ಯದಿಂದ ಪ್ರತಿಕೂಲ ಚಟುವಟಿಕೆಗಳನ್ನು ಹೊರಗಿಡಬೇಕೆಂದು ನಾನು ಕೇಳುತ್ತೇನೆ. ವೆಸ್ಟರ್ನ್ ಫ್ರಂಟ್ ಘಟಕಗಳ ಸೋಲಿಗೆ ಕಾರಣವೆಂದರೆ ಜುಲೈ 7, 1941 ರ ನನ್ನ ಸಾಕ್ಷ್ಯದಲ್ಲಿ ದಾಖಲಿಸಲಾಗಿದೆ ಮತ್ತು ದೊಡ್ಡ ಶತ್ರು ಟ್ಯಾಂಕ್ ಘಟಕಗಳ ವಿರುದ್ಧದ ಹೋರಾಟದಲ್ಲಿ ರೈಫಲ್ ವಿಭಾಗಗಳು ಪ್ರಸ್ತುತ ಸಾಕಷ್ಟಿಲ್ಲ. ಕಾಲಾಳುಪಡೆ ವಿಭಾಗಗಳ ಸಂಖ್ಯೆಯು ಶತ್ರುಗಳ ಮೇಲೆ ವಿಜಯವನ್ನು ಖಚಿತಪಡಿಸುವುದಿಲ್ಲ. ಹೊಸ ವಸ್ತುಗಳೊಂದಿಗೆ ಹೊಸ ಟ್ಯಾಂಕ್ ವಿರೋಧಿ ವಿಭಾಗಗಳನ್ನು ತಕ್ಷಣವೇ ಸಂಘಟಿಸುವುದು ಅವಶ್ಯಕ, ಅದು ವಿಜಯವನ್ನು ಖಚಿತಪಡಿಸುತ್ತದೆ.
ಮೂರು ಶತ್ರು ಯಾಂತ್ರೀಕೃತ ವಿಭಾಗಗಳ ಹೊಡೆತವನ್ನು ಪೆಟ್ಟಿಗೆಗಳು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರೊಂದಿಗೆ ಹೋರಾಡಲು ಅವನಿಗೆ ಏನೂ ಇರಲಿಲ್ಲ.
ಸಾಕಷ್ಟು ಸಂವಹನಗಳ ಕೊರತೆಯಿಂದಾಗಿ ಪಡೆಗಳ ಆಜ್ಞೆ ಮತ್ತು ನಿಯಂತ್ರಣವನ್ನು ಸರಿಯಾಗಿ ಸಂಘಟಿಸಲು ನನಗೆ ಸಾಧ್ಯವಾಗಲಿಲ್ಲ. ನಾನು ಮಾಸ್ಕೋದಿಂದ ರೇಡಿಯೊ ಆಪರೇಟರ್‌ಗಳಿಗೆ ಬೇಡಿಕೆಯಿಡಬೇಕಾಗಿತ್ತು, ಆದರೆ ನಾನು ಮಾಡಲಿಲ್ಲ.
ಕೋಟೆ ಪ್ರದೇಶಗಳಿಗೆ ಸಂಬಂಧಿಸಿದಂತೆ. ನಾನು ನನ್ನ ಶಕ್ತಿಯಲ್ಲಿ ಎಲ್ಲವನ್ನೂ ಆಯೋಜಿಸಿದೆ. ಆದರೆ ಸರ್ಕಾರದ ಕ್ರಮಗಳ ಅನುಷ್ಠಾನವು ನಿಧಾನವಾಗಿದೆ ಎಂದು ನಾನು ಹೇಳಲೇಬೇಕು.
ವೆಸ್ಟರ್ನ್ ಸ್ಪೆಷಲ್ ಫ್ರಂಟ್‌ನಲ್ಲಿ ಯಾವುದೇ ದೇಶದ್ರೋಹ ಅಥವಾ ದ್ರೋಹ ನಡೆದಿಲ್ಲ ಎಂದು ನಮ್ಮ ಸರ್ಕಾರಕ್ಕೆ ವರದಿ ಮಾಡಲು ನಾನು ನಿಮ್ಮನ್ನು ಕೇಳುತ್ತೇನೆ. ಎಲ್ಲರೂ ತುಂಬಾ ಟೆನ್ಷನ್‌ನಿಂದ ಕೆಲಸ ಮಾಡಿದರು. ನಾವು ಪ್ರಸ್ತುತ ಹಡಗುಕಟ್ಟೆಯಲ್ಲಿ ಕುಳಿತಿರುವುದು ಯುದ್ಧದ ಅವಧಿಯಲ್ಲಿ ನಾವು ಅಪರಾಧಗಳನ್ನು ಮಾಡಿದ್ದರಿಂದ ಅಲ್ಲ, ಆದರೆ ಶಾಂತಿಕಾಲದಲ್ಲಿ ಈ ಯುದ್ಧಕ್ಕೆ ನಾವು ಸಾಕಷ್ಟು ತಯಾರಿ ಮಾಡದ ಕಾರಣ.
2. ಪ್ರತಿವಾದಿ ಕ್ಲಿಮೋವ್ಸ್ಕಿಖ್. ನಾನು ಸೋವಿಯತ್ ವಿರೋಧಿ ಪಿತೂರಿ ಸಂಘಟನೆಯ ಸದಸ್ಯನಾಗಿರಲಿಲ್ಲ. ಸಿಮೋನೊವ್ ಮತ್ತು ಬಾಟೆನಿನ್ ನನ್ನನ್ನು ನಿಂದಿಸಿದರು. ಅವರ ಸಾಕ್ಷ್ಯವನ್ನು ಕೇಂದ್ರ ಸಮಿತಿಯು ಪರಿಶೀಲಿಸಿತು ಮತ್ತು ಅವರು ನಂಬುವವರಾಗಿದ್ದರೆ, ನನ್ನನ್ನು ಎಂದಿಗೂ ಸಿಬ್ಬಂದಿ ಮುಖ್ಯಸ್ಥರ ಹುದ್ದೆಗೆ ಕಳುಹಿಸುತ್ತಿರಲಿಲ್ಲ.
ಯುದ್ಧದ ಮೊದಲು ಮತ್ತು ಯುದ್ಧದ ಸಮಯದಲ್ಲಿ ನನ್ನ ವೃತ್ತಿಪರ ಚಟುವಟಿಕೆಗಳಲ್ಲಿ ನಾನು ಮಾಡಿದ ತಪ್ಪುಗಳಿಗೆ ನಾನು ತಪ್ಪಿತಸ್ಥನೆಂದು ಒಪ್ಪಿಕೊಳ್ಳುತ್ತೇನೆ, ಆದರೆ ನನ್ನ ಕೆಲಸದಲ್ಲಿನ ಈ ತಪ್ಪುಗಳನ್ನು ಯಾವುದೇ ದುರುದ್ದೇಶಪೂರಿತ ಉದ್ದೇಶವಿಲ್ಲದೆ ಮಾಡಲಾಗಿದೆ ಎಂಬುದನ್ನು ದಯವಿಟ್ಟು ಗಣನೆಗೆ ತೆಗೆದುಕೊಳ್ಳಿ.
ಮಿಲಿಟರಿ ಕಾರ್ಯಾಚರಣೆಯ ಸಮಯದಲ್ಲಿ ಅತ್ಯುನ್ನತ ಕಮಾಂಡ್ ಸಿಬ್ಬಂದಿ ಸೈನ್ಯದೊಂದಿಗೆ ಇರುತ್ತಾರೆ ಮತ್ತು ಸ್ಥಳದಲ್ಲೇ ಕೆಲವು ತಪ್ಪುಗಳನ್ನು ಸರಿಪಡಿಸುತ್ತಾರೆ ಎಂದು ರೆಡ್ ಆರ್ಮಿಯ ಹೈಕಮಾಂಡ್ಗೆ ವರದಿ ಮಾಡಲು ನಾನು ನಿಮ್ಮನ್ನು ಕೇಳುತ್ತೇನೆ.
ಮಾತೃಭೂಮಿಯ ಮುಂದೆ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಲು ನನಗೆ ಅವಕಾಶವನ್ನು ನೀಡುವಂತೆ ನಾನು ಕೇಳುತ್ತೇನೆ ಮತ್ತು ಮಾತೃಭೂಮಿಯ ಒಳಿತಿಗಾಗಿ ನನ್ನ ಎಲ್ಲ ಶಕ್ತಿಯನ್ನು ನೀಡುತ್ತೇನೆ.
3. ಪ್ರತಿವಾದಿ ಗ್ರಿಗೊರಿವ್. ಸಂವಹನ ಕಾರ್ಯವು ತುಂಬಾ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿತ್ತು, ಏಕೆಂದರೆ ಶತ್ರುಗಳು ನಿರ್ಣಾಯಕ ಹೊಡೆತವನ್ನು ಎದುರಿಸಿದರು ಮತ್ತು ಟೆಲಿಗ್ರಾಫ್ ಮತ್ತು ದೂರವಾಣಿ ಸಂವಹನ ಎರಡನ್ನೂ ಅಡ್ಡಿಪಡಿಸಿದರು.
ಸೋವಿಯತ್ ಒಕ್ಕೂಟದ ಮೊದಲು ನಾನು ಎಂದಿಗೂ ಅಪರಾಧಿಯಾಗಿರಲಿಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಕರ್ತವ್ಯವನ್ನು ಮಾಡಲು ಪ್ರಯತ್ನಿಸಿದೆ, ಆದರೆ ನಾನು ಅದನ್ನು ಪೂರೈಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನನ್ನ ವಿಲೇವಾರಿಯಲ್ಲಿ ಭಾಗಗಳು ಇರಲಿಲ್ಲ. ಘಟಕಗಳನ್ನು ಸಕಾಲಿಕವಾಗಿ ಸಜ್ಜುಗೊಳಿಸಲಾಗಿಲ್ಲ, ಮತ್ತು ಜನರಲ್ ಸಿಬ್ಬಂದಿಯ ಸಂವಹನ ಪಡೆಗಳು ಸಕಾಲಿಕವಾಗಿ ಸಜ್ಜುಗೊಂಡಿಲ್ಲ.
ನನಗೆ ಮಾತ್ರ ಅವಕಾಶ ನೀಡಿದರೆ, ನನ್ನ ತಾಯ್ನಾಡಿನ ಅನುಕೂಲಕ್ಕಾಗಿ ನಾನು ಯಾವುದೇ ಸಾಮರ್ಥ್ಯದಲ್ಲಿ ಕೆಲಸ ಮಾಡಲು ಸಿದ್ಧನಿದ್ದೇನೆ.
4. ಪ್ರತಿವಾದಿ ಕೊರೊಬ್ಕೋವ್. 4 ನೇ ಸೈನ್ಯವು ಮೂಲಭೂತವಾಗಿ ಸೈನ್ಯವಾಗಿರಲಿಲ್ಲ, ಏಕೆಂದರೆ ಇದು 4 ವಿಭಾಗಗಳು ಮತ್ತು ಹೊಸದಾಗಿ ರೂಪುಗೊಂಡ ಕಾರ್ಪ್ಸ್ ಅನ್ನು ಒಳಗೊಂಡಿತ್ತು. ನನ್ನ ವಿಭಾಗಗಳು 150 ಕಿಮೀ ದೂರದಲ್ಲಿ ಹರಡಿಕೊಂಡಿವೆ. ನನ್ನ ಪಡೆಗಳು ಅತ್ಯಲ್ಪವಾಗಿರುವುದರಿಂದ ಮತ್ತು ಯಾವುದೇ ಬಲವರ್ಧನೆಗಳು ನನ್ನ ಬಳಿಗೆ ಬರದ ಕಾರಣ, ಶತ್ರುಗಳ 3 ಯಾಂತ್ರಿಕೃತ ವಿಭಾಗಗಳ ಮುನ್ನಡೆಯನ್ನು ತಡೆಹಿಡಿಯಲು ನನಗೆ ಸಾಧ್ಯವಾಗಲಿಲ್ಲ.
ಯುದ್ಧದ ಪ್ರಾರಂಭದ ಮೊದಲ ಎರಡು ದಿನಗಳಲ್ಲಿ, ಅಪಾರ ಸಂಖ್ಯೆಯ ಶತ್ರು ವಿಮಾನಗಳಿಂದಾಗಿ ನನ್ನ ಘಟಕಗಳು ಚಲಿಸಲು ಸಾಧ್ಯವಾಗಲಿಲ್ಲ. ಅಕ್ಷರಶಃ ನಾವು ಹೊಂದಿದ್ದ ಪ್ರತಿಯೊಂದು ವಾಹನವೂ ಶತ್ರುಗಳಿಂದ ಗುಂಡು ಹಾರಿಸಲ್ಪಟ್ಟಿತು. ಪಡೆಗಳು ಅಸಮಾನವಾಗಿದ್ದವು. ಶತ್ರುವು ಎಲ್ಲ ರೀತಿಯಲ್ಲೂ ನಮಗಿಂತ ಶ್ರೇಷ್ಠನಾಗಿದ್ದನು.
ನನ್ನ ಕೆಲಸದಲ್ಲಿ ತಪ್ಪುಗಳಿವೆ, ಮತ್ತು ನನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಲು ನನಗೆ ಅವಕಾಶವನ್ನು ನೀಡುವಂತೆ ನಾನು ಕೇಳುತ್ತೇನೆ.
ನ್ಯಾಯಾಲಯವು ಸಭೆಗೆ ನಿವೃತ್ತಿಯಾಯಿತು, ಅಲ್ಲಿಂದ ಹಿಂತಿರುಗಿದ ನಂತರ 3:20 ಕ್ಕೆ ಅಧ್ಯಕ್ಷರು. ಅವರು ತೀರ್ಪನ್ನು ಘೋಷಿಸಿದರು ಮತ್ತು ಕ್ಷಮಾಪಣೆಗಾಗಿ ಯುಎಸ್ಎಸ್ಆರ್ನ ಸುಪ್ರೀಂ ಸೋವಿಯತ್ನ ಪ್ರೆಸಿಡಿಯಂಗೆ ಮನವಿ ಮಾಡುವ ಹಕ್ಕನ್ನು ತಪ್ಪಿತಸ್ಥರಿಗೆ ವಿವರಿಸಿದರು.
ಬೆಳಗ್ಗೆ 3:25ಕ್ಕೆ ಸಭಾಪತಿ ನ್ಯಾಯಾಧೀಶರು ನ್ಯಾಯಾಲಯದ ಅಧಿವೇಶನವನ್ನು ಮುಚ್ಚಲಾಗಿದೆ ಎಂದು ಘೋಷಿಸಿದರು.
ಅಧ್ಯಕ್ಷರು: ಸಶಸ್ತ್ರ ಪಡೆಗಳ ವಕೀಲ ವಿ. ಉಲ್ರಿಚ್
ಕಾರ್ಯದರ್ಶಿ - ಮಿಲಿಟರಿ ವಕೀಲ [ಎ.] ಮಜೂರ್
ರಷ್ಯಾದ FSB ಯ ಮಧ್ಯ ಏಷ್ಯಾ.
ಪ್ರಕಟಿಸಲಾಗಿದೆ: "...1941 ರ ವಸಂತಕಾಲದಲ್ಲಿ ರಷ್ಯಾವನ್ನು ನಾಶಮಾಡಿ." (A. ಹಿಟ್ಲರ್, ಜುಲೈ 31, 1940): USSR ಮತ್ತು ಜರ್ಮನಿಯ ಗುಪ್ತಚರ ಸೇವೆಗಳಿಂದ ದಾಖಲೆಗಳು. 1937-1945", Comp. ಯಂಪೋಲ್ಸ್ಕಿ ವಿ.ಪಿ - ಎಂ.; ಕುಚ್ಕೊವೊ ಕ್ಷೇತ್ರ, 2008. - ಪುಟಗಳು 497-513.
28. ಜನರಲ್ ಸ್ಟಾಫ್ನಿಂದ ಗಮನಿಸಿ I.V ಸ್ಟಾಲಿನ್ ಮತ್ತು V.M. 103313/ss/ov
[ಅಕ್ಟೋಬರ್ 5, 1940 ಕ್ಕಿಂತ ಮುಂಚೆ ಅಲ್ಲ]
ವಿಶೇಷವಾಗಿ ಪ್ರಮುಖ
ಉನ್ನತ ರಹಸ್ಯ
ವೈಯಕ್ತಿಕವಾಗಿ ಮಾತ್ರ
ಒಂದು ಪ್ರತಿಯಲ್ಲಿ
1941 ರ ಯುಎಸ್ಎಸ್ಆರ್ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯ ಯೋಜನೆಗಳನ್ನು ಪರಿಗಣಿಸುವಾಗ ಅಕ್ಟೋಬರ್ 5, 1940 ರಂದು ನೀಡಲಾದ ನಿಮ್ಮ ಸೂಚನೆಗಳಿಂದ ಮುಖ್ಯ ತೀರ್ಮಾನಗಳನ್ನು ನಿಮ್ಮ ಅನುಮೋದನೆಗಾಗಿ ನಾನು ವರದಿ ಮಾಡುತ್ತೇನೆ.
1. ಯುಎಸ್ಎಸ್ಆರ್ನ ಸಶಸ್ತ್ರ ಪಡೆಗಳ ಕಾರ್ಯತಂತ್ರದ ನಿಯೋಜನೆಯನ್ನು ಎರಡು ರಂಗಗಳಲ್ಲಿ (ಪಶ್ಚಿಮ ಮತ್ತು ಪೂರ್ವದಲ್ಲಿ) ಮುಖ್ಯವೆಂದು ಪರಿಗಣಿಸಬೇಕು.
ಮಿಲಿಟರಿ ಕಾರ್ಯಾಚರಣೆಗಳ ಮುಖ್ಯ ಶತ್ರು ಮತ್ತು ಮುಖ್ಯ ರಂಗಭೂಮಿ ಪಶ್ಚಿಮದಲ್ಲಿದೆ, ಆದ್ದರಿಂದ ನಮ್ಮ ಮುಖ್ಯ ಪಡೆಗಳು ಇಲ್ಲಿ ಕೇಂದ್ರೀಕೃತವಾಗಿರಬೇಕು.
ಪೂರ್ವದಲ್ಲಿ - ಅಂತಹ ಪಡೆಗಳನ್ನು ನೇಮಿಸಲು ಅದು ನಮಗೆ ಪರಿಸ್ಥಿತಿಯ ಸ್ಥಿರತೆಯನ್ನು ಖಾತರಿಪಡಿಸುತ್ತದೆ, ಆದರೆ ಯುದ್ಧದ ಮೊದಲ ಅವಧಿಯಲ್ಲಿ ಜಪಾನಿನ ಪಡೆಗಳನ್ನು ತುಂಡು ತುಂಡಾಗಿ ಸೋಲಿಸಲು ನಮಗೆ ಅವಕಾಶ ನೀಡುತ್ತದೆ.
ನಮ್ಮ ಉಳಿದ ಗಡಿಗಳನ್ನು ಕನಿಷ್ಠ ಪಡೆಗಳೊಂದಿಗೆ ಕವರ್ ಮಾಡಿ.
ಈ ನಿಟ್ಟಿನಲ್ಲಿ, ಪ್ರಸ್ತುತ ಲಭ್ಯವಿರುವ ಪಡೆಗಳಿಂದ, ನೇಮಿಸಿ:
- ಪಶ್ಚಿಮದಲ್ಲಿ ಕಾರ್ಯಾಚರಣೆಗಳಿಗಾಗಿ (ಬ್ಯಾರೆಂಟ್ಸ್ ಸಮುದ್ರದ ಕರಾವಳಿಯಿಂದ ಕಪ್ಪು ಸಮುದ್ರದ ತೀರಕ್ಕೆ) - 142 ರೈಫಲ್, 7 ಯಾಂತ್ರಿಕೃತ ರೈಫಲ್, 16 ಟ್ಯಾಂಕ್ ಮತ್ತು 10 ಅಶ್ವದಳ ವಿಭಾಗಗಳು, 15 ಟ್ಯಾಂಕ್ ಬ್ರಿಗೇಡ್ಗಳು ಮತ್ತು 159 ವಾಯುಯಾನ ರೆಜಿಮೆಂಟ್ಗಳು;
- ಪೂರ್ವದಲ್ಲಿ ಕಾರ್ಯಾಚರಣೆಗಳಿಗಾಗಿ - 24 ರೈಫಲ್, 4 ಯಾಂತ್ರಿಕೃತ ರೈಫಲ್, 2 ಟ್ಯಾಂಕ್ ಮತ್ತು 4 ಅಶ್ವದಳ ವಿಭಾಗಗಳು, 8 ಟ್ಯಾಂಕ್ ಬ್ರಿಗೇಡ್ಗಳು ಮತ್ತು 43 ವಾಯುಯಾನ ರೆಜಿಮೆಂಟ್ಗಳು;
- ಟ್ರಾನ್ಸ್‌ಕಾಕೇಶಿಯಾ ಮತ್ತು ಮಧ್ಯ ಏಷ್ಯಾದಲ್ಲಿ ಕಾರ್ಯಾಚರಣೆಗಳಿಗಾಗಿ ಮತ್ತು ಇತರ ಗಡಿಗಳನ್ನು ಒಳಗೊಳ್ಳಲು - 11 ರೈಫಲ್ ವಿಭಾಗಗಳು, 6 ಅಶ್ವದಳ ವಿಭಾಗಗಳು, 2 ಟ್ಯಾಂಕ್ ಬ್ರಿಗೇಡ್‌ಗಳು ಮತ್ತು 27 ವಾಯುಯಾನ ರೆಜಿಮೆಂಟ್‌ಗಳು (ಮಾಸ್ಕೋ ನಗರದ ವಾಯು ರಕ್ಷಣೆ ಸೇರಿದಂತೆ).
2. ಪಶ್ಚಿಮದಲ್ಲಿ, ಬಾಲ್ಕನ್ ದೇಶಗಳಿಂದ ಜರ್ಮನಿಯನ್ನು ಲುಬ್ಲಿನ್ ಮತ್ತು ಕ್ರಾಕೋವ್ ದಿಕ್ಕಿನಲ್ಲಿ ಪ್ರಬಲವಾದ ಹೊಡೆತದಿಂದ ಕತ್ತರಿಸುವ ಸಲುವಾಗಿ ನೈಋತ್ಯ ಮುಂಭಾಗದ ಭಾಗವಾಗಿ ಮುಖ್ಯ ಗುಂಪನ್ನು ಹೊಂದಿರಿ ಮತ್ತು ಯುದ್ಧದ ಮೊದಲ ಹಂತದಲ್ಲಿ ಬ್ರೆಸ್ಲಾವ್ಗೆ, ವಂಚಿತರಾಗಿ ಇದು ಅದರ ಪ್ರಮುಖ ಆರ್ಥಿಕ ನೆಲೆಗಳು ಮತ್ತು ಯುದ್ಧದಲ್ಲಿ ಅವರ ಭಾಗವಹಿಸುವಿಕೆಗೆ ಸಂಬಂಧಿಸಿದಂತೆ ಬಾಲ್ಕನ್ ದೇಶಗಳನ್ನು ನಿರ್ಣಾಯಕವಾಗಿ ಪ್ರಭಾವಿಸುತ್ತದೆ.
ಏಕಕಾಲದಲ್ಲಿ, ವಾಯುವ್ಯ ಮತ್ತು ಪಶ್ಚಿಮ ರಂಗಗಳ ಸಕ್ರಿಯ ಕ್ರಮಗಳು ಪೂರ್ವ ಪ್ರಶ್ಯದಲ್ಲಿ ಜರ್ಮನ್ ಪಡೆಗಳನ್ನು ಹಿಮ್ಮೆಟ್ಟಿಸುತ್ತದೆ.
3. ಪಶ್ಚಿಮದಲ್ಲಿ ಪಡೆಗಳನ್ನು ಮತ್ತಷ್ಟು ಬಲಪಡಿಸುವ ಸಲುವಾಗಿ, ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್:
ಎ) ಅಸ್ತಿತ್ವದಲ್ಲಿರುವ ಸಿಬ್ಬಂದಿ ಮಟ್ಟವನ್ನು ಬಳಸಿಕೊಂಡು ಕೆಎ ರಚನೆಗೆ ಕ್ರಮಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ವರದಿ ಮಾಡಿ. - 18 ಟ್ಯಾಂಕ್ ಬ್ರಿಗೇಡ್‌ಗಳು, 20 ಮೆಷಿನ್-ಗನ್ ಆರ್ಟಿಲರಿ ಬ್ರಿಗೇಡ್‌ಗಳು, ಎರಡನೆಯದನ್ನು ಗಡಿಗಳನ್ನು ಒಳಗೊಳ್ಳಲು ಬಳಸುತ್ತವೆ ಮತ್ತು ವಿಶೇಷವಾಗಿ ಸೈನ್ಯ ಮತ್ತು ಒಂದು ಯಾಂತ್ರಿಕೃತ ದಳದ ಕೇಂದ್ರೀಕರಣದ ಅವಧಿಯಲ್ಲಿ. ರಚನೆಯನ್ನು ಮೇ 1, 1941 ರೊಳಗೆ ಪೂರ್ಣಗೊಳಿಸಬೇಕು, ಅಕ್ಟೋಬರ್ 1, 1941 ರೊಳಗೆ ಸಂಪೂರ್ಣವಾಗಿ ವಸ್ತುಗಳನ್ನು ಒದಗಿಸಬೇಕು. ಮಾಸ್ಕೋ ಮತ್ತು ಅರ್ಕಾಂಗೆಲ್ಸ್ಕ್ ಜಿಲ್ಲೆಗಳ ಪ್ರಧಾನ ಕಛೇರಿಯ ಆಧಾರದ ಮೇಲೆ 2 ಮುಂಚೂಣಿಯ ನಿರ್ದೇಶನಾಲಯಗಳನ್ನು ಮತ್ತು ಪ್ರಧಾನ ಕಛೇರಿಯ ಆಧಾರದ ಮೇಲೆ 2 ಸೇನಾ ನಿರ್ದೇಶನಾಲಯಗಳನ್ನು ರೂಪಿಸಲು ನಿಯೋಜನೆ ಯೋಜನೆಯನ್ನು ಒದಗಿಸಿ. ಪಾಶ್ಚಿಮಾತ್ಯ ಮತ್ತು ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆಗಳ, ಸಜ್ಜುಗೊಳಿಸುವ ಅವಧಿಯಲ್ಲಿ ಈ ನಿರ್ವಹಣೆಯ ನಿಯೋಜನೆಯೊಂದಿಗೆ; ಅದೇ ಸಮಯದಲ್ಲಿ, ಅಸ್ತಿತ್ವದಲ್ಲಿರುವ ರೈಫಲ್ ವಿಭಾಗದ ಮರುಸಂಘಟನೆಗೆ ಪ್ರಸ್ತುತ ಪರಿಗಣನೆಗಳು, ಅದರ ಬಲವನ್ನು 16,000 ಜನರಿಗೆ ಕಡಿಮೆಗೊಳಿಸುವುದು;
ಬಿ) ನಲವತ್ತೆರಡು (42) ರೈಫಲ್ ವಿಭಾಗಗಳ ಯುದ್ಧದ ಮೊದಲ ತಿಂಗಳಲ್ಲಿ ನಿಯೋಜನೆಯನ್ನು ಒದಗಿಸಿ, ಅವುಗಳಲ್ಲಿ ನಲವತ್ತು ಪಶ್ಚಿಮದಲ್ಲಿ ಮತ್ತು ಎರಡು ಪೂರ್ವದಲ್ಲಿ ಬಳಸಿ;
ಸಿ) ಉತ್ತರ ಮತ್ತು ವಾಯುವ್ಯ ಗಡಿಗಳ ಎಂಜಿನಿಯರಿಂಗ್ ಅನ್ನು ಬಲಪಡಿಸಲು ತಕ್ಷಣ ಕ್ರಮಗಳನ್ನು ತೆಗೆದುಕೊಳ್ಳಿ, ಇದರಿಂದಾಗಿ ಭವಿಷ್ಯದಲ್ಲಿ, ರಚಿಸಲಾದ ವಿಶ್ವಾಸಾರ್ಹ ಕೋಟೆಗಳ ಕಾರಣದಿಂದಾಗಿ, ನೈಋತ್ಯದಲ್ಲಿ ಮುಖ್ಯ ಗುಂಪನ್ನು ಬಲಪಡಿಸಲು ಹೆಚ್ಚಿನ ಪಡೆಗಳನ್ನು ಬಿಡುಗಡೆ ಮಾಡಲಾಗುತ್ತದೆ;
ಡಿ) ನೈಋತ್ಯದಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳ ರಂಗಮಂದಿರವನ್ನು ಸಿದ್ಧಪಡಿಸುವಲ್ಲಿ, ರೈಲ್ವೆಗಳ ಅಭಿವೃದ್ಧಿ ಮತ್ತು ವಾಯುನೆಲೆಗಳ ನಿರ್ಮಾಣಕ್ಕೆ ಮುಖ್ಯ ಗಮನ ನೀಡಬೇಕು.
ವಾಯುಯಾನದಲ್ಲಿ ಸಂಭಾವ್ಯ ಶತ್ರುಗಳ ಶ್ರೇಷ್ಠತೆಯನ್ನು ಪರಿಗಣಿಸಿ, ಯುದ್ಧ ವಾಯುಯಾನವನ್ನು 20,000 ವಿಮಾನಗಳಿಗೆ ಹೆಚ್ಚಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ, ಇದಕ್ಕಾಗಿ 1941 ರಲ್ಲಿ ಹೆಚ್ಚುವರಿ ನೂರು ವಾಯುಯಾನ ರೆಜಿಮೆಂಟ್‌ಗಳನ್ನು ರಚಿಸುವುದು, ಅದರಲ್ಲಿ 60% ಬಾಂಬರ್ ಮತ್ತು 40% ಫೈಟರ್, ಇವೆಲ್ಲವನ್ನೂ ಬಳಸಿ ಪಶ್ಚಿಮ.
4. ಈ ಕ್ರಮಗಳನ್ನು ಗಣನೆಗೆ ತೆಗೆದುಕೊಂಡು, ನೈಋತ್ಯ ಮುಂಭಾಗದ ಪಡೆಗಳ ಸಂಯೋಜನೆಯನ್ನು 80 ರೈಫಲ್ ವಿಭಾಗಗಳು, 5 ಯಾಂತ್ರಿಕೃತ ರೈಫಲ್ ವಿಭಾಗಗಳು, 11 ಟ್ಯಾಂಕ್ ವಿಭಾಗಗಳು, 7 ಅಶ್ವದಳಕ್ಕೆ ಹೆಚ್ಚಿಸಬೇಕು. ವಿಭಾಗಗಳು, 20 ಟ್ಯಾಂಕ್ ಬ್ರಿಗೇಡ್‌ಗಳು ಮತ್ತು 140 ವಾಯುಯಾನ ರೆಜಿಮೆಂಟ್‌ಗಳು.
ಹೆಚ್ಚುವರಿಯಾಗಿ, ಹೈಕಮಾಂಡ್‌ನ ಮೀಸಲು ಪ್ರದೇಶದಲ್ಲಿ ವೆಸ್ಟರ್ನ್ ಫ್ರಂಟ್‌ನ ಹಿಂದೆ ಕನಿಷ್ಠ 20 ವಿಭಾಗಗಳು ಇರಬೇಕು - ಡ್ವಿನ್ಸ್ಕ್, ಪೊಲೊಟ್ಸ್ಕ್, ಮಿನ್ಸ್ಕ್ ಪ್ರದೇಶದಲ್ಲಿ ಮತ್ತು ಶೆಪೆಟೊವ್ಕಾ, ಪ್ರೊಸ್ಕುರೊವ್, ಬರ್ಡಿಚೆವ್ ಪ್ರದೇಶದಲ್ಲಿ ನೈಋತ್ಯ ಮುಂಭಾಗದ ಹಿಂದೆ ಕನಿಷ್ಠ 23 ಬಾಣಗಳು. ವಿಭಾಗಗಳು.
5. ನೈಋತ್ಯ ಮುಂಭಾಗದ ಪಡೆಗಳಿಂದ ಮುಖ್ಯ ಹೊಡೆತದ ವಿತರಣೆಯೊಂದಿಗೆ ಪಶ್ಚಿಮದಲ್ಲಿ ಕಾರ್ಯತಂತ್ರದ ನಿಯೋಜನೆಯ ಯೋಜನೆಯನ್ನು ಮುಖ್ಯವೆಂದು ಪರಿಗಣಿಸಬೇಕು. ಪಾಶ್ಚಿಮಾತ್ಯರ ಪ್ರಯತ್ನಗಳ ಮೂಲಕ ಪೂರ್ವ ಪ್ರಶ್ಯದಲ್ಲಿ ಜರ್ಮನ್ನರನ್ನು ಸೋಲಿಸುವ ಗುರಿಯೊಂದಿಗೆ ವೆಸ್ಟರ್ನ್ ಫ್ರಂಟ್ನ ಭಾಗವಾಗಿ ಮುಖ್ಯ ಗುಂಪಿನೊಂದಿಗೆ ಪಶ್ಚಿಮದಲ್ಲಿ ಸೈನ್ಯವನ್ನು ನಿಯೋಜಿಸುವ ಯೋಜನೆಯನ್ನು ಏಕಕಾಲದಲ್ಲಿ ಅಭಿವೃದ್ಧಿಪಡಿಸುವುದು ಅವಶ್ಯಕ ಎಂದು ಗುರುತಿಸುವುದು ಅವಶ್ಯಕ. ವಾಯುವ್ಯ ಮುಂಭಾಗಗಳು, ಮತ್ತು ನೈಋತ್ಯ ಮುಂಭಾಗದ ಪಡೆಗಳೊಂದಿಗೆ ಲುಬ್ಲಿನ್ ಮೇಲೆ ಸಹಾಯಕ ದಾಳಿಯನ್ನು ನೀಡುವುದು.
6. ಪೂರ್ವದಲ್ಲಿ ಪಡೆಗಳ ನಿಯೋಜನೆಗಾಗಿ ಪ್ರಸ್ತಾವಿತ ಪರಿಗಣನೆಗಳನ್ನು ಅನುಮೋದಿಸಿ. ಫಾರ್ ಈಸ್ಟರ್ನ್ ಫ್ರಂಟ್ (ಟ್ರಾನ್ಸ್-ಬೈಕಲ್ ಮತ್ತು ಫಾರ್ ಈಸ್ಟರ್ನ್ ಫ್ರಂಟ್ಸ್) ಪಡೆಗಳ ಮುಖ್ಯ ಕಾರ್ಯವೆಂದರೆ ಯುದ್ಧದ ಮೊದಲ ಅವಧಿಯಲ್ಲಿ ಸ್ಥಾಪಿಸುವುದು, ತಂತ್ರಜ್ಞಾನದಲ್ಲಿ ಅವರ ಶ್ರೇಷ್ಠತೆಯ ಲಾಭವನ್ನು ಪಡೆದುಕೊಳ್ಳುವುದು, ಶತ್ರುವನ್ನು ತುಂಡು ತುಂಡಾಗಿ ಸೋಲಿಸುವುದು ಮತ್ತು ಉತ್ತರ ಮತ್ತು ವಶಪಡಿಸಿಕೊಳ್ಳುವುದು. ನಂತರ ದಕ್ಷಿಣ ಮಂಚೂರಿಯಾ. ಯಾವುದೇ ಸಂದರ್ಭಗಳಲ್ಲಿ, ನಿಮಗಾಗಿ ಪ್ರಿಮೊರಿಯನ್ನು ಉಳಿಸಿಕೊಳ್ಳಿ, ಇದಕ್ಕಾಗಿ ಟ್ರಾನ್ಸ್‌ಬೈಕಲ್ ಜಿಲ್ಲೆಯಿಂದ ಮೂರು-ವಿಭಾಗೀಯ ರೈಫಲ್ ಕಾರ್ಪ್ಸ್ ಮತ್ತು 2 ನೇ ಸೈನ್ಯದಿಂದ RGK ಯ ಒಂದು ಫಿರಂಗಿ ರೆಜಿಮೆಂಟ್ ಅನ್ನು ಅದರ ಸಂಯೋಜನೆಗೆ ಮರು ನಿಯೋಜಿಸುವ ಮೂಲಕ 15 ನೇ ಸೈನ್ಯವನ್ನು ಬಲಪಡಿಸಿ; 1941 ರ ವಸಂತಕಾಲದ ವೇಳೆಗೆ, ಹೆಚ್ಚುವರಿಯಾಗಿ ಎರಡು ಪ್ರತ್ಯೇಕ ಟ್ಯಾಂಕ್ ಬ್ರಿಗೇಡ್ಗಳನ್ನು ರಚಿಸಲಾಯಿತು.
7. ಫಿನ್‌ಲ್ಯಾಂಡ್ ವಿರುದ್ಧ, ರೊಮೇನಿಯಾ ವಿರುದ್ಧ ಮತ್ತು ಟರ್ಕಿ ವಿರುದ್ಧ ಯುದ್ಧ ಕಾರ್ಯಾಚರಣೆಗಳಿಗಾಗಿ ಖಾಸಗಿ ನಿಯೋಜನೆ ಯೋಜನೆಗಳ ಅಭಿವೃದ್ಧಿಗಾಗಿ ಸಲ್ಲಿಸಿದ ಪರಿಗಣನೆಗಳನ್ನು ಅನುಮೋದಿಸಿ.
8. ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್ ಮೂಲಕ ಮತ್ತು ನೌಕಾಪಡೆಯ ಪೀಪಲ್ಸ್ ಕಮಿಷರಿಯೇಟ್ ಮೂಲಕ ಪಡೆಗಳ ನಿಯೋಜನೆ ಮತ್ತು ಕ್ರಮಗಳ ಎಲ್ಲಾ ಯೋಜನೆಗಳ ಅಭಿವೃದ್ಧಿಯನ್ನು ಮೇ 1, 1941 ರೊಳಗೆ ಪೂರ್ಣಗೊಳಿಸಬೇಕು.
9. ಜನವರಿ 1, 1941 ರೊಳಗೆ ಹೊಸ ಮಿಲಿಟರಿ ರೈಲು ವೇಳಾಪಟ್ಟಿಯನ್ನು ರೂಪಿಸಲು ಪೀಪಲ್ಸ್ ಕಮಿಷರಿಯೇಟ್ ಆಫ್ ಡಿಫೆನ್ಸ್‌ನ ಪ್ರತಿನಿಧಿಗಳ ಭಾಗವಹಿಸುವಿಕೆಯೊಂದಿಗೆ ಯುಎಸ್‌ಎಸ್‌ಆರ್‌ನ ರೈಲ್ವೆಯ ಪೀಪಲ್ಸ್ ಕಮಿಷರಿಯೇಟ್ ಅನ್ನು ನಿರ್ಬಂಧಿಸಿ, ನಿಯೋಜನೆಯಿಂದ ಒದಗಿಸಲಾದ ಮೊತ್ತದಲ್ಲಿ ಎನ್‌ಪಿಒಗಳ ಸಾಗಣೆಯನ್ನು ಖಾತ್ರಿಪಡಿಸಿಕೊಳ್ಳಿ ಯೋಜನೆಗಳು.
10. ಪಡೆಗಳ ಕೇಂದ್ರೀಕರಣವನ್ನು ವೇಗಗೊಳಿಸಲು, ರೈಲ್ವೆಯ ಪೀಪಲ್ಸ್ ಕಮಿಷರ್, ಕಾಮ್ರೇಡ್. ಡಿಸೆಂಬರ್ 1, 1940 ರ ಹೊತ್ತಿಗೆ, ನೈಋತ್ಯದಲ್ಲಿ ರೈಲ್ವೇಗಳ ಅಭಿವೃದ್ಧಿಯ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ವರದಿ ಮಾಡಲು ಕಗಾನೋವಿಚ್ L.M.
ಯುಎಸ್ಎಸ್ಆರ್ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್
ಸೋವಿಯತ್ ಒಕ್ಕೂಟದ ಮಾರ್ಷಲ್ (ಎಸ್. ಟಿಮೊಶೆಂಕೊ)
ಮುಖ್ಯ ಸಿಬ್ಬಂದಿ ಕೆ.ಎ.
ಸೈನ್ಯದ ಜನರಲ್ (ಕೆ. ಮೆರೆಟ್ಸ್ಕೊವ್)
ಲೆಟರ್‌ಹೆಡ್‌ನಲ್ಲಿ ಹಸ್ತಪ್ರತಿ: "ಯುಎಸ್‌ಎಸ್‌ಆರ್‌ನ ಪೀಪಲ್ಸ್ ಕಮಿಷರ್ ಆಫ್ ಡಿಫೆನ್ಸ್." ಯಾವುದೇ ಅನುಮೋದನೆ ಸಹಿ ಇಲ್ಲ. ಆಟೋಗ್ರಾಫ್.
TsAMO RF, f. 16, ಆಪ್. 2951, ಸಂಖ್ಯೆ 242, ಪುಟಗಳು. 84-90.
ಪ್ರಕಟಿಸಲಾಗಿದೆ: http://bdsa.ru/sovnarkom-1940-god/1530-134-103313-5-194
29. ಬಾಲ್ಟಿಕ್ ವಿಶೇಷ ಮಿಲಿಟರಿ ಜಿಲ್ಲೆಯ ಪ್ರಧಾನ ಕಚೇರಿಗೆ 8 ನೇ, 11 ನೇ ಮತ್ತು 27 ನೇ ಸೇನೆಗಳ ಕಮಾಂಡರ್ಗಳಿಗೆ ಆದೇಶ
ಜೂನ್ 21, 1941 14:30
ಇಂದು ರಾತ್ರಿಯಿಂದ, ಮುಂದಿನ ಸೂಚನೆ ಬರುವವರೆಗೆ, ಗ್ಯಾರಿಸನ್‌ಗಳು ಮತ್ತು ಸೈನ್ಯದ ಸ್ಥಳಗಳಲ್ಲಿ ಬ್ಲ್ಯಾಕೌಟ್‌ಗಳನ್ನು ಪರಿಚಯಿಸಲಾಗುತ್ತದೆ. ವಾಹನಗಳಿಗೆ ಬ್ಲ್ಯಾಕೌಟ್ ಉಪಕರಣಗಳನ್ನು ಒದಗಿಸಿ. ಬ್ಲ್ಯಾಕೌಟ್ ಗುಣಮಟ್ಟದ ಮೇಲೆ ಎಚ್ಚರಿಕೆಯ ನಿಯಂತ್ರಣವನ್ನು ಆಯೋಜಿಸಿ. ಪಡೆಗಳ ಮರೆಮಾಚುವಿಕೆ ಮತ್ತು ವೈಮಾನಿಕ ಕಣ್ಗಾವಲು ತಂತ್ರಗಳ ಸ್ಥಿತಿಗೆ ವಿಶೇಷ ಗಮನ ಕೊಡಿ.
ಸಹಾಯಕ ಟ್ರೂಪ್ ಕಮಾಂಡರ್
[ಉತ್ತರ-] 3ನೇ [ಪಶ್ಚಿಮ] ಮುಂಭಾಗದಿಂದ ವಾಯು ರಕ್ಷಣಾ
ಕರ್ನಲ್ ಕಾರ್ಲಿನ್
ಸ್ಕ್ರಿಪ್ಟ್.
TsAMO RF, f. 344, ಆಪ್. 5564, ಡಿ 1, ಎಲ್. 62.
ಪ್ರಕಟಿತ: ಮಿಲಿಟರಿ ಹಿಸ್ಟರಿ ಮ್ಯಾಗಜೀನ್. 1989. – ಸಂಖ್ಯೆ 5. – P. 49.
30. 6 ನೇ ಸೈನ್ಯದ ಕಮಾಂಡರ್‌ನಿಂದ 4 ನೇ ಯಾಂತ್ರಿಕೃತ ಕಾರ್ಪ್ಸ್, 8 ನೇ ಟ್ಯಾಂಕ್ ವಿಭಾಗ ಮತ್ತು 81 ನೇ ಮೋಟಾರ್ ರೈಫಲ್ ವಿಭಾಗದ ಕಮಾಂಡರ್‌ಗಳಿಗೆ ಆದೇಶ
ಜೂನ್ 20, 1941
ವಿಮಾನ ವಿರೋಧಿ ವಿಭಾಗಗಳನ್ನು ಎಲ್ವೊವ್ ಶಿಬಿರದಿಂದ ಅವರ ರಚನೆಗಳಿಗೆ ತುರ್ತಾಗಿ ಮರುಪಡೆಯಬೇಕು.
ಆಗಮನದ ನಂತರ, ಕಾರ್ಯವನ್ನು ಹೊಂದಿಸಿ - ಗಾಳಿಯಿಂದ ವಿಭಾಗಗಳ ಸ್ಥಳವನ್ನು ಸರಿದೂಗಿಸಲು.
ಪ್ರತಿ ವಿಮಾನ ವಿರೋಧಿ ಬ್ಯಾಟರಿಯು ಪ್ರತಿ OP ಗೆ 0.25 bq ಹೊಂದಿರಬೇಕು, ಅಂತಿಮವಾಗಿ ಸಜ್ಜುಗೊಳಿಸಲಾಗಿದೆ.
ಸೇನೆಯ ಮುಖ್ಯಸ್ಥರಿಂದ ಅನುಮತಿ ಪಡೆದ ನಂತರವೇ ವಿದೇಶಿ ವಿಮಾನಗಳ ಮೇಲೆ ಗುಂಡು ಹಾರಿಸಿ.
ಎಲ್ವೊವ್ ಫಿರಂಗಿ ಶ್ರೇಣಿಯಲ್ಲಿ ಲೈವ್ ಫೈರಿಂಗ್ ನಡೆಸಲು, ಎಲ್ವೊವ್ ಫಿರಂಗಿ ಸಂಗ್ರಹದ ಮುಖ್ಯಸ್ಥರ ಯೋಜನೆಯ ಪ್ರಕಾರ ಬ್ಯಾಟರಿಯ ಮೂಲಕ ವಿಮಾನ ವಿರೋಧಿ ಫಿರಂಗಿಗಳನ್ನು ಕಳುಹಿಸಲಾಗುತ್ತದೆ.
ಮರಣದಂಡನೆಯನ್ನು ತಲುಪಿಸಿ.
6 ನೇ ಸೇನೆಯ ಕಮಾಂಡರ್
ಲೆಫ್ಟಿನೆಂಟ್ ಜನರಲ್ ಮುಜಿಚೆಂಕೊ
ಸ್ಕ್ರಿಪ್ಟ್.
TsAMO RF, f. 334, ಆಪ್. 5307, ಡಿ 22, ಎಲ್. 197.
ಪ್ರಕಟಿತ: ಮಿಲಿಟರಿ ಹಿಸ್ಟರಿ ಮ್ಯಾಗಜೀನ್. 1989. – ಸಂಖ್ಯೆ 5. – P. 44.
31. KOVO ಸಂಖ್ಯೆ A1-00209 ರ ಮಿಲಿಟರಿ ಕೌನ್ಸಿಲ್‌ನಿಂದ ಗಮನಿಸಿ
[ಏಪ್ರಿಲ್ 12, 1941 ರ ನಂತರ ಇಲ್ಲ]
ಉನ್ನತ ರಹಸ್ಯ
ನಿರ್ದಿಷ್ಟ ಪ್ರಾಮುಖ್ಯತೆ
ಉದಾ. ಸಂಖ್ಯೆ 1
ಟರ್ನೋಪೋಲ್‌ನಲ್ಲಿ ಭೂಗತ ಕಮಾಂಡ್ ಪೋಸ್ಟ್ ನಿರ್ಮಾಣ ಪೂರ್ಣಗೊಂಡಿಲ್ಲ. ಟರ್ನೋಪೋಲ್ ಯಾವುದೇ ನೈಸರ್ಗಿಕ ಗಾಳಿಯ ಹೊದಿಕೆಯಿಲ್ಲದ ಒಂದು ಸಣ್ಣ ನಗರವಾಗಿದೆ ಮತ್ತು ಆದ್ದರಿಂದ ವಾಯು ದಾಳಿಗೆ ಇದು ಅತ್ಯಂತ ಅನುಕೂಲಕರ ಗುರಿಯಾಗಿದೆ. ಹೆಚ್ಚುವರಿಯಾಗಿ, ನಮ್ಮ ಕವರಿಂಗ್ ಕಾರ್ಯಾಚರಣೆಯ ಅವಧಿಯಲ್ಲಿ ತುಲನಾತ್ಮಕವಾಗಿ ಕಡಿಮೆ ಶತ್ರುಗಳ ಯಶಸ್ಸಿನೊಂದಿಗೆ ರಾಜ್ಯದ ಗಡಿಯ (ಸೋಕಲ್ - ಟಾರ್ನೋಪೋಲ್ 140 ಕಿಮೀ ಮತ್ತು ಚೆರ್ನೋವಿಟ್ಸಿ - ಟಾರ್ನೋಪೋಲ್ 170 ಕಿಮೀ) ಅತ್ಯಂತ ಬೆದರಿಕೆಯಿರುವ ವಿಭಾಗಗಳಿಗೆ ಈ ಬಿಂದುವಿನ ಸಾಮೀಪ್ಯವು ಪ್ರತಿಕೂಲವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ಪಡೆಗಳ ನಿರಂತರ ಆಜ್ಞೆ ಮತ್ತು ನಿಯಂತ್ರಣ.
ಈ ಪರಿಗಣನೆಗಳ ಆಧಾರದ ಮೇಲೆ, ಜಿಲ್ಲೆಯ ಮಿಲಿಟರಿ ಕೌನ್ಸಿಲ್ ನೊವೊಗ್ರಾಡ್-ವೊಲಿನ್ಸ್ಕಿಯಲ್ಲಿನ ಕಮಾಂಡರ್ ಆಫ್ ಟ್ರೂಪ್ಸ್ನ ಕಮಾಂಡರ್ ಪೋಸ್ಟ್ ಅನ್ನು ಕವರ್ ಅವಧಿಯವರೆಗೆ ಟಾರ್ನೊಪೋಲ್ನಲ್ಲಿನ ಭೂಗತ ಕಮಾಂಡ್ ಪೋಸ್ಟ್ ಸಿದ್ಧವಾಗುವವರೆಗೆ ಪತ್ತೆ ಮಾಡಲು ಅನುಮತಿಯನ್ನು ಕೋರುತ್ತದೆ.
ಈ ನಗರದ ಮಿಲಿಟರಿ ಕಂಟೋನ್ಮೆಂಟ್ ಬಲವರ್ಧಿತ ಕಾಂಕ್ರೀಟ್ ಸೈನ್ಯದ ಶೈಲಿಯ ಕಮಾಂಡ್ ಪೋಸ್ಟ್ ಅನ್ನು ಹೊಂದಿದೆ, ಇದು ಮಿಲಿಟರಿ ಕೌನ್ಸಿಲ್, ಕಾರ್ಯಾಚರಣೆ ವಿಭಾಗ ಮತ್ತು ಸಂವಹನ ಕೇಂದ್ರದ ಮುಖ್ಯ ಭಾಗವನ್ನು ಇರಿಸಲು ಅನುವು ಮಾಡಿಕೊಡುತ್ತದೆ. ಮಿಲಿಟರಿ ಕ್ಯಾಂಪ್‌ನ ಬ್ಯಾರಕ್‌ಗಳನ್ನು ಉಳಿದ ಜಿಲ್ಲಾಡಳಿತದ ವಸತಿಗಾಗಿ ಯಶಸ್ವಿಯಾಗಿ ಬಳಸಬಹುದು. ಅಸ್ತಿತ್ವದಲ್ಲಿರುವ ಉದ್ಯಾನವನ ಮತ್ತು ಪಟ್ಟಣದ ಬ್ಯಾರಕ್‌ಗಳ ಚದುರಿದ ಸ್ಥಳವು ವಾಯು ದಾಳಿಯ ಅವಧಿಯಲ್ಲಿ ಸಿಬ್ಬಂದಿಗೆ ಆಶ್ರಯ ನೀಡಲು ಆವರಣದ ಹತ್ತಿರ ಅಗತ್ಯವಿರುವ ಸಂಖ್ಯೆಯ ಬಿರುಕುಗಳನ್ನು ತಕ್ಷಣವೇ ಅಗೆಯಲು ಸಾಧ್ಯವಾಗಿಸುತ್ತದೆ.
ತೀವ್ರವಾದ ವಾಯು ದಾಳಿಯ ಸಂದರ್ಭದಲ್ಲಿ, ಗುಲ್ಸ್ಕ್‌ನಲ್ಲಿ ಮೀಸಲು ಕಮಾಂಡ್ ಪೋಸ್ಟ್ ಅನ್ನು ರಚಿಸಲು ಸಾಧ್ಯವಿದೆ (12 ಕಿಮೀ ದಕ್ಷಿಣ [ಹೋಗಿ] - ಪಶ್ಚಿಮ [ಪಶ್ಚಿಮ] ನೊವೊಗ್ರಾಡ್-ವೊಲಿನ್ಸ್ಕಿ), ಇದಕ್ಕಾಗಿ ನೊವೊಗ್ರಾಡ್-ವೊಲಿನ್ಸ್ಕಿ ಯುಆರ್ನ ಎರಡು ಭೂಗತ ಗಣಿಗಳನ್ನು ಬಳಸಬಹುದು. ಉದ್ದೇಶ. ಎರಡನೆಯದು ಮಿಲಿಟರಿ ಕೌನ್ಸಿಲ್, ಮಿಲಿಟರಿ ಶಾಖೆಗಳ ಮುಖ್ಯಸ್ಥರೊಂದಿಗೆ ಜಿಲ್ಲಾ ಕೇಂದ್ರದ ಕಾರ್ಯಾಚರಣೆಯ ಗುಂಪು, ವಾಯುಪಡೆಯ ಕಡಿಮೆಯಾದ ಸಿಬ್ಬಂದಿ ಮತ್ತು ಸಂಪೂರ್ಣ ಸಂವಹನ ಕೇಂದ್ರಕ್ಕೆ ಅವಕಾಶ ಕಲ್ಪಿಸುತ್ತದೆ.
ನೊವೊಗ್ರಾಡ್-ವೊಲಿನ್ಸ್ಕಿಯಲ್ಲಿ ಕಮಾಂಡ್ ಪೋಸ್ಟ್ ಅನ್ನು ಪತ್ತೆಹಚ್ಚಲು ಅನುಕೂಲಕರ ಪರಿಸ್ಥಿತಿಗಳ ಉಪಸ್ಥಿತಿ ಮತ್ತು ರಾಜ್ಯ ಗಡಿಯ ಬೆದರಿಕೆಯ ವಿಭಾಗಗಳಿಂದ ಅದರ ಆಳವಾದ ಸ್ಥಳವು ಸೈನ್ಯಗಳೊಂದಿಗೆ ಉತ್ತಮ ಸಂವಹನ ಮಾರ್ಗಗಳೊಂದಿಗೆ ಯಾವುದೇ ಏರಿಳಿತಗಳ ಸಮಯದಲ್ಲಿ ಪಡೆಗಳ ನಿರಂತರ ಆಜ್ಞೆ ಮತ್ತು ನಿಯಂತ್ರಣವನ್ನು ಸಂಪೂರ್ಣವಾಗಿ ಖಚಿತಪಡಿಸುತ್ತದೆ ಎಂದು ಮಿಲಿಟರಿ ಕೌನ್ಸಿಲ್ ನಂಬುತ್ತದೆ. ಮುಂದಿನ ಸಾಲಿನಲ್ಲಿ.
KOVO ಪಡೆಗಳ ಕಮಾಂಡರ್
ಕರ್ನಲ್ ಜನರಲ್ ಕಿರ್ಪೋನೋಸ್
KOVO ನ ಮಿಲಿಟರಿ ಕೌನ್ಸಿಲ್ ಸದಸ್ಯ
ಕಾರ್ಪ್ಸ್ ಕಮಿಷರ್ ವಶುಗಿನ್
KOVO ನ ಮುಖ್ಯ ಸಿಬ್ಬಂದಿ
ಲೆಫ್ಟಿನೆಂಟ್ ಜನರಲ್ ಪುರ್ಕೇವ್
ಲೆಟರ್‌ಹೆಡ್‌ನಲ್ಲಿ ಟೈಪ್‌ಸ್ಕ್ರಿಪ್ಟ್: “ಎನ್‌ಜಿಒ ಯುಎಸ್‌ಎಸ್‌ಆರ್. ಕೈವ್ ವಿಶೇಷ ಮಿಲಿಟರಿ ಜಿಲ್ಲೆಯ ಪಡೆಗಳ ಕಮಾಂಡರ್." ಜಿ.ಕೆ ಝುಕೋವ್ ಅವರ ಟಿಪ್ಪಣಿಗಳಿವೆ: "ಟಿ. ವಟುಟಿನ್. ಕೆಳಗಿನ ವಿಷಯದೊಂದಿಗೆ ಕೋಡೆಡ್ ಟೆಲಿಗ್ರಾಮ್ ಅನ್ನು ತಯಾರಿಸಿ: ಟಾರ್ನೋಪೋಲ್ ಪ್ರದೇಶದಲ್ಲಿ ಮುಖ್ಯ ಚೆಕ್ಪಾಯಿಂಟ್ ಅನ್ನು ಹೊಂದಿರಿ. ನಾನು ನೊವೊಗ್ರಾಡ್-ವೊಲಿನ್ಸ್ಕಿಯನ್ನು ಬಿಡಿಯಾಗಿ ಪರಿಗಣಿಸುವುದಿಲ್ಲ. com ಗೆ ಪರಿವರ್ತನೆಗಾಗಿ ತಯಾರಿ. ಪ್ಯಾರಾಗ್ರಾಫ್. 12.04. '41" ಮತ್ತು N.F. ವಟುಟಿನಾ: “ವೈಯಕ್ತಿಕವಾಗಿ ಒಡನಾಡಿ ಅನಿಸೊವ್. ಮುಗಿದಿದೆ. ಸೂಚನೆಗಳನ್ನು ನೀಡಲಾಗಿದೆ. 16.06. '41." ಡಾಕ್ಯುಮೆಂಟ್ ಅನ್ನು ಕರ್ನಲ್ ಬಾಗ್ರಾಮ್ಯಾನ್ ಮುದ್ರಿಸಿದ್ದಾರೆ.
TsAMO RF, f. 16, ಆಪ್. 2951, ಸಂಖ್ಯೆ 261, ಪುಟಗಳು. 24-25.
ಪ್ರಕಟಿಸಲಾಗಿದೆ: http://bdsa.ru/sovnarkom-1941-god/1794-381-1-00209-12-1941
 
"ದಿ ಬರ್ತ್ ಆಫ್ ದಿ ಮೊಲೊಟೊವ್-ರಿಬ್ಬನ್‌ಟ್ರಾಪ್ ಪ್ಯಾಕ್ಟ್ (ಯುಗ. ಘಟನೆಗಳು. ಜನರು.)" ಪುಸ್ತಕದಿಂದ ಆಯ್ದ ಭಾಗಗಳು
ಲೇಖಕರಿಂದ
ಪರಿಚಯ
1933
1. ವರ್ಸೈಲ್ಸ್ ಒಪ್ಪಂದವನ್ನು ಅನುಸರಿಸುತ್ತಿರುವ ಜರ್ಮನಿ
2. ನಿಶ್ಯಸ್ತ್ರೀಕರಣದ ಜಿನೀವಾ ಸಮ್ಮೇಳನ 1932-1934.
3. ಒಪ್ಪಂದ ಮತ್ತು ಸಹಕಾರದ ಒಪ್ಪಂದ ("ನಾಲ್ಕು ಒಪ್ಪಂದ")
1934
1. ಪಿಲ್ಸುಡ್ಸ್ಕಿ-ಹಿಟ್ಲರ್ ಒಪ್ಪಂದ
2. ಪೂರ್ವ ಒಪ್ಪಂದ
1935
1. ರಿಟರ್ನ್ ಆಫ್ ದಿ ಸಾರ್
2. ವೆಹ್ರ್ಮಚ್ಟ್ ಸೃಷ್ಟಿ
3. ಪರಸ್ಪರ ಸಹಾಯದ ಮೇಲೆ ಸೋವಿಯತ್-ಫ್ರೆಂಚ್ ಮತ್ತು ಸೋವಿಯತ್-ಜೆಕೊಸ್ಲೊವಾಕ್ ಒಪ್ಪಂದಗಳು
4. ಆಂಗ್ಲೋ-ಜರ್ಮನ್ ಕಡಲ ಒಪ್ಪಂದ
1936
1. ರೈನ್ ಸೇನಾರಹಿತ ವಲಯದ ಉದ್ಯೋಗ
2. ಕಾಮಿಂಟರ್ನ್ ವಿರೋಧಿ ಒಪ್ಪಂದ
1938
1. ಆಸ್ಟ್ರಿಯಾದ ಅನ್ಸ್ಕ್ಲಸ್
2. ಮ್ಯೂನಿಚ್ ಒಪ್ಪಂದ
3. ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್‌ನೊಂದಿಗೆ ಜರ್ಮನಿಯ ಆಕ್ರಮಣಶೀಲವಲ್ಲದ ಘೋಷಣೆಗಳು
1939
1. ಜೆಕ್ ಗಣರಾಜ್ಯದ ಅನ್ಸ್ಕ್ಲಸ್. ರೊಮೇನಿಯಾ ಮತ್ತು ಬಾಲ್ಟಿಕ್ಸ್
2. 1939 ರಲ್ಲಿ ಜರ್ಮನ್-ಪೋಲಿಷ್ ಸಂಬಂಧಗಳು
3. ಯುರೋಪಿಯನ್ ಭದ್ರತೆಗಾಗಿ ಬ್ರಿಟಿಷ್, ಫ್ರೆಂಚ್ ಮತ್ತು ಸೋವಿಯತ್ ಪ್ರಸ್ತಾಪಗಳು
4. ಮಾಸ್ಕೋ ಮಾತುಕತೆಗಳು
5. ಲಂಡನ್ ಮಾತುಕತೆಗಳು
6. ಜರ್ಮನ್-ಸೋವಿಯತ್ ಸಂಬಂಧಗಳು
7. 1940-1941ರಲ್ಲಿ ಜರ್ಮನಿ ಮತ್ತು USSR ನಡುವಿನ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳು.
8. ಪೋಲಿಷ್ ಯುದ್ಧ
ತೀರ್ಮಾನ
ದಾಖಲೀಕರಣ
1939
6. ಜರ್ಮನ್-ಸೋವಿಯತ್ ಸಂಬಂಧಗಳು
ಜರ್ಮನ್-ಸೋವಿಯತ್ ಸಂಬಂಧಗಳ ಸಂಪೂರ್ಣ ಚಿತ್ರವನ್ನು ಅರ್ಥಮಾಡಿಕೊಳ್ಳಲು, ಅವುಗಳನ್ನು ಎರಡು ಘಟಕಗಳಾಗಿ ವಿಂಗಡಿಸಬೇಕು:
- ವ್ಯಾಪಾರ ಮತ್ತು ಸಾಲ ಸಂಬಂಧಗಳು;
- ರಾಜಕೀಯ ಸಂಬಂಧಗಳು.
ಯಾವುದೇ ರಾಜಕೀಯ ಘರ್ಷಣೆಗಳ ಹೊರತಾಗಿಯೂ, ಯುಎಸ್ಎಸ್ಆರ್ ಮತ್ತು ಜರ್ಮನಿ ನಡುವಿನ ವ್ಯಾಪಾರ ಸಂಬಂಧಗಳು ದೊಡ್ಡ ಅಥವಾ ಸಣ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡವು. ಆರ್ಥಿಕವಾಗಿ, ಈ ದೇಶಗಳು ಸಂಭಾವ್ಯ ವ್ಯಾಪಾರ ಪಾಲುದಾರರಾಗಿದ್ದರು. ಜರ್ಮನಿಗೆ ಉದ್ಯಮಕ್ಕೆ ಕಚ್ಚಾ ಸಾಮಗ್ರಿಗಳು ಬೇಕಾಗಿದ್ದವು, ಮೊದಲು ಅಂತರ್ಯುದ್ಧದಿಂದ ನಾಶವಾದ ಆರ್ಥಿಕತೆಯನ್ನು ಪುನರ್ನಿರ್ಮಿಸುವ ಪರಿಸ್ಥಿತಿಗಳಲ್ಲಿ, ಮತ್ತು ನಂತರ ಕೈಗಾರಿಕೀಕರಣದ ಆರಂಭದಲ್ಲಿ, ಅಗತ್ಯವಿರುವ ಯಂತ್ರೋಪಕರಣಗಳು, ಉಪಕರಣಗಳು ಮತ್ತು ತಂತ್ರಜ್ಞಾನಗಳು. ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿಯು ಯುಎಸ್ಎಸ್ಆರ್ಗೆ ಉದ್ಯಮವನ್ನು ರಚಿಸಲು ಕಷ್ಟಕರವಾದ ಕಾರ್ಯಗಳನ್ನು ಒಡ್ಡಿತು (ಇಡೀ ಕೈಗಾರಿಕೆಗಳನ್ನು ಮೊದಲಿನಿಂದ ರಚಿಸಲಾಗಿದೆ) ವಿಶಾಲವಾದ ಸ್ಥಳಗಳ ಪರಿಸ್ಥಿತಿಗಳಲ್ಲಿ ಮತ್ತು ತಂತ್ರಜ್ಞಾನ ಮತ್ತು ಸಲಕರಣೆಗಳ ಕೊರತೆ.
ಜರ್ಮನಿಯು ಕಡಿಮೆ ಕಷ್ಟಕರವಾದ ಕಾರ್ಯಗಳನ್ನು ಎದುರಿಸಲಿಲ್ಲ. ಅವುಗಳಲ್ಲಿ ಒಂದು, ಆದರೆ ಒಂದೇ ಒಂದು ದೂರದ, ಕಚ್ಚಾ ವಸ್ತುಗಳ ಪೂರೈಕೆಯ ಸಮಸ್ಯೆಯನ್ನು ಪರಿಹರಿಸುತ್ತಿದೆ. ಜರ್ಮನ್ ಸಂಶೋಧಕ B. ಮುಲ್ಲರ್-ಹಿಲ್ಲೆಬ್ರಾಂಡ್ ಪ್ರಕಾರ:
ಕಚ್ಚಾ ವಸ್ತುಗಳಿಗೆ, ಆಮದುಗಳ ಮೇಲಿನ ಅವಲಂಬನೆಯು ಸರಿಸುಮಾರು 33% ಆಗಿತ್ತು. ಮೆಟಲರ್ಜಿಕಲ್ ಉದ್ಯಮದಲ್ಲಿ, ಆಮದು ಮಾಡಿದ ಅದಿರಿನ ಬಳಕೆಗೆ ದೇಶೀಯ ಅದಿರಿನ ಬಳಕೆಯ ಅನುಪಾತವನ್ನು 1:3 ಎಂದು ವ್ಯಕ್ತಪಡಿಸಲಾಗಿದೆ. ಹಲವಾರು ನಾನ್-ಫೆರಸ್ ಲೋಹಗಳಿಗೆ, ವಿದೇಶಗಳ ಮೇಲಿನ ಅವಲಂಬನೆಯು ಅತ್ಯಂತ ಹೆಚ್ಚಾಗಿರುತ್ತದೆ; ಉದಾಹರಣೆಗೆ, ಸೀಸಕ್ಕೆ ಇದು 50%, ತಾಮ್ರಕ್ಕೆ - 70%, ತವರಕ್ಕೆ - 90%, ಅಲ್ಯೂಮಿನಿಯಂಗೆ (ಬಾಕ್ಸೈಟ್) - 99%. ಖನಿಜ ತೈಲಗಳು (65%), ರಬ್ಬರ್ (85% ಕ್ಕಿಂತ ಹೆಚ್ಚು) ಮತ್ತು ಜವಳಿ ಉದ್ಯಮಕ್ಕೆ ಕಚ್ಚಾ ವಸ್ತುಗಳಿಗೆ (ಸುಮಾರು 70%) ಅವಲಂಬನೆಯು ಬಹಳ ಮಹತ್ವದ್ದಾಗಿದೆ.
... ಜೊತೆಗೆ, 1938 ರಿಂದ, ಜರ್ಮನಿಯು ಕಾರ್ಯತಂತ್ರದ ಕಚ್ಚಾ ವಸ್ತುಗಳನ್ನು ಖರೀದಿಸುವುದನ್ನು ತಡೆಯಲು ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಂಗ್ಲೆಂಡ್ ತೆಗೆದುಕೊಂಡ ಹಲವಾರು ನಿರ್ಬಂಧಿತ ಕ್ರಮಗಳ ಪರಿಣಾಮವನ್ನು ವಿಶ್ವ ಮಾರುಕಟ್ಟೆ ಅನುಭವಿಸಲು ಪ್ರಾರಂಭಿಸಿತು.
ಇತರ ಶಕ್ತಿಗಳಿಗೆ ಹೋಲಿಸಿದರೆ ಜರ್ಮನ್ ಮಿಲಿಟರಿ ಉದ್ಯಮದ ಗಮನಾರ್ಹವಾಗಿ ಉತ್ತಮ ಗುಣಮಟ್ಟದ ಸೂಚಕಗಳಿಗೆ ಧನ್ಯವಾದಗಳು, ಶಾಂತಿಕಾಲದಲ್ಲಿ ಜರ್ಮನ್ ಸಶಸ್ತ್ರ ಪಡೆಗಳ ಆದರ್ಶ ರಾಜ್ಯದ ನೋಟವನ್ನು ರಚಿಸಲಾಗಿದೆ. ವಾಸ್ತವದಲ್ಲಿ, ಆದಾಗ್ಯೂ, ಉನ್ನತ ಮಿಲಿಟರಿ ಮತ್ತು ಆರ್ಥಿಕ ಸಾಮರ್ಥ್ಯವನ್ನು ಹೊಂದಿರುವ ಮಹಾನ್ ಶಕ್ತಿಗಳೊಂದಿಗೆ ಸುದೀರ್ಘ ಯುದ್ಧವನ್ನು ಯಶಸ್ವಿಯಾಗಿ ಹೋರಾಡಲು ಜರ್ಮನಿ ಸಿದ್ಧವಾಗಿಲ್ಲ. 90
ಜರ್ಮನಿ ಮತ್ತು ಯುಎಸ್ಎಸ್ಆರ್ ನಡುವಿನ ಆರ್ಥಿಕ ಸಂವಹನದ ಕಾರಣಗಳು ಹೆಚ್ಚು ಗಂಭೀರವಾಗಿದೆ. ಪ್ರತಿಯೊಂದು ಕಡೆಯೂ ಈ ಬಗ್ಗೆ ಆಸಕ್ತಿ ಇತ್ತು.
__________________________________________
ಸಂಕ್ಷಿಪ್ತ ಮಾಹಿತಿ
20 ಮತ್ತು 30 ರ ದಶಕಗಳಲ್ಲಿ ಯುಎಸ್ಎಸ್ಆರ್ ಮತ್ತು ಜರ್ಮನಿ ನಡುವಿನ ವ್ಯಾಪಾರ ಸಂಬಂಧಗಳು.
ಜರ್ಮನಿ ಮತ್ತು RSFSR ನಡುವಿನ ಯುದ್ಧಾನಂತರದ ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳು ಏಪ್ರಿಲ್ 16, 1922 ರಂದು ರಾಪಾಲ್ಲೋದಲ್ಲಿ ಸಹಿ ಮಾಡಿದ ಒಪ್ಪಂದದೊಂದಿಗೆ ಪ್ರಾರಂಭವಾಯಿತು. ಎರಡೂ ಕಡೆಯವರು ರಾಜತಾಂತ್ರಿಕ ಸಂಬಂಧಗಳನ್ನು ಪುನಃಸ್ಥಾಪಿಸಿದರು, ಎಲ್ಲಾ ಮಿಲಿಟರಿ ಮತ್ತು ಮಿಲಿಟರಿಯೇತರ ನಷ್ಟಗಳು ಮತ್ತು ಮಿಲಿಟರಿ ವೆಚ್ಚಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದರು. ಒಪ್ಪಂದದ ಪ್ರಕಾರ, ಜರ್ಮನಿಯು RSFSR ನಲ್ಲಿ ಎಲ್ಲಾ ಜರ್ಮನ್ ಖಾಸಗಿ ಮತ್ತು ರಾಜ್ಯ ಆಸ್ತಿಯ ರಾಷ್ಟ್ರೀಕರಣವನ್ನು ಗುರುತಿಸಿತು ಮತ್ತು ಎಲ್ಲಾ ತ್ಸಾರಿಸ್ಟ್ ಸಾಲಗಳನ್ನು ರದ್ದುಗೊಳಿಸಿತು. ಜೊತೆಗೆ, ಒಪ್ಪಂದವು ಜರ್ಮನಿ ಮತ್ತು RSFSR (ನಂತರ USSR) ನಡುವಿನ ವ್ಯಾಪಾರ ಸಂಬಂಧಗಳಲ್ಲಿ ಹೆಚ್ಚು ಒಲವುಳ್ಳ ರಾಷ್ಟ್ರದ ತತ್ವವನ್ನು ಪರಿಚಯಿಸಿತು.
ಅಕ್ಟೋಬರ್ 12, 1925 ರಂದು, ಮೊದಲ ಜರ್ಮನ್-ಸೋವಿಯತ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು, ಇದು ಒಪ್ಪಂದದ ಆಧಾರದ ಮೇಲೆ ಎರಡು ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳನ್ನು ರೂಪಿಸಲು ಸಾಧ್ಯವಾಗಿಸಿತು. ರೀಚ್‌ಮಾರ್ಕ್ ಅನ್ನು ಜರ್ಮನ್-ಸೋವಿಯತ್ ವಸಾಹತುಗಳಲ್ಲಿ ವಿತ್ತೀಯ ಘಟಕವಾಗಿ ಸ್ಥಾಪಿಸಲಾಯಿತು. ಯುಎಸ್ಎಸ್ಆರ್, ಬರ್ಲಿನ್ನಲ್ಲಿ ತನ್ನ ವ್ಯಾಪಾರ ಕಾರ್ಯಾಚರಣೆಯ ಮೂಲಕ, ಜರ್ಮನಿಯಲ್ಲಿ ಸೋವಿಯತ್ ಆದೇಶಗಳನ್ನು ಇರಿಸಲು ಸಾಲಗಳನ್ನು ಆಕರ್ಷಿಸಿತು. ಯುಎಸ್ಎಸ್ಆರ್ಗೆ ಜರ್ಮನ್ ರಫ್ತು ನಿರಂತರವಾಗಿ ಹೆಚ್ಚುತ್ತಿದೆ.
1922 ರಲ್ಲಿ ರಾಪಲ್ಲೊದಲ್ಲಿ ಜರ್ಮನ್ ಮತ್ತು ಸೋವಿಯತ್ ನಿಯೋಗದ ಪ್ರತಿನಿಧಿಗಳು. ಮಧ್ಯದಲ್ಲಿ ಕಾರ್ಲ್ ಜೋಸೆಫ್ ವಿರ್ತ್ ಮತ್ತು ಜಾರ್ಜಿ ಚಿಚೆರಿನ್ ಇದ್ದಾರೆ.
ಅದೇ 1925 ರಲ್ಲಿ, ಜರ್ಮನಿ USSR ಗೆ 100 ಮಿಲಿಯನ್ ರೀಚ್‌ಮಾರ್ಕ್‌ಗಳ ಅಲ್ಪಾವಧಿಯ ಸಾಲವನ್ನು ಏಪ್ರಿಲ್ 1926 ರಲ್ಲಿ ಒದಗಿಸಿತು, ಜರ್ಮನಿಯು USSR ಗೆ 4 ವರ್ಷಗಳ ಅವಧಿಗೆ 300 ಮಿಲಿಯನ್ ರೀಚ್‌ಮಾರ್ಕ್‌ಗಳ ಮೊತ್ತದಲ್ಲಿ ಕ್ರೆಡಿಟ್ ಲೈನ್ ಅನ್ನು ತೆರೆಯಿತು. 1931 ರಲ್ಲಿ, ಜರ್ಮನಿ ಮತ್ತೆ USSR ಗೆ 300 ಮಿಲಿಯನ್ ರೀಚ್‌ಮಾರ್ಕ್‌ಗಳ ಮೊತ್ತದಲ್ಲಿ ಮತ್ತು 21 ತಿಂಗಳ ಅವಧಿಗೆ ಸಾಲವನ್ನು (ಉಪಕರಣಗಳ ಖರೀದಿಗೆ ಸಂಬಂಧಿಸಿದ) ಒದಗಿಸಿತು. ಸಾಲದ ಒಟ್ಟು ಮೊತ್ತವು 1925-1931ರಲ್ಲಿ ತಲುಪಿತು. 700 ಮಿಲಿಯನ್ ರೀಚ್‌ಮಾರ್ಕ್‌ಗಳು.
ಗ್ರೇಟ್ ಡಿಪ್ರೆಶನ್ನ ಪ್ರಾರಂಭದೊಂದಿಗೆ, ಜರ್ಮನಿ ಮತ್ತು ಯುಎಸ್ಎಸ್ಆರ್ ನಡುವಿನ ವ್ಯಾಪಾರವು ಹೆಚ್ಚಾಯಿತು. ಇದು ಇತರ ವಿಷಯಗಳ ಜೊತೆಗೆ, ಯುಎಸ್ಎಸ್ಆರ್ನಲ್ಲಿ ಪ್ರಾರಂಭವಾದ ಕೈಗಾರಿಕೀಕರಣಕ್ಕೆ ಕಾರಣವಾಗಿದೆ. ಆದ್ದರಿಂದ 1930 ರಲ್ಲಿ, 430.6 ಮಿಲಿಯನ್ ರೀಚ್‌ಮಾರ್ಕ್‌ಗಳ ಮೌಲ್ಯದ ಜರ್ಮನ್ ಸರಕುಗಳನ್ನು ಯುಎಸ್‌ಎಸ್‌ಆರ್‌ಗೆ ಆಮದು ಮಾಡಿಕೊಳ್ಳಲಾಯಿತು ಮತ್ತು 436.5 ಮಿಲಿಯನ್ ರೀಚ್‌ಮಾರ್ಕ್‌ಗಳ ಮೌಲ್ಯದ ಸರಕುಗಳನ್ನು ಜರ್ಮನಿಗೆ ರಫ್ತು ಮಾಡಲಾಯಿತು. ಮತ್ತು 1931 ಯುಎಸ್ಎಸ್ಆರ್ ಮತ್ತು ಜರ್ಮನಿ ನಡುವಿನ ವ್ಯಾಪಾರ ವಹಿವಾಟಿನ ಇತಿಹಾಸದಲ್ಲಿ ದಾಖಲೆಯ ವರ್ಷವಾಯಿತು - ಇದು 1,066 ಮಿಲಿಯನ್ ರೀಚ್‌ಮಾರ್ಕ್‌ಗಳಷ್ಟಿತ್ತು (ಅದರಲ್ಲಿ ಜರ್ಮನಿಗೆ ರಫ್ತು 303.5 ಮಿಲಿಯನ್ ರೀಚ್‌ಮಾರ್ಕ್‌ಗಳು ಮತ್ತು ಯುಎಸ್‌ಎಸ್‌ಆರ್‌ಗೆ ಆಮದು 762.7 ಮಿಲಿಯನ್ ರೀಚ್‌ಮಾರ್ಕ್‌ಗಳು).
ಪ್ರಕಾರ: ಹೆನ್, ಪಾಲ್ ಎನ್.
ಹಲವಾರು ಕಾರಣಗಳಿಗಾಗಿ, 1932 ರಲ್ಲಿ USSR ಮತ್ತು ಜರ್ಮನಿ ನಡುವಿನ ಒಟ್ಟು ವ್ಯಾಪಾರ ವಹಿವಾಟು 896.7 ಮಿಲಿಯನ್ ರೀಚ್‌ಮಾರ್ಕ್‌ಗಳಿಗೆ ಕಡಿಮೆಯಾಯಿತು. ಅದರಲ್ಲಿ, ಜರ್ಮನಿಗೆ USSR ರಫ್ತುಗಳು ಕೇವಲ 270.9 ಮಿಲಿಯನ್ ರೀಚ್‌ಮಾರ್ಕ್‌ಗಳಾಗಿವೆ. ಮತ್ತು 1933 ರಲ್ಲಿ, ವ್ಯಾಪಾರ ವಹಿವಾಟು ಸಾಮಾನ್ಯವಾಗಿ ಅರ್ಧದಷ್ಟು ಕುಸಿದು 476.2 ಮಿಲಿಯನ್ ರೀಚ್‌ಮಾರ್ಕ್‌ಗಳಿಗೆ (282.2 ಮಿಲಿಯನ್ ರೀಚ್‌ಮಾರ್ಕ್‌ಗಳ ಆಮದು ಮತ್ತು 194 ಮಿಲಿಯನ್ ರೀಚ್‌ಮಾರ್ಕ್‌ಗಳ ರಫ್ತು USSR ನಿಂದ).
ಜರ್ಮನಿಯಲ್ಲಿ ರಾಷ್ಟ್ರೀಯ ಸಮಾಜವಾದಿ ಪಕ್ಷವು ಅಧಿಕಾರಕ್ಕೆ ಬರುವುದರೊಂದಿಗೆ, USSR ನೊಂದಿಗಿನ ರಾಜಕೀಯ ಸಂಬಂಧಗಳು ಬಹಳವಾಗಿ ಹದಗೆಟ್ಟವು. ಇದು USA, ಗ್ರೇಟ್ ಬ್ರಿಟನ್ ಮತ್ತು ಬೆಲ್ಜಿಯಂ ಮತ್ತು ಹಾಲೆಂಡ್‌ನಂತಹ ದೇಶಗಳ ವ್ಯಾಪಾರ ವಹಿವಾಟುಗಿಂತ 1935 ರಲ್ಲಿ ಪ್ರಾರಂಭವಾದ ಎರಡು ದೇಶಗಳ ವ್ಯಾಪಾರ ವಹಿವಾಟಿನಲ್ಲಿ ಪ್ರತಿಫಲಿಸುತ್ತದೆ.
ಪ್ರಸ್ತುತಪಡಿಸಿದ ಮಾಹಿತಿಯ ಪ್ರಕಾರ, ಯುಎಸ್ಎಸ್ಆರ್ ಮತ್ತು ಜರ್ಮನಿಯ ನಡುವಿನ ವ್ಯಾಪಾರ ವಹಿವಾಟಿನಲ್ಲಿ ಸ್ಥಿರವಾದ ಕುಸಿತವಿದೆ (1938 ರಲ್ಲಿ ಇದು ಜರ್ಮನಿ ಮತ್ತು ಲಾಟ್ವಿಯಾ ನಡುವಿನ ವ್ಯಾಪಾರ ವಹಿವಾಟಿನ ಪ್ರಮಾಣವನ್ನು ಸಮೀಪಿಸಿತು). 1937-1938ರಲ್ಲಿ ಜರ್ಮನಿ ಮತ್ತು ಪೋಲೆಂಡ್ (ಡ್ಯಾನ್‌ಜಿಗ್‌ನೊಂದಿಗೆ) ನಡುವಿನ ವ್ಯಾಪಾರ ವಹಿವಾಟಿನ ಹೆಚ್ಚಳವನ್ನು ಗಮನಿಸುವುದು ಯೋಗ್ಯವಾಗಿದೆ. 1939 ರಲ್ಲಿ ಉಲ್ಬಣಗೊಂಡ ಸಂಬಂಧಗಳ ಸಂದರ್ಭದಲ್ಲಿಯೂ ಸಹ, ಪೋಲೆಂಡ್ ಜರ್ಮನಿಯೊಂದಿಗಿನ ವ್ಯಾಪಾರದ ಪ್ರಮಾಣವನ್ನು ಹೆಚ್ಚಿಸಿತು.
ಜರ್ಮನಿಯಲ್ಲಿ ಮಿಲಿಟರಿ ಉತ್ಪಾದನೆಯನ್ನು ಸ್ಥಾಪಿಸುವ ಸಂದರ್ಭದಲ್ಲಿ, ಕಚ್ಚಾ ವಸ್ತುಗಳ ಕೊರತೆ ಹೆಚ್ಚಾಯಿತು. ಪಕ್ಷಗಳ ಪರಸ್ಪರ ಆಸಕ್ತಿಯಿಂದ, ಏಪ್ರಿಲ್ 4, 1935 ರಂದು, ಜರ್ಮನಿ ಮತ್ತು ಯುಎಸ್ಎಸ್ಆರ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದವು. ಇದಲ್ಲದೆ, ರಾಜಕೀಯ ಭಿನ್ನಾಭಿಪ್ರಾಯಗಳು ಇದಕ್ಕೆ ಅಡ್ಡಿಯಾಗಲಿಲ್ಲ. ಒಪ್ಪಂದವನ್ನು "ನಾಲ್ಕನೇ ಕ್ರೆಡಿಟ್ ಕಾರ್ಯಾಚರಣೆ ಎಂದು ಕರೆಯಲಾಯಿತು. ವಿಶೇಷ ವಹಿವಾಟು 1935." ಈ ಒಪ್ಪಂದದ ಅಡಿಯಲ್ಲಿ, USSR ಗೆ 200 ಮಿಲಿಯನ್ ರೀಚ್‌ಮಾರ್ಕ್‌ಗಳ ಮೊತ್ತದಲ್ಲಿ ಸಾಲವನ್ನು ಒದಗಿಸಲಾಯಿತು. ಜೂನ್ 30, 1937 ರವರೆಗೆ ಜರ್ಮನ್ ಸರಕುಗಳನ್ನು ಖರೀದಿಸಲು ಸಾಲವನ್ನು ಬಳಸಬಹುದು. ಆದೇಶಗಳಲ್ಲಿ ಕಾರ್ಖಾನೆಗಳಿಗೆ ಉಪಕರಣಗಳು, ವಿದ್ಯುತ್ ಉತ್ಪನ್ನಗಳು, ಯಂತ್ರೋಪಕರಣಗಳು, ತೈಲ ಮತ್ತು ರಾಸಾಯನಿಕ ಕೈಗಾರಿಕೆಗಳಿಗೆ ಉಪಕರಣಗಳು, ಪ್ರಯೋಗಾಲಯ ಉಪಕರಣಗಳು ಮತ್ತು ವಾಹನಗಳು ಸೇರಿವೆ. ಇದರಲ್ಲಿ ತಾಂತ್ರಿಕ ನೆರವು ಕೂಡ ಸೇರಿದೆ. ಸಾಲವನ್ನು 5% ಬಡ್ಡಿದರದಲ್ಲಿ ಒದಗಿಸಲಾಗಿದೆ ಮತ್ತು ಐದು ವರ್ಷಗಳಲ್ಲಿ ಪಾವತಿಗಳನ್ನು ಪ್ರಾರಂಭಿಸಲಾಗುವುದು. ಸಾಲವನ್ನು 1940 ರಿಂದ 1943 ರವರೆಗೆ ಮರುಪಾವತಿ ಮಾಡಬೇಕಾಗಿತ್ತು (ಜೂನ್ 22, 1941 ರ ಹೊತ್ತಿಗೆ, ಯುಎಸ್ಎಸ್ಆರ್ ಈ ಸಾಲವನ್ನು ಮರುಪಾವತಿಸಲು ಪ್ರಾರಂಭಿಸಲಿಲ್ಲ ಮತ್ತು ಯುದ್ಧದ ಏಕಾಏಕಿ ಅದನ್ನು ಸ್ವಾಭಾವಿಕವಾಗಿ ಬರೆಯಲಾಯಿತು). ಕ್ರೆಡಿಟ್ ನಿಧಿಗಳಲ್ಲಿ, USSR ಕೇವಲ 151 ಮಿಲಿಯನ್ ರೀಚ್‌ಮಾರ್ಕ್‌ಗಳನ್ನು ಬಳಸಿದೆ.
ಜರ್ಮನಿ ಹೊಸ ವ್ಯಾಪಾರ ಒಪ್ಪಂದವನ್ನು ಮಾತುಕತೆಗೆ ಪ್ರಯತ್ನಿಸುತ್ತಿದೆ. ಅಂತಹ ಒಪ್ಪಂದವನ್ನು ಮಾರ್ಚ್ 1, 1938 ರಂದು ತೀರ್ಮಾನಿಸಲಾಯಿತು. ವ್ಯಾಪಾರ ವಹಿವಾಟಿನ ಮೇಲಿನ ಮಿತಿಯು 1934-1935 ರ ಮಟ್ಟವಾಗಿರುತ್ತದೆ ಎಂದು ಊಹಿಸಲಾಗಿತ್ತು. ಕೆಲವು ವಸ್ತುಗಳಿಗೆ, ಸರಬರಾಜು ಹೆಚ್ಚಾಗಿದೆ. ಡಿಸೆಂಬರ್ 19, 1938 ರಂದು, ಈ ಒಪ್ಪಂದವನ್ನು ಇನ್ನೊಂದು ವರ್ಷಕ್ಕೆ ವಿಸ್ತರಿಸಲಾಯಿತು. ಹೆಚ್ಚುವರಿಯಾಗಿ, ಯುಎಸ್ಎಸ್ಆರ್ಗೆ ಹೊಸ ಸಾಲದ ಬಗ್ಗೆ ಮಧ್ಯಂತರವಾಗಿ ಮಾತುಕತೆಗಳನ್ನು ನಡೆಸಲಾಯಿತು. ಆದರೆ ಇನ್ನೂ, ಈ ಒಪ್ಪಂದಗಳು ಉಭಯ ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಹೆಚ್ಚು ಪುನರುಜ್ಜೀವನಗೊಳಿಸಲಿಲ್ಲ. ಯುಎಸ್ಎಸ್ಆರ್ ಮತ್ತು ಜರ್ಮನಿ ನಡುವಿನ ವ್ಯಾಪಾರವು ನಿಲ್ಲಲಿಲ್ಲ.
__________________________________________
ಆದ್ದರಿಂದ, ವ್ಯಾಪಾರ ಸಂಬಂಧಗಳು ಜರ್ಮನ್-ಸೋವಿಯತ್ ಸಂಬಂಧಗಳನ್ನು ನಿರಂತರವಾಗಿ ನಿರ್ವಹಿಸುವ ಮಾರ್ಗವಾಗಿದೆ. ಜರ್ಮನಿಯಿಂದ ಜೆಕ್ ಗಣರಾಜ್ಯವನ್ನು ವಶಪಡಿಸಿಕೊಂಡ ನಂತರ, ಈ ಸಂಬಂಧಗಳು ಇನ್ನಷ್ಟು ತೀವ್ರ ಮತ್ತು ಸಂಕೀರ್ಣವಾದವು. ವಾಸ್ತವವೆಂದರೆ 1935 ರಲ್ಲಿ, ಜೆಕೊಸ್ಲೊವಾಕಿಯಾ ತನ್ನ ಸ್ಕೋಡಾ ಮಿಲಿಟರಿ ಕಾರ್ಖಾನೆಗಳಿಂದ ಉತ್ಪನ್ನಗಳನ್ನು ಆದೇಶಿಸಲು ಯುಎಸ್ಎಸ್ಆರ್ಗೆ ಸಾಲವನ್ನು ನೀಡಿತು. ಹೆಚ್ಚುವರಿಯಾಗಿ, ಯುಎಸ್ಎಸ್ಆರ್ ಕೆಲವು ಕೆಲಸಗಳನ್ನು ನಿರ್ವಹಿಸಲು ಸ್ಕೋಡಾದೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡಿತು. ಜೆಕ್ ಗಣರಾಜ್ಯದ ಆಕ್ರಮಣದೊಂದಿಗೆ, ಜರ್ಮನ್ನರು ಮಾರ್ಚ್ 22 ರಂದು ಜೆಕೊಸ್ಲೊವಾಕಿಯಾದ ಹಳೆಯ ಒಪ್ಪಂದಗಳ ಸಿಂಧುತ್ವವನ್ನು ದೃಢೀಕರಿಸುವ ಆದೇಶವನ್ನು ಹಿಟ್ಲರ್ ಹೊರಡಿಸಿದ ಹೊರತಾಗಿಯೂ, ಖರೀದಿಗಳ ಅನುಷ್ಠಾನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿದರು. ಈ ನಿಟ್ಟಿನಲ್ಲಿ, ಏಪ್ರಿಲ್ 5, 1939 ರಂದು, ಲಿಟ್ವಿನೋವ್ ಜರ್ಮನಿಯಲ್ಲಿ ಯುಎಸ್ಎಸ್ಆರ್ನ ಪ್ಲೆನಿಪೊಟೆನ್ಷಿಯರಿ ಪ್ರತಿನಿಧಿಗೆ ಸೂಚನೆಗಳನ್ನು ನೀಡಿದರು. ಮೆರೆಕಾಲೋವ್ (127):
ಜೀನ್. ಜರ್ಮನಿಯ ಕಮಾಂಡ್‌ನ ಪ್ರತಿನಿಧಿಯಾದ ಬಾರ್‌ಖೌಸೆನ್, ಜೆಕೊಸ್ಲೊವಾಕಿಯಾದಲ್ಲಿ ಸ್ಕೋಡಾ ಕಂಪನಿಯು ಏಪ್ರಿಲ್ 6, 1938 ರಂದು ಫಿರಂಗಿ ವ್ಯವಸ್ಥೆಗಳ ಮೂಲಮಾದರಿಗಳು ಮತ್ತು ರೇಖಾಚಿತ್ರಗಳ ಉತ್ಪಾದನೆಗೆ ಮತ್ತು ಜೂನ್ 20 ರಂದು ಫಿರಂಗಿ ವ್ಯವಸ್ಥೆಗಳ ನಕಲಿಗಳ ಒಪ್ಪಂದಕ್ಕೆ ನಮ್ಮ ಎರಡು ಒಪ್ಪಂದಗಳನ್ನು ಕಾರ್ಯಗತಗೊಳಿಸಲು ಅಡ್ಡಿಪಡಿಸುತ್ತಿದ್ದಾರೆ. 1938, ಮತ್ತು ಕಾರ್ಖಾನೆಗಳಿಗೆ ನಮ್ಮ ಎಂಜಿನಿಯರ್‌ಗಳ ಆಯೋಗವನ್ನು ಸಹ ಅನುಮತಿಸುವುದಿಲ್ಲ. ಅದೇ ಸಮಯದಲ್ಲಿ, ಜೆನ್. ಒಪ್ಪಂದದ ಅಡಿಯಲ್ಲಿ ಈಗಾಗಲೇ ತಯಾರಿಸಲಾದ ಎರಡು ವಿಮಾನ ವಿರೋಧಿ ಬಂದೂಕುಗಳು ಮತ್ತು ಫಿರಂಗಿ ಅಗ್ನಿಶಾಮಕ ನಿಯಂತ್ರಣ ಸಾಧನವನ್ನು ತಲುಪಿಸದಂತೆ ಬಾರ್ಖೌಸೆನ್ ನಮ್ಮನ್ನು ತಡೆಯುತ್ತಿದ್ದಾರೆ.
ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವನ್ನು ಸಂಪರ್ಕಿಸಿ ಮತ್ತು ನಾವು ಮುಂಗಡಗಳು ಮತ್ತು ನಿಯಮಿತ ಪಾವತಿಗಳನ್ನು ಮಾಡಿದ ಒಪ್ಪಂದಗಳ ಅಡಿಯಲ್ಲಿ ಸ್ಕೋಡಾ ತನ್ನ ಜವಾಬ್ದಾರಿಗಳನ್ನು ಪೂರೈಸುವುದನ್ನು ತಡೆಯುವ ಇಂತಹ ಕ್ರಮಗಳನ್ನು ನಿಲ್ಲಿಸಲು ತಕ್ಷಣದ ಸೂಚನೆಗಳನ್ನು ಒತ್ತಾಯಿಸಿ.
ಏಪ್ರಿಲ್ 18 ರಂದು, A. ಮೆರೆಕಾಲೋವ್ ಈ ವಿಷಯದ ಕುರಿತು E. ವೈಜ್ಸಾಕರ್ (ಜರ್ಮನ್ ವಿದೇಶಾಂಗ ಸಚಿವಾಲಯದ ರಾಜ್ಯ ಕಾರ್ಯದರ್ಶಿ) ಅವರನ್ನು ಉದ್ದೇಶಿಸಿ (128):
ಜರ್ಮನ್ ಮಿಲಿಟರಿ ಅಧಿಕಾರಿಗಳ ನೇರ ಹಸ್ತಕ್ಷೇಪವನ್ನು ಉಲ್ಲೇಖಿಸಿ, ವ್ಯಾಪಾರ ಮಿಷನ್ ಮತ್ತು ಸ್ಕೋಡಾ ನಡುವಿನ ವಾಣಿಜ್ಯ ಸಂಬಂಧಗಳ ಮಟ್ಟಕ್ಕೆ ಸಮಸ್ಯೆಯನ್ನು ಸರಿಸಲು ವೈಜ್ಸಾಕರ್ ಅವರ ಪ್ರಯತ್ನವನ್ನು ತಿರಸ್ಕರಿಸಿದ ನಂತರ, ನಾನು ತುರ್ತಾಗಿ ವೈಪರೀತ್ಯಗಳನ್ನು ತೊಡೆದುಹಾಕಲು ಮತ್ತು ಸ್ಕೋಡಾ ತನ್ನ ಜವಾಬ್ದಾರಿಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಕೇಳಿದೆ. ಈ ಕ್ರಮಗಳು ತಾತ್ಕಾಲಿಕ ಎಂಬ ಕಲ್ಪನೆಯನ್ನು ವ್ಯಕ್ತಪಡಿಸಿದ ನಂತರ, ವೈಜ್‌ಸಾಕರ್ ಪ್ರಶ್ನೆ ಮತ್ತು ಉತ್ತರವನ್ನು ಅಧ್ಯಯನ ಮಾಡಲು ಭರವಸೆ ನೀಡಿದರು, ತಮಾಷೆಯಾಗಿ ಗಮನಿಸಿದರು: ಪ್ರಶ್ನೆಯು ವಾಯು ಒಪ್ಪಂದದ ಬಗ್ಗೆ ಇರುವಾಗ ನೀವು ಬಂದೂಕುಗಳನ್ನು ಹೇಗೆ ಒಪ್ಪಿಸಬಹುದು.
ಆದರೆ ಅದೇ ಸಮಯದಲ್ಲಿ, E. ವೈಜ್ಸಾಕರ್ A. ಮೆರೆಕಾಲೋವ್ (128) ಗೆ ವರದಿ ಮಾಡಿದರು:
ಜರ್ಮನಿಯು USSR ನೊಂದಿಗೆ ಮೂಲಭೂತ ರಾಜಕೀಯ ವ್ಯತ್ಯಾಸಗಳನ್ನು ಹೊಂದಿದೆ. ಆದಾಗ್ಯೂ, ಅವಳು ಅವನೊಂದಿಗೆ ಆರ್ಥಿಕ ಸಂಬಂಧಗಳನ್ನು ಬೆಳೆಸಲು ಬಯಸುತ್ತಾಳೆ.
E. Weizsäcker ಅವರ ಮಾತುಗಳು ಬಹಳ ಬಹಿರಂಗವಾಗಿವೆ. ಯಾವುದೇ ರಾಜಕೀಯ ವಿರೋಧಾಭಾಸಗಳ ಹೊರತಾಗಿಯೂ ಯುಎಸ್ಎಸ್ಆರ್ ಮತ್ತು ಜರ್ಮನಿ ಸಂಭಾವ್ಯ ಆರ್ಥಿಕ ಪಾಲುದಾರರಾಗಿ ಉಳಿದಿವೆ.
ಮೇ 3 ರಂದು, ವಿ. ಮೊಲೊಟೊವ್ ಲಿಟ್ವಿನೋವ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಕಮಿಷರಿಯಟ್‌ನ ಪೀಪಲ್ಸ್ ಕಮಿಷರ್ ಆಗಿ ಬದಲಾಯಿಸಿದರು. ಲಿಟ್ವಿನೋವ್ ಅನುಸರಿಸಿದ ಸಾಮೂಹಿಕ ಭದ್ರತೆಯ ನೀತಿಯಿಂದ ನಿರ್ಗಮನ ಎಂದು ಅನೇಕ ವಿದೇಶಿ ಸರ್ಕಾರಗಳು ಇದನ್ನು ಗ್ರಹಿಸಿದವು. ಜರ್ಮನ್ನರು ಯುಎಸ್ಎಸ್ಆರ್ಗೆ ಹೆಚ್ಚು ಸ್ವೀಕಾರಾರ್ಹ ಸ್ಥಾನವನ್ನು ತೆಗೆದುಕೊಳ್ಳಲು ಮನವೊಲಿಸುವ ಅವಕಾಶವಾಗಿ ಇದನ್ನು ಕಂಡರು. ಆದರೆ ದಾಖಲೆಗಳು ಮತ್ತು ಮಾತುಕತೆಗಳು ಲಿಟ್ವಿನೋವ್ ನೀಡಿದ ನಿರ್ದೇಶನಗಳು (ಇದು ಸೋವಿಯತ್ ಸರ್ಕಾರದ ನಿರ್ಧಾರ ಎಂದು ಹೇಳುವುದು ಉತ್ತಮ, ಮತ್ತು ನಿರ್ದಿಷ್ಟವಾಗಿ ಲಿಟ್ವಿನೋವ್ ಅಲ್ಲ) ಮುಂದುವರೆದಿದೆ ಎಂದು ಖಚಿತಪಡಿಸುತ್ತದೆ. ಈಗ ವಿ. ಮೊಲೊಟೊವ್ ಜಂಟಿ ಒಪ್ಪಂದವನ್ನು ತೀರ್ಮಾನಿಸಲು ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್‌ನೊಂದಿಗೆ ಮಾತುಕತೆ ನಡೆಸುತ್ತಿದ್ದರು. ಇದನ್ನು ಹಿಂದಿನ ವಿಭಾಗಗಳಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ವಿದೇಶಿ ನೀತಿಯಲ್ಲಿ ಯುಎಸ್ಎಸ್ಆರ್ನ ನಡವಳಿಕೆಯ ಸಾಮಾನ್ಯ ಮಾರ್ಗವನ್ನು ಸಂರಕ್ಷಿಸಲಾಗಿದೆ.
ಅದೇ ಸಮಯದಲ್ಲಿ, ವಿದೇಶಾಂಗ ನೀತಿ ವಿಭಾಗದ ಮುಖ್ಯಸ್ಥರ ಯಾವುದೇ ಬದಲಾವಣೆಯು ಹೊಸ ಅವಕಾಶಗಳ ವಿಂಡೋವನ್ನು ಸಂಭಾವ್ಯವಾಗಿ ತೆರೆಯುತ್ತದೆ. V. ಮೊಲೊಟೊವ್ ಆಗಮನದೊಂದಿಗೆ ಅಂತಹ ಅವಕಾಶದ ಕಿಟಕಿಯು ಅವರಿಗೆ ತೆರೆದುಕೊಂಡಿದೆ ಎಂದು ಜರ್ಮನ್ನರು ನಂಬಿದ್ದರು. ಮೇ 6 ರಂದು (129) ಜಿ. ಅಸ್ತಖೋವ್ (ಜರ್ಮನಿಯಲ್ಲಿ ಯುಎಸ್ಎಸ್ಆರ್ ಚಾರ್ಜ್ ಡಿ'ಅಫೇರ್ಸ್) ವಿ. ಮೊಲೊಟೊವ್ಗೆ ಬರೆದ ಪತ್ರದಿಂದ:
ಜರ್ಮನ್ನರಿಗೆ ಸಂಬಂಧಿಸಿದಂತೆ, ಆಗಿರುವ ಬದಲಾವಣೆಯ ಬಗ್ಗೆ ತಮ್ಮ ಆಸಕ್ತಿಯನ್ನು ಮರೆಮಾಡದೆ ಮತ್ತು ಮುಖ್ಯವಾಗಿ ಇಂಗ್ಲಿಷ್-ಫ್ರೆಂಚ್ ಪತ್ರಿಕೆಗಳಿಂದ ಉಲ್ಲೇಖಗಳನ್ನು ಮತ್ತು ಲಂಡನ್ ಮತ್ತು ಪ್ಯಾರಿಸ್‌ನಿಂದ ಪತ್ರವ್ಯವಹಾರವನ್ನು ಆಯ್ಕೆ ಮಾಡುವ ಮೂಲಕ, ನಮ್ಮ ನೀತಿಯಲ್ಲಿ ತಿರುವು ಬರುವ ಸಾಧ್ಯತೆಯ ಅನಿಸಿಕೆ ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವರು ಬಯಸುತ್ತಾರೆ (ಸಾಮೂಹಿಕ ಭದ್ರತೆಯಿಂದ ನಿರ್ಗಮನ, ಇತ್ಯಾದಿ.) .), ಅವರು ಕೆಲವು ವಿನಾಯಿತಿಗಳೊಂದಿಗೆ ನೇರ ಮೌಲ್ಯಮಾಪನದಿಂದ ದೂರವಿರುತ್ತಾರೆ ಮತ್ತು ವಾಸ್ತವಿಕ ದತ್ತಾಂಶದ (ಕೆಲವೊಮ್ಮೆ ಕಾಲ್ಪನಿಕ) ಪ್ರಸ್ತುತಿಗೆ ತಮ್ಮನ್ನು ಮಿತಿಗೊಳಿಸಲು ಬಯಸುತ್ತಾರೆ, ಆದಾಗ್ಯೂ, ತಕ್ಕಮಟ್ಟಿಗೆ ಸರಿಯಾದ ರೂಪ.
ಅಧಿಕೃತ Völkischer Beobachter ನಲ್ಲಿ ನಿಮ್ಮ ಜೀವನಚರಿತ್ರೆಯನ್ನು ಸಾಕಷ್ಟು ಯೋಗ್ಯವಾಗಿ (ಸ್ಥಳೀಯ ಪರಿಸ್ಥಿತಿಗಳಿಗಾಗಿ, ಸಹಜವಾಗಿ) ನೀಡಲಾಗಿದೆ, ಜೊತೆಗೆ incors ಗಾಗಿ ಸೆನ್ಸಾರ್ಶಿಪ್ ಅನ್ನು ರದ್ದುಗೊಳಿಸುವ ಸಂದೇಶವನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ನಮ್ಮ ಬಗ್ಗೆ ಪ್ರತಿ ಸಂದೇಶವನ್ನು ಇಲ್ಲಿ ಕಚ್ಚಾ ನಿಂದನೆಯನ್ನು ಸೇರಿಸಲಾಗುತ್ತದೆ, ಈ ಬಾರಿ ಪತ್ರಿಕಾ ಮಾಡುವುದನ್ನು ತಡೆಯುತ್ತದೆ. ಆದರೆ ಇಲ್ಲಿಯವರೆಗೆ, ಸಹಜವಾಗಿ, ಇದೆಲ್ಲವೂ ಯಾವುದೇ ದೂರಗಾಮಿ ತೀರ್ಮಾನಗಳಿಗೆ ಆಧಾರವನ್ನು ಒದಗಿಸುವುದಿಲ್ಲ.
ಒಂದು ದಿನ ಮುಂಚಿತವಾಗಿ, ಮೇ 5 ರಂದು, ಜರ್ಮನಿಯ ವಿದೇಶಾಂಗ ಸಚಿವಾಲಯದ ಪೂರ್ವ ಯುರೋಪಿಯನ್ ಆರ್ಥಿಕ ನೀತಿಯ ವಿಭಾಗದ ಮುಖ್ಯಸ್ಥ ಕೆ. (130):
ಅವರು ನನ್ನನ್ನು Schnurre ಕಚೇರಿಗೆ ಆಹ್ವಾನಿಸಿದರು ಮತ್ತು ಪ್ರೇಗ್‌ನಲ್ಲಿನ ವ್ಯಾಪಾರ ಮಿಷನ್ ಮತ್ತು ಸ್ಕೋಡಾ ಸ್ಥಾವರದ ನಡುವಿನ ಒಪ್ಪಂದಗಳ ಕುರಿತು ನಮ್ಮ ಟಿಪ್ಪಣಿಗೆ ಅನುಗುಣವಾಗಿ, ಈ ಒಪ್ಪಂದಗಳನ್ನು ಪೂರೈಸಬೇಕು ಎಂದು ಜರ್ಮನ್ ಸರ್ಕಾರವು ನಂಬುತ್ತದೆ. ಮಿಲಿಟರಿ ಅಧಿಕಾರಿಗಳಿಗೆ ಮತ್ತು ಸ್ಕೋಡಾ ಸ್ಥಾವರಕ್ಕೆ ಸಂಬಂಧಿಸಿದ ಸೂಚನೆಗಳನ್ನು ನೀಡಲಾಯಿತು. ಇದನ್ನು ನಿಮ್ಮ ಗಮನಕ್ಕೆ ತರಲು ಅವರು ನನ್ನನ್ನು ಕೇಳುತ್ತಾರೆ, ಕಂಪನಿಯು ತನ್ನ ಜವಾಬ್ದಾರಿಗಳನ್ನು ಪೂರೈಸಲು ಯಾವುದೇ ಅಡೆತಡೆಗಳನ್ನು ಇಂದಿನಿಂದ ನಿರೀಕ್ಷಿಸಲಾಗುವುದಿಲ್ಲ ಎಂದು ಭರವಸೆ ನೀಡಿದರು.
ಸ್ಕೋಡಾ ಸ್ಥಾವರಕ್ಕೆ ಸೋವಿಯತ್ ಆದೇಶಗಳೊಂದಿಗಿನ ಸಮಸ್ಯೆಯನ್ನು ಪರಿಹರಿಸಲಾಯಿತು, "ಮಿಲಿಟರಿ ಅಧಿಕಾರಿಗಳು ಮತ್ತು ಸ್ಕೋಡಾ ಸ್ಥಾವರಕ್ಕೆ ಸೂಚನೆಗಳನ್ನು ನೀಡಲಾಯಿತು." ಇದನ್ನು ಮೊದಲೇ ಮಾಡುವುದನ್ನು ತಡೆಯುವುದು ಯಾವುದು (ಎಲ್ಲಾ ನಂತರ, ಏಪ್ರಿಲ್ 17 ರಂದು, ಜರ್ಮನ್ ಕಡೆಯು ಪರಿಸ್ಥಿತಿಯನ್ನು ವಿಂಗಡಿಸಲು ಭರವಸೆ ನೀಡಿತು)? ಇದೊಂದು ರಾಜಕೀಯ ಹೆಜ್ಜೆ ಎಂಬುದು ಸ್ಪಷ್ಟ.
ಜೆಕ್ ಗಣರಾಜ್ಯವನ್ನು ಜರ್ಮನಿಗೆ ಸ್ವಾಧೀನಪಡಿಸಿಕೊಳ್ಳುವ ಸಂದರ್ಭದಲ್ಲಿ, ಅಲ್ಲಿ ನೆಲೆಗೊಂಡಿರುವ ಸೋವಿಯತ್ ವ್ಯಾಪಾರ ಕಾರ್ಯಾಚರಣೆಯನ್ನು ಮರುಸಂಘಟಿಸುವ ಅಗತ್ಯವಿದೆ. ಯುಎಸ್ಎಸ್ಆರ್ಗೆ ಜೆಕ್ ಗಣರಾಜ್ಯದೊಂದಿಗೆ ಮಿಲಿಟರಿ-ಆರ್ಥಿಕ ಸಹಕಾರವು ಬಹಳ ಮುಖ್ಯವಾಗಿತ್ತು. ಜೆಕ್ ಮಿಲಿಟರಿ-ಕೈಗಾರಿಕಾ ಸಂಕೀರ್ಣವು ಯುಎಸ್ಎಸ್ಆರ್ಗೆ ಅಗತ್ಯವಿರುವ ಹೊಸ ಮಿಲಿಟರಿ ತಂತ್ರಜ್ಞಾನಗಳನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿತು. ಪ್ರೇಗ್‌ನಲ್ಲಿನ ಟ್ರೇಡ್ ಮಿಷನ್ ಅನ್ನು ಬರ್ಲಿನ್ ಟ್ರೇಡ್ ಮಿಷನ್‌ನ ಶಾಖೆಯಾಗಿ ಮರುಸಂಘಟಿಸುವ ಪ್ರಸ್ತಾಪವನ್ನು ಜರ್ಮನಿಯ ಕಡೆಯಿಂದ ನೀಡಲಾಯಿತು. ಅದೇ ಸಮಯದಲ್ಲಿ, ಯುಎಸ್ಎಸ್ಆರ್ ಮತ್ತು ಜೆಕೊಸ್ಲೊವಾಕಿಯಾ ನಡುವಿನ 1935 ರ ವ್ಯಾಪಾರ ಒಪ್ಪಂದದಲ್ಲಿ ಒದಗಿಸಲಾದ ಎಲ್ಲಾ ಹಕ್ಕುಗಳನ್ನು ಉಳಿಸಿಕೊಳ್ಳಲಾಯಿತು. K. Schnurre ಮೇ 15 ರಂದು G. Astakhov ಅವರನ್ನು ಭೇಟಿಯಾದರು ಮತ್ತು ಸೋವಿಯತ್ ಪ್ರಸ್ತಾಪಗಳನ್ನು ಉನ್ನತ ಅಧಿಕಾರಿಗಳಿಗೆ ತಿಳಿಸುವುದಾಗಿ ಭರವಸೆ ನೀಡಿದರು, "ಸಮಸ್ಯೆಯನ್ನು ಧನಾತ್ಮಕವಾಗಿ ಪರಿಹರಿಸಲಾಗುವುದು" ಎಂದು ಹೇಳಿದರು.
1. 1938-1939ರಲ್ಲಿ ಜರ್ಮನಿಯಲ್ಲಿ USSR ನ A. ಮೆರೆಕಲೋವ್ ಪ್ಲೆನಿಪೊಟೆನ್ಷಿಯರಿ ಪ್ರತಿನಿಧಿ. 2. G. ಅಸ್ತಖೋವ್, 1937-1939ರಲ್ಲಿ ಜರ್ಮನಿಯಲ್ಲಿ USSR ನ ಚಾರ್ಜ್ ಡಿ'ಅಫೇರ್ಸ್. 3. A. Shkvartsev, 1939-1940 ರಲ್ಲಿ ಜರ್ಮನಿಯಲ್ಲಿ USSR ನ ಪ್ಲೆನಿಪೊಟೆನ್ಷಿಯರಿ ಪ್ರತಿನಿಧಿ.
ನಂತರ K. Schnurre (131):
ಸೋವಿಯತ್-ಜರ್ಮನ್ ಸಂಬಂಧಗಳನ್ನು ಸುಧಾರಿಸುವ ವಿಷಯದ ಮೇಲೆ ಸ್ಪರ್ಶಿಸುತ್ತದೆ. ನನ್ನ ಟೀಕೆಗೆ ಪ್ರತಿಕ್ರಿಯೆಯಾಗಿ, ಪತ್ರಿಕಾ ಧ್ವನಿಯಲ್ಲಿನ ಬದಲಾವಣೆಯನ್ನು ಉತ್ತಮವಾಗಿ ಗುರುತಿಸುವಾಗ, ಜರ್ಮನ್ ನೀತಿಯಲ್ಲಿ ಆಮೂಲಾಗ್ರ ಬದಲಾವಣೆಯ ಬಗ್ಗೆ ಮಾತನಾಡಲು ನಮ್ಮಲ್ಲಿ ಇನ್ನೂ ಯಾವುದೇ ಡೇಟಾ ಇಲ್ಲ, ಜರ್ಮನಿಯು ಯಾವುದೇ ಆಕ್ರಮಣಕಾರಿ ಆಕಾಂಕ್ಷೆಗಳನ್ನು ಹೊಂದಿಲ್ಲ ಎಂದು ಶ್ನೂರ್ ಭರವಸೆ ನೀಡಲು ಪ್ರಾರಂಭಿಸುತ್ತಾನೆ. ಯುಎಸ್ಎಸ್ಆರ್ ಮತ್ತು ನಮ್ಮ ಅಪನಂಬಿಕೆಯನ್ನು ಹೋಗಲಾಡಿಸಲು ಏನು ಬೇಕು ಎಂದು ಕೇಳುತ್ತದೆ. ಸಂಬಂಧಗಳಲ್ಲಿ ವಿಭಿನ್ನ ವಾತಾವರಣವನ್ನು ಸೃಷ್ಟಿಸುವುದು [ಜರ್ಮನ್] ಸರ್ಕಾರಕ್ಕೆ ಬಿಟ್ಟದ್ದು ಎಂದು ನಾನು ಉತ್ತರಿಸುತ್ತೇನೆ, ಆದರೆ ಇನ್ನೊಂದು ಕಡೆ ಅಂತಹ ಸಿದ್ಧತೆಯನ್ನು ತೋರಿಸಿದರೆ ಸುಧಾರಣೆಯ ಸಾಧ್ಯತೆಯಿಂದ ನಾವು ಎಂದಿಗೂ ದೂರ ಸರಿಯುವುದಿಲ್ಲ.
ಆದ್ದರಿಂದ, ಮೇ 15, 1939 ರಂದು, ಜರ್ಮನ್ ಕಡೆಯವರು ಮೊದಲ ಬಾರಿಗೆ (ನಾನು ಯಾವುದೇ ದಾಖಲೆಗಳನ್ನು ಕಂಡುಹಿಡಿಯಲಿಲ್ಲ) ಜರ್ಮನ್-ಸೋವಿಯತ್ ಸಂಬಂಧಗಳನ್ನು ಸುಧಾರಿಸುವ ಬಗ್ಗೆ ಮಾತನಾಡಲು ಪ್ರಾರಂಭಿಸಿತು. ಯುಎಸ್ಎಸ್ಆರ್ ಜೊತೆಗಿನ ಸಂಬಂಧಗಳ ಸುಧಾರಣೆಯನ್ನು ಪ್ರಾರಂಭಿಸಿದ್ದು ಜರ್ಮನಿ. ನಿಸ್ಸಂಶಯವಾಗಿ, ಸ್ಕೋಡಾಗೆ ಸೋವಿಯತ್ ಆದೇಶಗಳೊಂದಿಗಿನ ಸಮಸ್ಯೆಗಳಿಗೆ ಪರಿಹಾರವು ನಿಖರವಾಗಿ ಈ ಬಯಕೆಯಿಂದ ನಿರ್ದೇಶಿಸಲ್ಪಟ್ಟಿದೆ. ಯುಎಸ್ಎಸ್ಆರ್ ಬಗ್ಗೆ ಜರ್ಮನ್ ಪತ್ರಿಕಾ ಧ್ವನಿಯು ಬದಲಾಗಲಾರಂಭಿಸಿತು - ಮೇ 1939. ಇದು ಮೇಲಿನ ಆದೇಶದ ಅಡಿಯಲ್ಲಿ ಮಾತ್ರ ಸಾಧ್ಯ. G. ಅಸ್ತಖೋವ್ K. Schnurre ಗೆ ಹೇಳಿದಂತೆ, "ಸಂಬಂಧಗಳಲ್ಲಿ ವಿಭಿನ್ನ ವಾತಾವರಣದ ಸೃಷ್ಟಿ ಜರ್ಮನ್ ಕಡೆಯ ಮೇಲೆ ಅವಲಂಬಿತವಾಗಿದೆ."
ಜರ್ಮನಿಯ ಕಡೆಯವರು ಈಗ USSR ನೊಂದಿಗೆ ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಿಸಿದರು. ಇದನ್ನು ಹೇಗೆ ವಿವರಿಸಬಹುದು? ಜರ್ಮನಿಯಲ್ಲಿನ ಪರಿಸ್ಥಿತಿಯ ಬಗ್ಗೆ ಏನು ತಿಳಿದಿದೆ:
- ಪೋಲೆಂಡ್ ಡ್ಯಾನ್ಜಿಗ್ ಮತ್ತು ಪೋಲಿಷ್ ಕಾರಿಡಾರ್ ಮೂಲಕ ಭೂಮ್ಯತೀತ ರಸ್ತೆಯ ಸಮಸ್ಯೆಗಳಲ್ಲಿ ಮುಂದುವರೆದಿದೆ (ಮಾರ್ಚ್ 26 ರಂದು, ಪೋಲೆಂಡ್ ಜರ್ಮನ್ ಪ್ರಸ್ತಾಪಗಳಿಗೆ ಋಣಾತ್ಮಕವಾಗಿ ಪ್ರತಿಕ್ರಿಯಿಸಿತು);
- ಏಪ್ರಿಲ್ 3 ರಂದು, ಜರ್ಮನಿ ಪೋಲಿಷ್ ಸಮಸ್ಯೆಗೆ ಮಿಲಿಟರಿ ಪರಿಹಾರವನ್ನು ತಯಾರಿಸಲು ಪ್ರಾರಂಭಿಸಿತು. ಸಶಸ್ತ್ರ ಪಡೆಗಳು ದಾಳಿಗೆ ಸಿದ್ಧವಾಗಿದ್ದ ದಿನಾಂಕ ಸೆಪ್ಟೆಂಬರ್ 1, 1939;
- ಫ್ರಾನ್ಸ್ ಮತ್ತು ಗ್ರೇಟ್ ಬ್ರಿಟನ್ ಮಾರ್ಚ್ 31 ರಂದು ಪೋಲಿಷ್ ರಾಜ್ಯಕ್ಕೆ ಖಾತರಿ ನೀಡಿತು. ಇದರರ್ಥ ಜರ್ಮನಿಗೆ ಯುದ್ಧವು ಎರಡು ರಂಗಗಳಲ್ಲಿ ಪ್ರಾರಂಭವಾಗಬಹುದು.
ಫ್ರಾನ್ಸ್ ಮತ್ತು ಗ್ರೇಟ್ ಬ್ರಿಟನ್ ಇದನ್ನು ವಿರೋಧಿಸುತ್ತದೆಯೇ ಎಂದು ಕಂಡುಹಿಡಿಯಲು ಜರ್ಮನಿ ಉತ್ಸುಕವಾಗಿತ್ತು. ಇದು ಮುಖ್ಯ ಶಕ್ತಿಗಳನ್ನು ಯಾರ ವಿರುದ್ಧ ಕೇಂದ್ರೀಕರಿಸಬೇಕೆಂದು ನಿರ್ಧರಿಸುತ್ತದೆ. ಫ್ರಾನ್ಸ್ ಮತ್ತು ಗ್ರೇಟ್ ಬ್ರಿಟನ್‌ನ ನಿರ್ಣಾಯಕ ಕ್ರಮವು ಜರ್ಮನಿಯನ್ನು ಆಕ್ರಮಣದಿಂದ ನಿಲ್ಲಿಸುತ್ತದೆ. 1939 ರ ವಸಂತಕಾಲದಲ್ಲಿ ಆಂಗ್ಲೋ-ಫ್ರೆಂಚ್ ಪ್ರಧಾನ ಕಛೇರಿಯ ಮಾತುಕತೆಗಳಲ್ಲಿ, ಯುದ್ಧದ ಸಂದರ್ಭದಲ್ಲಿ, ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ ತನ್ನ ಮೊದಲ ಹಂತದಲ್ಲಿ ಜರ್ಮನಿಯ ವಿರುದ್ಧದ ಆರ್ಥಿಕ ಕ್ರಮಗಳಿಗೆ ಮಾತ್ರ ಸೀಮಿತಗೊಳಿಸುತ್ತವೆ, ಅಂದರೆ, ದಿಗ್ಬಂಧನ. ಫ್ರಾನ್ಸ್‌ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಟ್ಯಾಂಕ್‌ಗಳು ಮತ್ತು ಹೆಚ್ಚಿನ ವಿಮಾನಗಳ ಕೊರತೆಯಿರುವ ಜರ್ಮನ್ ಪಡೆಗಳ ದುರ್ಬಲ ಭಾಗದ ವಿರುದ್ಧ ತಕ್ಷಣದ ಕ್ರಮದ ಅಗತ್ಯವಿದ್ದರೂ. ಇದರ ಪರಿಣಾಮವಾಗಿ, ತನ್ನ ಎಲ್ಲಾ ನಿಜವಾದ ಮಿತ್ರರಾಷ್ಟ್ರಗಳನ್ನು ಶರಣಾದ ನಂತರ, ಫ್ರಾನ್ಸ್ ಜರ್ಮನಿಯೊಂದಿಗೆ ಏಕಾಂಗಿಯಾಗಿ ಮತ್ತು ತನ್ನದೇ ಆದ ಭೂಪ್ರದೇಶದಲ್ಲಿ ಹೋರಾಡಲು ಒತ್ತಾಯಿಸಲಾಯಿತು.
ಪೋಲೆಂಡ್ ಮೇಲೆ ಮುಖ್ಯ ದಾಳಿಯನ್ನು ಯೋಜಿಸಿದಾಗಿನಿಂದ ಮಿತ್ರರಾಷ್ಟ್ರಗಳ ಯೋಜನೆಗಳ ಬಗ್ಗೆ ಜರ್ಮನಿಗೆ ತಿಳಿದಿತ್ತು. ಪೋಲೆಂಡ್ ಅನ್ನು ತನ್ನ ಪ್ರಾಂತ್ಯವನ್ನಾಗಿ ಮಾಡಲು ಜರ್ಮನಿಗೆ ಅವಕಾಶ ನೀಡಲಾಯಿತು. ಆದರೆ ಪೋಲೆಂಡ್ನ ಪ್ರದೇಶವು ಯುಎಸ್ಎಸ್ಆರ್ನಿಂದ ಹಕ್ಕು ಪಡೆದ ಪಶ್ಚಿಮ ಉಕ್ರೇನಿಯನ್ ಮತ್ತು ಬೆಲರೂಸಿಯನ್ ಭೂಮಿಯನ್ನು ಒಳಗೊಂಡಿತ್ತು. ಈ ಪ್ರದೇಶಗಳ ಆಕ್ರಮಣವು ಜರ್ಮನಿ ಮತ್ತು ಯುಎಸ್ಎಸ್ಆರ್ ನಡುವೆ ಸಂಭಾವ್ಯ ಸಂಘರ್ಷವನ್ನು ಸೃಷ್ಟಿಸಿತು.
ಜರ್ಮನಿ ಪೋಲೆಂಡ್ ಅನ್ನು ಹತ್ತಿಕ್ಕುತ್ತಿತ್ತು, ಯಾರೂ ಅದನ್ನು ಅನುಮಾನಿಸಲಿಲ್ಲ. ಆದರೆ ಪ್ರಶ್ನೆ: ಮುಂದೇನು? ಜರ್ಮನಿ ಈಗಾಗಲೇ ಫ್ರಾನ್ಸ್ ಮತ್ತು ಯುಎಸ್ಎಸ್ಆರ್ ನಡುವೆ ಇದೆ. ಜರ್ಮನಿಯು ಪಾಶ್ಚಿಮಾತ್ಯ ಶಕ್ತಿಗಳ ವಿರುದ್ಧ ಮುಷ್ಕರವನ್ನು ನಿರ್ದೇಶಿಸಲು ನಿರ್ಧರಿಸಿದರೆ, ನಂತರ ಯುಎಸ್ಎಸ್ಆರ್ನೊಂದಿಗೆ ವಿವಾದಾತ್ಮಕ ಸಮಸ್ಯೆಗಳನ್ನು ಪರಿಹರಿಸುವುದು ಅವಶ್ಯಕ. ಆದರೆ ಈ ಸಂದರ್ಭದಲ್ಲಿ, ಪೋಲಿಷ್ ಪ್ರಾಂತ್ಯಗಳಲ್ಲಿ ಯುಎಸ್ಎಸ್ಆರ್ನೊಂದಿಗೆ ಒಪ್ಪಂದಕ್ಕೆ ಬರುವುದು ಅವಶ್ಯಕ. ಮತ್ತು ಅವರಿಗೆ ಮಾತ್ರವಲ್ಲ. ಅಂತಹ ಒಪ್ಪಂದವು ಜರ್ಮನ್-ಸೋವಿಯತ್ ಸಂಬಂಧಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ಬಯಸಿತು. ಆರ್ಥಿಕ ಸಂಬಂಧಗಳೇ ಇದಕ್ಕೆ ಆಧಾರ.
ಯುಎಸ್ಎಸ್ಆರ್ಗೆ ತನ್ನ ರಾಯಭಾರಿ ಮೂಲಕ ಸಂಬಂಧಗಳನ್ನು ಸುಧಾರಿಸುವ ಸಮಸ್ಯೆಯನ್ನು ಜರ್ಮನಿ ಉತ್ತೇಜಿಸಲು ಪ್ರಾರಂಭಿಸಿತು. ಜೂನ್ 28 ರಂದು, ಎಫ್. ಶುಲೆನ್ಬರ್ಗ್, ವಿ. ಮೊಲೊಟೊವ್ ಅವರೊಂದಿಗಿನ ಸಂಭಾಷಣೆಯಲ್ಲಿ (132):
ಜರ್ಮನ್ ಸರ್ಕಾರವು ಸಾಮಾನ್ಯೀಕರಣವನ್ನು ಮಾತ್ರವಲ್ಲದೆ ಯುಎಸ್ಎಸ್ಆರ್ನೊಂದಿಗಿನ ತನ್ನ ಸಂಬಂಧಗಳನ್ನು ಸುಧಾರಿಸಲು ಬಯಸುತ್ತದೆ. ರಿಬ್ಬನ್‌ಟ್ರಾಪ್ ಪರವಾಗಿ ಅವರು ಮಾಡಿದ ಈ ಹೇಳಿಕೆಯು ಹಿಟ್ಲರ್‌ನ ಅನುಮೋದನೆಯನ್ನು ಪಡೆದುಕೊಂಡಿದೆ ಎಂದು ಅವರು ಹೇಳಿದರು.
ಜರ್ಮನ್-ಸೋವಿಯತ್ ಸಂಬಂಧಗಳ ಸುಧಾರಣೆಯನ್ನು ಹಿಟ್ಲರ್ ವೈಯಕ್ತಿಕವಾಗಿ ಅನುಮೋದಿಸಿದರು. ಮತ್ತು ಈ ಎಲ್ಲಾ ಘಟನೆಗಳು ಅವರ ಉಪಕ್ರಮದಲ್ಲಿ ನಡೆದವು. ಜರ್ಮನಿ ಮತ್ತು ಯುಎಸ್ಎಸ್ಆರ್ ನಡುವಿನ ಆಕ್ರಮಣಶೀಲವಲ್ಲದ ಒಪ್ಪಂದದ ಪ್ರಾರಂಭಿಕ ಯಾರು ಎಂಬ ಪ್ರಶ್ನೆಯ ಬಗ್ಗೆ ಇದು. ಪ್ರಾರಂಭಿಕ ಜರ್ಮನಿ, ದಾಖಲೆಗಳು ಇದನ್ನು ಸ್ಪಷ್ಟವಾಗಿ ತೋರಿಸುತ್ತವೆ (ಇಲ್ಲಿ ಉಲ್ಲೇಖಿಸಲಾದ ದಾಖಲೆಗಳನ್ನು ಪೂರ್ಣವಾಗಿ ಓದಲು ನಾನು ಶಿಫಾರಸು ಮಾಡುತ್ತೇವೆ - ದಾಖಲೆಗಳನ್ನು ಪುಸ್ತಕದ ಕೊನೆಯಲ್ಲಿ ನೀಡಲಾಗಿದೆ).
ಜರ್ಮನ್-ಸೋವಿಯತ್ ಸಂಬಂಧಗಳನ್ನು ಸುಧಾರಿಸುವುದು ಕಷ್ಟಕರವಾಗಿತ್ತು. ತುಂಬಾ "ತಪ್ಪು ಗ್ರಹಿಕೆ" ಸಂಗ್ರಹವಾಗಿದೆ. ಜರ್ಮನ್ ಪತ್ರಿಕೆಗಳಲ್ಲಿ ಹಲವಾರು ದಾಳಿಗಳು, ಆಂಟಿ-ಕಾಮಿಂಟರ್ನ್ ಒಪ್ಪಂದ, ಬಾಲ್ಟಿಕ್ ದೇಶಗಳಿಗೆ ಜರ್ಮನ್ ಮಿಲಿಟರಿ ನುಗ್ಗುವಿಕೆ ಮತ್ತು USSR ವಿರುದ್ಧ ನಾಜಿ ಗಣ್ಯರಿಂದ ನಿರಂತರ ಆಕ್ರಮಣಕಾರಿ ಹೇಳಿಕೆಗಳು ಇವೆ.
V. ಶುಲೆನ್‌ಬರ್ಗ್ V. ಮೊಲೊಟೊವ್‌ಗೆ USSR ಕಡೆಗೆ ಜರ್ಮನಿಯು ಯಾವುದೇ ಆಕ್ರಮಣಕಾರಿ ಯೋಜನೆಗಳನ್ನು ಹೊಂದಿಲ್ಲ ಎಂದು ಭರವಸೆ ನೀಡಿದರು, ಆಂಟಿ-ಕಾಮಿಂಟರ್ನ್ ಒಪ್ಪಂದವು ಗ್ರೇಟ್ ಬ್ರಿಟನ್ ವಿರುದ್ಧ ನಿರ್ದೇಶಿಸಲ್ಪಟ್ಟಿದೆ (ಹೇಗೆ?) ಮತ್ತು ಬಾಲ್ಟಿಕ್ ದೇಶಗಳೊಂದಿಗಿನ ಒಪ್ಪಂದಗಳು "ಶಾಂತಿಯ ಕಾರಣಕ್ಕೆ ಅನಪೇಕ್ಷಿತ ಕೊಡುಗೆ" ಎಂದು. (ಆಸಕ್ತಿದಾಯಕ ಪದಗಳು). (132):
ಜರ್ಮನಿ ಮತ್ತು ಯುಎಸ್ಎಸ್ಆರ್ ನಡುವಿನ ಸಂಬಂಧವನ್ನು ಸುಧಾರಿಸುವ ಸಾಧ್ಯತೆಗಳನ್ನು ರಾಯಭಾರಿ ಹೇಗೆ ಕಲ್ಪಿಸಿಕೊಂಡಿದ್ದಾನೆ ಎಂದು ನಾನು ಕೇಳಿದಾಗ, ಸಂಬಂಧಗಳನ್ನು ಸುಧಾರಿಸುವ ಹಾದಿಯಲ್ಲಿನ ತೊಂದರೆಗಳನ್ನು ತೊಡೆದುಹಾಕಲು ನಾವು ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಬೇಕು ಎಂದು ಶುಲೆನ್ಬರ್ಗ್ ಉತ್ತರಿಸಿದರು.
ಸಂಭಾಷಣೆಯಲ್ಲಿ, V. ಮೊಲೊಟೊವ್ ಅವರು ಸಂಬಂಧಗಳನ್ನು ಸುಧಾರಿಸುವುದನ್ನು ಹೇಗೆ ಕಲ್ಪಿಸಿಕೊಂಡರು ಎಂದು ಜರ್ಮನ್ ಕಡೆ ಕೇಳಿದರು. (132):
ಸಂಭಾಷಣೆಯ ಕೊನೆಯಲ್ಲಿ, ಶುಲೆನ್‌ಬರ್ಗ್ ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮವನ್ನು "ಮಧ್ಯಸ್ಥಗೊಳಿಸಲು" ಕೇಳಿಕೊಂಡರು, ಏಕೆಂದರೆ ಜರ್ಮನ್ ಪ್ರೆಸ್ ಈಗಾಗಲೇ ಯುಎಸ್‌ಎಸ್‌ಆರ್‌ಗೆ ಸಂಬಂಧಿಸಿದಂತೆ ಸಾಕಷ್ಟು ಸಂಯಮದಿಂದ ವರ್ತಿಸುತ್ತಿದೆ ಎಂದು ಆರೋಪಿಸಲಾಗಿದೆ.
ಜುಲೈ 26 ರಂದು, K. Schnurre ಜರ್ಮನಿ ಮತ್ತು USSR ಎರಡಕ್ಕೂ ಸಂಬಂಧಗಳನ್ನು ಸುಧಾರಿಸುವ ಪ್ರಯೋಜನಗಳನ್ನು ಸೂಚಿಸುತ್ತಾ, G. ಅಸ್ತಖೋವ್ ಅವರೊಂದಿಗೆ ಹೆಚ್ಚು ಸ್ಪಷ್ಟವಾಗಿ ಹೇಳಿದರು (133):
ಮೇಲಿನವುಗಳೆಲ್ಲವೂ ಅವರ ವೈಯಕ್ತಿಕ ದೃಷ್ಟಿಕೋನ ಮಾತ್ರವಲ್ಲ, ಉನ್ನತ ಕ್ಷೇತ್ರಗಳ ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಖಚಿತವಾಗಿ ತಿಳಿದಿದ್ದರೆ ನಾನು ಶ್ನೂರ್ರೆ ಅವರನ್ನು ಕೇಳಿದೆ.
ಮೇಲಿನಿಂದ ನೇರ ಸೂಚನೆಗಳಿಲ್ಲದೆ ನಾನು ನಿಮಗೆ ಎಲ್ಲವನ್ನೂ ಹೇಳುತ್ತೇನೆ ಎಂದು ಅವರು ಉತ್ತರಿಸಿದರು, ನೀವು ನಿಜವಾಗಿಯೂ ಯೋಚಿಸುತ್ತೀರಾ? ಫ್ಯೂರರ್‌ನ ಆಲೋಚನೆಗಳನ್ನು ನಿಖರವಾಗಿ ತಿಳಿದಿರುವ ರಿಬ್ಬನ್‌ಟ್ರಾಪ್‌ನ ದೃಷ್ಟಿಕೋನವು ನಿಖರವಾಗಿ ಇದೆ ಎಂದು ಅವರು ಒತ್ತಿ ಹೇಳಿದರು.
ಜರ್ಮನ್ ನೀತಿಯಲ್ಲಿನ ಯೋಜಿತ ಬದಲಾವಣೆಯು ಗಂಭೀರವಾಗಿದೆ, ಅವಕಾಶವಾದಿಯಲ್ಲ ಮತ್ತು ದೀರ್ಘಾವಧಿಗೆ ಲೆಕ್ಕಹಾಕಲಾಗಿದೆ ಎಂದು ನಮಗೆ ವಿಶ್ವಾಸವಿಲ್ಲ ಎಂಬ ನನ್ನ ಟೀಕೆಗೆ ಪ್ರತಿಕ್ರಿಯೆಯಾಗಿ, Sh [ನುರ್ರೆ] ಉತ್ತರಿಸಿದರು:
- ಹೇಳಿ, ನಿಮಗೆ ಯಾವ ಪುರಾವೆ ಬೇಕು? ನಾವು ಯಾವುದೇ ವಿಷಯಗಳ ಬಗ್ಗೆ ಒಪ್ಪಂದಕ್ಕೆ ಬರಬಹುದು ಮತ್ತು ಯಾವುದೇ ಗ್ಯಾರಂಟಿಗಳನ್ನು ನೀಡಬಹುದು ಎಂದು ಪ್ರಾಯೋಗಿಕವಾಗಿ ಸಾಬೀತುಪಡಿಸಲು ನಾವು ಸಿದ್ಧರಿದ್ದೇವೆ. ನಮ್ಮೊಂದಿಗೆ ಒಪ್ಪಂದಕ್ಕೆ ಬರಲು ಪ್ರತಿ ಅವಕಾಶವಿದ್ದರೂ, ಯುಎಸ್ಎಸ್ಆರ್ ಇಂಗ್ಲೆಂಡ್ ಮತ್ತು ಪೋಲೆಂಡ್ನ ಬದಿಯನ್ನು ತೆಗೆದುಕೊಳ್ಳುವುದು ಪ್ರಯೋಜನಕಾರಿ ಎಂದು ನಾವು ಊಹಿಸಲು ಸಾಧ್ಯವಿಲ್ಲ. ಸೋವಿಯತ್ ಸರ್ಕಾರವು ಈ ವಿಷಯದ ಬಗ್ಗೆ ಗಂಭೀರವಾಗಿ ಮಾತನಾಡಲು ಬಯಸಿದರೆ, ಅಂತಹ ಹೇಳಿಕೆಯನ್ನು ನೀವು ನನ್ನಿಂದ ಮಾತ್ರವಲ್ಲದೆ ಉನ್ನತ ಶ್ರೇಣಿಯ ಅಧಿಕಾರಿಗಳಿಂದ ಕೇಳಬಹುದು.
ಬಾಲ್ಟಿಕ್ ರಾಜ್ಯಗಳು ಮತ್ತು ರೊಮೇನಿಯಾದಲ್ಲಿ ಜರ್ಮನ್ ವಿಸ್ತರಣೆಯ ಬಗ್ಗೆ ನನ್ನ ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆಯಾಗಿ, Sh [ನುರ್ರೆ] ಹೇಳಿದರು:
- ಈ ದೇಶಗಳಲ್ಲಿನ ನಮ್ಮ ಚಟುವಟಿಕೆಗಳು ನಿಮ್ಮ ಆಸಕ್ತಿಗಳನ್ನು ಯಾವುದೇ ರೀತಿಯಲ್ಲಿ ಉಲ್ಲಂಘಿಸುವುದಿಲ್ಲ. ಹೇಗಾದರೂ, ಇದು ಗಂಭೀರ ಸಂಭಾಷಣೆಗಳಿಗೆ ಬಂದರೆ, ಈ ವಿಷಯಗಳಲ್ಲಿ ನಾವು ಯುಎಸ್ಎಸ್ಆರ್ ಅನ್ನು ಅರ್ಧದಾರಿಯಲ್ಲೇ ಸಂಪೂರ್ಣವಾಗಿ ಭೇಟಿಯಾಗುತ್ತೇವೆ ಎಂದು ನಾನು ನಿರ್ವಹಿಸುತ್ತೇನೆ. ಬಾಲ್ಟಿಕ್ ಸಮುದ್ರವನ್ನು ನಮ್ಮ ಅಭಿಪ್ರಾಯದಲ್ಲಿ ಹಂಚಿಕೊಳ್ಳಬೇಕು. ನಿರ್ದಿಷ್ಟವಾಗಿ ಬಾಲ್ಟಿಕ್ ದೇಶಗಳಿಗೆ ಸಂಬಂಧಿಸಿದಂತೆ, ನಾವು ಉಕ್ರೇನ್‌ನಂತೆಯೇ ಅವರ ಕಡೆಗೆ ವರ್ತಿಸಲು ಸಿದ್ಧರಿದ್ದೇವೆ. ನಾವು ಉಕ್ರೇನ್‌ನಲ್ಲಿನ ಯಾವುದೇ ಅತಿಕ್ರಮಣಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದೇವೆ (ಈ ಹಿಂದೆ ಆಸ್ಟ್ರಿಯಾ-ಹಂಗೇರಿಯ ಭಾಗವಾಗಿದ್ದ ಭಾಗಗಳನ್ನು ಹೊರತುಪಡಿಸಿ, ಪರಿಸ್ಥಿತಿ ಅಸ್ಪಷ್ಟವಾಗಿದೆ). ಪೋಲೆಂಡ್‌ಗೆ ಸಂಬಂಧಿಸಿದಂತೆ ಒಪ್ಪಂದವನ್ನು ತಲುಪುವುದು ಇನ್ನೂ ಸುಲಭವಾಗಿದೆ ...
ಸಂಭಾಷಣೆಯು ತುಂಬಾ ದೂರ ಹೋಗುತ್ತಿದೆ ಎಂದು ಭಾವಿಸಿ, ನಾನು ಅದನ್ನು ಹೆಚ್ಚು ಸಾಮಾನ್ಯ ವಿಷಯಗಳಿಗೆ ತಿರುಗಿಸಿದೆ, ಉಕ್ರೇನ್ ಮತ್ತು ಸಾಮಾನ್ಯವಾಗಿ ರಷ್ಯಾಕ್ಕೆ ಜರ್ಮನ್ ಆಕಾಂಕ್ಷೆಗಳ ಬಗ್ಗೆ ಮಾತನಾಡುತ್ತಾ, ಇಂಗ್ಲೆಂಡ್ ಅನ್ನು ಜರ್ಮನಿಯ ಮಿತ್ರ ಎಂದು ಭಾವಿಸಲಾಗಿರುವ ಮೈನ್ ಕ್ಯಾಂಪ್‌ನಲ್ಲಿ ಸ್ಥಾಪಿಸಲಾಯಿತು.
- ಫ್ಯೂರರ್ ಮೊಂಡುತನದವನಲ್ಲ, ಆದರೆ ಅವನು ಪ್ರಪಂಚದ ಪರಿಸ್ಥಿತಿಯಲ್ಲಿನ ಎಲ್ಲಾ ಬದಲಾವಣೆಗಳನ್ನು ಸಂಪೂರ್ಣವಾಗಿ ಗಣನೆಗೆ ತೆಗೆದುಕೊಳ್ಳುತ್ತಾನೆ. ಪುಸ್ತಕವನ್ನು 16 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಬರೆಯಲಾಗಿದೆ. ಈಗ ಫ್ಯೂರರ್ ವಿಭಿನ್ನವಾಗಿ ಯೋಚಿಸುತ್ತಾನೆ. ಈಗ ಮುಖ್ಯ ಶತ್ರು ಇಂಗ್ಲೆಂಡ್. ನಿರ್ದಿಷ್ಟವಾಗಿ ಹೇಳುವುದಾದರೆ, ಜರ್ಮನ್-ಪೋಲಿಷ್ ಸ್ನೇಹದ ಕುಸಿತದ ಪರಿಣಾಮವಾಗಿ ಪೂರ್ವ ಯುರೋಪ್ನಲ್ಲಿ ಸಂಪೂರ್ಣವಾಗಿ ಹೊಸ ಪರಿಸ್ಥಿತಿಯನ್ನು ರಚಿಸಲಾಯಿತು.
ನಾನು ಜಪಾನ್‌ನ ಸಮಸ್ಯೆಯನ್ನು ಎತ್ತಿದ್ದೇನೆ, ಚೀನಾವು ಜಪಾನ್‌ನೊಂದಿಗೆ ಸ್ನೇಹಕ್ಕಾಗಿ ಏಕೆ ಒಪ್ಪಿಕೊಂಡಿತು ಎಂಬುದು ನನಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ, ಚೀನಾವು ಸಾಮರ್ಥ್ಯದ ಮಾರುಕಟ್ಟೆ ಮತ್ತು ಜರ್ಮನಿಗೆ ಅಗತ್ಯವಿರುವ ಕಚ್ಚಾ ವಸ್ತುಗಳ ಬೃಹತ್ ನಿಕ್ಷೇಪಗಳನ್ನು ಹೊಂದಿದ್ದರೂ, ಜಪಾನ್‌ನೊಂದಿಗೆ ಸ್ನೇಹವನ್ನು ಹೊಂದಿದ್ದರೂ ಸಹ. ಇಟಲಿಯಂತೆಯೇ, ಜರ್ಮನಿಗೆ ಆರ್ಥಿಕವಾಗಿ ಬೆಲೆಬಾಳುವ ಯಾವುದನ್ನೂ ನೀಡುವುದಿಲ್ಲ.
ಶ್ನೂರ್ರೆ ಇದಕ್ಕೆ ಬಹಳ ಇಷ್ಟವಿಲ್ಲದೆ ಉತ್ತರಿಸಿದರು, ನನ್ನ ಪ್ರಶ್ನೆಯು ನೋಯುತ್ತಿರುವ ಸ್ಪಾಟ್ ಅನ್ನು ಹೊಡೆದಿದೆ ಎಂದು ಸ್ಪಷ್ಟಪಡಿಸುತ್ತದೆ.
- ಜಪಾನ್ ಜೊತೆಗಿನ ಸ್ನೇಹ ಒಂದು ಸತ್ಯ. ಆದರೆ ಯುಎಸ್ಎಸ್ಆರ್ ಮತ್ತು ಜರ್ಮನಿ ನಡುವಿನ ಸ್ನೇಹ ಸಂಬಂಧಗಳ ಸ್ಥಾಪನೆಗೆ ಇದು ಅಡ್ಡಿಯಾಗಿಲ್ಲ ಎಂದು ನಾವು ನಂಬುತ್ತೇವೆ. ಹೆಚ್ಚುವರಿಯಾಗಿ, ಯುಎಸ್ಎಸ್ಆರ್ ಮತ್ತು ಜಪಾನ್ ನಡುವಿನ ಸಂಬಂಧಗಳು ಸಹ ಉತ್ತಮವಾಗಿ ಬದಲಾಗಬಹುದು ಎಂದು ನಮಗೆ ತೋರುತ್ತದೆ.
ನಾನು ನಿರ್ದಿಷ್ಟವಾಗಿ ಡಾಕ್ಯುಮೆಂಟ್‌ಗಳಿಂದ ಅಂತಹ ದೊಡ್ಡ ಉದ್ಧರಣಗಳನ್ನು ಉಲ್ಲೇಖಿಸುತ್ತೇನೆ ಇದರಿಂದ ಪ್ರತಿಯೊಬ್ಬರೂ ನಿರ್ದಿಷ್ಟ ದಾಖಲೆಗಳ ಆಧಾರದ ಮೇಲೆ ನಡೆಯುತ್ತಿರುವ ಘಟನೆಗಳನ್ನು ನಿರ್ಣಯಿಸಬಹುದು, ಇದು ಸಮಯದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ. ಜರ್ಮನಿ ಎಲ್ಲಾ ವಿಷಯಗಳ ಬಗ್ಗೆ ಒಪ್ಪಿಕೊಳ್ಳಲು ಮತ್ತು ಯಾವುದೇ ಗ್ಯಾರಂಟಿ ನೀಡಲು ಸಿದ್ಧವಾಗಿದೆ. ಇದು USSR ನೊಂದಿಗೆ ಸಂಭವನೀಯ ಒಪ್ಪಂದದಲ್ಲಿ ಅದರ ಹೆಚ್ಚಿನ ಆಸಕ್ತಿಯನ್ನು ಸೂಚಿಸುತ್ತದೆ. ಒಪ್ಪಂದದ ಸಲುವಾಗಿ, ಜರ್ಮನಿಯು ಜಪಾನ್‌ನೊಂದಿಗಿನ ಆಂಟಿ-ಕಾಮಿಂಟರ್ನ್ ಒಪ್ಪಂದವನ್ನು ಉಲ್ಲಂಘಿಸಲು ಸಿದ್ಧವಾಗಿತ್ತು (ಯುಎಸ್‌ಎಸ್‌ಆರ್‌ನೊಂದಿಗೆ ಮಾತುಕತೆ ನಡೆಸದಿರಲು ಪಕ್ಷಗಳು ಒಪ್ಪಿಕೊಂಡವು). ಈ ಒಪ್ಪಂದದೊಂದಿಗೆ, ಜರ್ಮನಿಯು ವಾಸ್ತವವಾಗಿ ತನ್ನ ಮಿತ್ರ ಜಪಾನ್ ಅನ್ನು ಬದಲಿಸಿತು, ಆ ಕ್ಷಣದಲ್ಲಿ ಖಲ್ಖಿನ್ ಗೋಲ್ನಲ್ಲಿ ಪೂರ್ಣ ಪ್ರಮಾಣದ ಯುದ್ಧವನ್ನು ನಡೆಸುತ್ತಿತ್ತು.
– – ಆಯ್ದ ಭಾಗದ ಅಂತ್ಯ – –
ಲಿಂಕ್‌ಗಳು
[1] 1941 - ಪಾಠಗಳು ಮತ್ತು ತೀರ್ಮಾನಗಳು. - ಎಂ.: ವೊಯೆನಿಜ್ಡಾಟ್, 1992. - ಪಿ. 52-53.
[2] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ವೋನಿಜ್ಡಾಟ್, 1968-1971
[3] G. ಟ್ಯಾಂಕ್ ಕಾರ್ಯಾಚರಣೆಗಳನ್ನು ಪಡೆದುಕೊಂಡಿದೆ. - ಎಂ.: ವೊಯೆನಿಜ್ಡಾಟ್, 1961. - ಪಿ. 33-34.
[4] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ಮಿಲಿಟರಿ ಪಬ್ಲಿಷಿಂಗ್ ಹೌಸ್, 1968-1971.
[5] G. ಟ್ಯಾಂಕ್ ಕಾರ್ಯಾಚರಣೆಗಳನ್ನು ಪಡೆದುಕೊಂಡಿದೆ. - ಎಂ.: ವೊಯೆನಿಜ್ಡಾಟ್, 1961. - ಪಿ. 33-34.
[6] ಮ್ಯಾನ್‌ಸ್ಟೈನ್ ಇ. ಸೋತ ವಿಜಯಗಳು. / ಕಾಂಪ್. ಎಸ್. ಪೆರೆಸ್ಲೆಗಿನ್, ಆರ್. ಇಸ್ಮಾಯಿಲೋವ್. - ಎಂ.: ಎಸಿಟಿ; ಸೇಂಟ್ ಪೀಟರ್ಸ್ಬರ್ಗ್ ಟೆರ್ರಾ ಫೆಂಟಾಸ್ಟಿಕಾ, 1999. - ಪುಟಗಳು 161-164.
[7] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ಮಿಲಿಟರಿ ಪಬ್ಲಿಷಿಂಗ್ ಹೌಸ್, 1968-1971.
[8] AP RF, f. 3, ಆಪ್. 64. ಡಿ 675, ಪುಟಗಳು. 21-30.; http://bdsa.ru/sovnarkom-1940-year/1568-171-12-1940
[9] 1941: 2 ಪುಸ್ತಕಗಳಲ್ಲಿ. / ಕಾಂಪ್. L. E. ರೆಶಿನ್ ಮತ್ತು ಇತರರು; ಸಂ. ವಿ.ಪಿ.ನೌಮೋವಾ; ಪ್ರವೇಶ ಕಲೆ. acad. A.N.ಯಾಕೋವ್ಲೆವಾ. - ಎಂ.: ಇಂಟರ್ನ್ಯಾಷನಲ್ ಫೌಂಡೇಶನ್ "ಡೆಮಾಕ್ರಸಿ", 1998. - ಪಿ. 500.
[10] https://www.1000dokumente.de/?c=dokument_de&dokument=0009_bar&l=ru&object=translation
[11] 1941. - ಎಂ.: ಎಮ್ಎಫ್ "ಡೆಮಾಕ್ರಸಿ", 1998. - ಪಿ. 484-498. ಡಾಕ್ಯುಮೆಂಟ್ ಈ ಕೆಳಗಿನ ಶೀರ್ಷಿಕೆಯನ್ನು ಹೊಂದಿತ್ತು: "1940 ರ ನಿಯೋಜನೆಯ ಯೋಜನೆಯಲ್ಲಿ ನೈಋತ್ಯ ಮುಂಭಾಗದ ಮಿಲಿಟರಿ ಕೌನ್ಸಿಲ್ನ ನಿರ್ಧಾರದ ಕುರಿತು KOVO ನ ಮುಖ್ಯ ಸಿಬ್ಬಂದಿಯಿಂದ ಟಿಪ್ಪಣಿ"; ತ್ಸಾಮೊ ಆರ್ಎಫ್ ಎಫ್. 16, ಆಪ್. 2951, ಡಿ 239, ಎಲ್..244-277. ಪ್ರಮಾಣೀಕೃತ ಪ್ರತಿ. ಡಾಕ್ಯುಮೆಂಟ್ ಅನ್ನು ಯಾವುದೇ ಸಂಖ್ಯೆ ಮತ್ತು ದಿನಾಂಕವಿಲ್ಲ ಎಂದು ಪ್ರಕಟಿಸಲಾಗಿದೆ (ದಿನಾಂಕದ ಬದಲಿಗೆ "ಡಿಸೆಂಬರ್ 1940 ರ ನಂತರ ಇಲ್ಲ" ಎಂದು ಹೇಳಲಾಗಿದೆ).
[12] ಅನ್ಫಿಲೋವ್ V. A. ಇತಿಹಾಸದ ವಿರುದ್ಧ // Nezavisimaya Gazeta, – 2000 (ಜನವರಿ 27). – ಸಂಖ್ಯೆ 14; ಸ್ವೆಟ್ಲಿಶಿನ್ N.A. ವಿಧಿಯ ಕಡಿದಾದ ಹೆಜ್ಜೆಗಳು. – ಖಬರೋವ್ಸ್ಕ್: 1992 – P. 57-58.
[13] ಅನ್ಫಿಲೋವ್ V. A. ಇತಿಹಾಸದ ವಿರುದ್ಧ // Nezavisimaya Gazeta, – 2000 (ಜನವರಿ 27). – ಸಂಖ್ಯೆ 14.
[14] http://www.universalinternetlibrary.ru/book/69700/chitat_knigu.shtml
[15] ಮಿಲಿಟರಿ ಇತಿಹಾಸ ಪತ್ರಿಕೆ. – 1989. – ಸಂ. 3. – P. 64-65.
[16] ಅದೇ., ಪುಟಗಳು 64-65.
[17] ಮಿಲಿಟರಿ ಇತಿಹಾಸ ಪತ್ರಿಕೆ. – 1989. – ಸಂ. 3. – P. 64-65.
[18] ಅದೇ., ಪುಟಗಳು 64-65.
[19] ಮ್ಯಾನ್‌ಸ್ಟೈನ್ ಇ. ಸೋತ ವಿಜಯಗಳು. / ಕಾಂಪ್. ಎಸ್. ಪೆರೆಸ್ಲೆಗಿನ್, ಆರ್. ಇಸ್ಮಾಯಿಲೋವ್. - ಎಂ.: ಎಸಿಟಿ; ಸೇಂಟ್ ಪೀಟರ್ಸ್ಬರ್ಗ್ ಟೆರ್ರಾ ಫೆಂಟಾಸ್ಟಿಕಾ, 1999. – P. 185.
[20] ಅದೇ., ಪುಟಗಳು 186-187.
[21] 1941: 2 ಪುಸ್ತಕಗಳಲ್ಲಿ. ಪುಸ್ತಕ 2 - ಎಂ.: ಇಂಟರ್ನ್ಯಾಷನಲ್ ಫೌಂಡೇಶನ್ "ಡೆಮಾಕ್ರಸಿ", 1998. - ಪಿ. 501.
[22] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ವೋನಿಜ್ಡಾಟ್, 1968-1971
[23] ಚುಯೆವ್ ಎಫ್.ಎ. "ಮೊಲೊಟೊವ್ ಅವರೊಂದಿಗೆ ನೂರ ನಲವತ್ತು ಸಂಭಾಷಣೆಗಳು: ಎಫ್. ಚುವ್ ಅವರ ದಿನಚರಿಯಿಂದ." – ಎಂ.: ಟೆರ್ರಾ, 1991 – ಪಿ. 22.
[24] http://bdsa.ru/sovnarkom-1941-year/2014-599-21-1941
[25] "...1941 ರ ವಸಂತಕಾಲದಲ್ಲಿ ರಷ್ಯಾವನ್ನು ನಾಶಮಾಡಿ." (A. ಹಿಟ್ಲರ್, ಜುಲೈ 31, 1940): USSR ಮತ್ತು ಜರ್ಮನಿಯ ಗುಪ್ತಚರ ಸೇವೆಗಳಿಂದ ದಾಖಲೆಗಳು. 1937-1945", Comp. ಯಂಪೋಲ್ಸ್ಕಿ ವಿ.ಪಿ - ಎಂ.; ಕುಚ್ಕೊವೊ ಕ್ಷೇತ್ರ, 2008. - P. 517-518; http://bdsa.ru/persons-adopted-by-Stalin/1926-1941-1105
[26] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ಕಮಾಂಡರ್ಸ್ ಆಫ್ ದಿ ರೆಡ್ ಆರ್ಮಿ: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾನಿಲಯ, 2017. - (M. ಪುರ್ಕೇವ್ನ ಆತ್ಮಚರಿತ್ರೆ); ತ್ಸಾಮೊ ಆರ್ಎಫ್ ಎಫ್. 15, ಆಪ್. 178612, ಸಂಖ್ಯೆ 44, ಎಲ್. 198-209.
[27] ರೊಕೊಸೊವ್ಸ್ಕಿ ಕೆ.ಕೆ. - ಎಂ.: ವೊಯೆನಿಜ್ಡಾಟ್, 1997. - ಪಿ.32.
[28] ಮಾರ್ಚ್ 26, 1946 ರ ಯುಎಸ್ಎಸ್ಆರ್ ಸಂಖ್ಯೆ 664 ರ ಮಂತ್ರಿಗಳ ಮಂಡಳಿಯ ನಿರ್ಣಯ // ಇಜ್ವೆಸ್ಟಿಯಾ. 1946. ಮಾರ್ಚ್ 27.
[29] 1941-1945ರ ಮಹಾ ದೇಶಭಕ್ತಿಯ ಯುದ್ಧದಲ್ಲಿ ಸೋವಿಯತ್ ಔಷಧದ ಅನುಭವ: 35 ಸಂಪುಟಗಳಲ್ಲಿ, 1949-1955.
[30] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ರೆಡ್ ಆರ್ಮಿ ಕಮಾಂಡರ್ಸ್: 2 ಸಂಪುಟಗಳಲ್ಲಿ. / ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾಲಯ, 2017. - ಪಿ. 6.; TsAMO RF, f. 15. ಆಪ್. 178612. ಡಿ 28. ಎಲ್. 159.; TsAMO RF, f. 15. ಆಪ್. 178612. ಡಿ 28. ಎಲ್. 161.
[31] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ ... ಗ್ರೇಟ್ ಪೇಟ್ರಿಯಾಟಿಕ್ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ಕಮಾಂಡರ್ಸ್ ಆಫ್ ದಿ ರೆಡ್ ಆರ್ಮಿ: 2 ಸಂಪುಟಗಳಲ್ಲಿ. / ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾಲಯ, 2017. - ಪಿ. 7.; ತ್ಸಾಮೊ ಆರ್ಎಫ್ ಎಫ್. 15. ಆಪ್. 178612. ಡಿ 45. ಎಲ್. 54.
[32] ಐಬಿಡ್., ಎಸ್. 9.; ತ್ಸಾಮೊ ಆರ್ಎಫ್ ಎಫ್. 15. ಆಪ್. 178612. ಡಿ 45. ಎಲ್. 62-88.
[33] 1941-1945ರ ಮಹಾ ದೇಶಭಕ್ತಿಯ ಯುದ್ಧದ ಕಾರ್ಯತಂತ್ರದ ರೂಪರೇಖೆ. - ಎಂ.: ವೊನಿಜ್ಡಾಟ್, 1961.
[34] TsAMO RF F. 15. ಆಪ್. 977441. D. 2, 3.
[35] ಮಿಲಿಟರಿ ಇತಿಹಾಸ ಪತ್ರಿಕೆ. – 1989. – ಸಂ. 3. - P. 62-69; ಸಂಖ್ಯೆ 5. – ಪು. 23-30.
[36] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ ... ಗ್ರೇಟ್ ಪೇಟ್ರಿಯಾಟಿಕ್ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ಕೆಂಪು ಸೈನ್ಯದ ಕಮಾಂಡರ್ಗಳು: 2 ಸಂಪುಟಗಳಲ್ಲಿ / ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾಲಯ, 2017.
[37] 1941 - ಪಾಠಗಳು ಮತ್ತು ತೀರ್ಮಾನಗಳು. – ಎಂ.: ಮಿಲಿಟರಿ ಪಬ್ಲಿಷಿಂಗ್ ಹೌಸ್ – 1992. – ಅನುಬಂಧ 19.
[38] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ರೆಡ್ ಆರ್ಮಿಯ ಕಮಾಂಡರ್ಸ್: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾನಿಲಯ, 2017. - (ವಿ. ಸಿಮ್ವೊಲೊಕೊವ್ನ ನೆನಪುಗಳು); ತ್ಸಾಮೊ ಆರ್ಎಫ್ ಎಫ್. 15, ಆಪ್. 178612, ಸಂಖ್ಯೆ 44, ಎಲ್. 58-63.
[39] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ರೆಡ್ ಆರ್ಮಿಯ ಕಮಾಂಡರ್ಸ್: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾನಿಲಯ, 2017. - (ಪಿ. ಅಫನಸ್ಯೆವ್ನ ಆತ್ಮಚರಿತ್ರೆಗಳು).
[40] https://lenta.ru/articles/2015/08/08/aviationwar/
[41] ಮ್ಯಾನ್‌ಸ್ಟೈನ್ ಇ. ಸೋತ ವಿಜಯಗಳು. / ಕಾಂಪ್. ಎಸ್. ಪೆರೆಸ್ಲೆಗಿನ್, ಆರ್. ಇಸ್ಮಾಯಿಲೋವ್. - ಎಂ.: ಎಸಿಟಿ; ಸೇಂಟ್ ಪೀಟರ್ಸ್ಬರ್ಗ್ ಟೆರ್ರಾ ಫೆಂಟಾಸ್ಟಿಕಾ, 1999. – P. 185.
[42] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ವೋನಿಜ್ಡಾಟ್, 1968-1971
[43] ಮ್ಯಾನ್‌ಸ್ಟೈನ್ ಇ. ಸೋತ ವಿಜಯಗಳು. / ಕಾಂಪ್. ಎಸ್. ಪೆರೆಸ್ಲೆಗಿನ್, ಆರ್. ಇಸ್ಮಾಯಿಲೋವ್. - ಎಂ.: ಎಸಿಟಿ; ಸೇಂಟ್ ಪೀಟರ್ಸ್ಬರ್ಗ್ ಟೆರ್ರಾ ಫೆಂಟಾಸ್ಟಿಕಾ, 1999. – P. 186.
[44] 1941: 2 ಪುಸ್ತಕಗಳಲ್ಲಿ. ಪುಸ್ತಕ 1./ ಕಂಪ್. L. E. ರೆಶಿನ್ ಮತ್ತು ಇತರರು; ಸಂ. ವಿ.ಪಿ.ನೌಮೋವಾ; ಪ್ರವೇಶ ಕಲೆ. acad. A.N.ಯಾಕೋವ್ಲೆವಾ. - ಎಂ.: ಇಂಟರ್ನ್ಯಾಷನಲ್ ಫೌಂಡೇಶನ್ "ಡೆಮಾಕ್ರಸಿ", 1998. - ಪಿ. 433
[45] ಅದೇ.
[46] ಗುಡೆರಿಯನ್ ಜಿ. ಸೈನಿಕನ ನೆನಪುಗಳು. – ಸ್ಮೋಲೆನ್ಸ್ಕ್: ರುಸಿಚ್, 1999. – ಪಿ. 208.
[47] ಅದೇ., ಪುಟಗಳು 408-416.
[48] ಮಿಲಿಟರಿ ಹಿಸ್ಟರಿ ಮ್ಯಾಗಜೀನ್, 1989, ಸಂ. 3. – P. 65.
[49] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ರೆಡ್ ಆರ್ಮಿ ಕಮಾಂಡರ್ಸ್: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾನಿಲಯ, 2017. - (M. ಪುರ್ಕೇವ್ನ ಆತ್ಮಚರಿತ್ರೆ); ತ್ಸಾಮೊ ಆರ್ಎಫ್ ಎಫ್. 15, ಆಪ್. 178612, ಸಂಖ್ಯೆ 44, ಎಲ್. 198-209.
[50] ಅದೇ.
[51] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ಕಮಾಂಡರ್ಸ್ ಆಫ್ ದಿ ರೆಡ್ ಆರ್ಮಿ: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾಲಯ, 2017. - (ಜಿ. ಶೆರ್ಸ್ಟ್ಯುಕ್ನ ಆತ್ಮಚರಿತ್ರೆ); ತ್ಸಾಮೊ ಆರ್ಎಫ್ ಎಫ್. 15, ಆಪ್. 178612, ನಂ 50, ಎಲ್. 111-121.
[52] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ಕಮಾಂಡರ್ಸ್ ಆಫ್ ದಿ ರೆಡ್ ಆರ್ಮಿ: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾಲಯ, 2017. - (ಪಿ. ನೊವಿಚ್ಕೋವ್ನ ಆತ್ಮಚರಿತ್ರೆ); ತ್ಸಾಮೊ ಆರ್ಎಫ್ ಎಫ್. 15, ಆಪ್. 725588, ಸಂಖ್ಯೆ 13, ಎಲ್. 210-233.
[53] ಮಿಲಿಟರಿ ಹಿಸ್ಟರಿ ಮ್ಯಾಗಜೀನ್, 1989. – ಸಂ. 5. – P. 27.
[54] ಚೆರೆವಿಚೆಂಕೊ ಯಾ. ವಾರ್. ಜನರು. ವಿಜಯ. 1941 - 1945: ಲೇಖನಗಳು. ಪ್ರಬಂಧಗಳು. ನೆನಪುಗಳು. / ಡ್ಯಾನಿಶೆವ್ಸ್ಕಿ I. M., Taratuta V. ಪುಸ್ತಕದಿಂದ ಸಂಕಲಿಸಲಾಗಿದೆ. 1. - 2 ನೇ ಆವೃತ್ತಿ., ಸೇರಿಸಿ. - ಎಂ.: ಪೊಲಿಟಿಜ್ಡಾಟ್, 1983. - 231 ಪು.
[55] ಅದೇ.
[56] ಪೋಕ್ರಿಶ್ಕಿನ್ A.I ಯುದ್ಧದ ಆಕಾಶ. - ಎಂ.: ವೊಯೆನಿಜ್ಡಾಟ್, 1980. - ಪಿ. 5-15.
[57] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ಕಮಾಂಡರ್ಸ್ ಆಫ್ ದಿ ರೆಡ್ ಆರ್ಮಿ: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾಲಯ, 2017. - P. 428 (A. ಕಿಸ್ಲಿಟ್ಸಿನ್ ಅವರ ನೆನಪುಗಳು); TsAMO RF, f. 15, ಆಪ್. 725588, 29, ಎಲ್. 39-46.
[58] "11 ನೇ ಯಾಂತ್ರಿಕೃತ ಕಾರ್ಪ್ಸ್ನ 29 ನೇ ಟ್ಯಾಂಕ್ ವಿಭಾಗದ ಯುದ್ಧ ಕಾರ್ಯಾಚರಣೆಗಳು." ನೆನಪುಗಳನ್ನು ಗ್ರೋಡ್ನೊ ರಾಜ್ಯ ಐತಿಹಾಸಿಕ ಮತ್ತು ಪುರಾತತ್ವ ವಸ್ತುಸಂಗ್ರಹಾಲಯದ ನಿಧಿಯಲ್ಲಿ ಇರಿಸಲಾಗಿದೆ. ಮ್ಯೂಸಿಯಂ ಸಿಬ್ಬಂದಿಯ ಕೋರಿಕೆಯ ಮೇರೆಗೆ ನವೆಂಬರ್ 1965 ರಲ್ಲಿ ಬರೆಯಲಾದ ಹಸ್ತಪ್ರತಿ.
[59] ನಾನು ಕೇವಲ ನೆನಪಿನಿಂದ ಬರೆಯುತ್ತಿದ್ದೇನೆ... ಮಹಾ ದೇಶಭಕ್ತಿಯ ಯುದ್ಧದ ಮೊದಲ ದಿನಗಳ ದುರಂತದ ಬಗ್ಗೆ ಕಮಾಂಡರ್ಸ್ ಆಫ್ ದಿ ರೆಡ್ ಆರ್ಮಿ: 2 ಸಂಪುಟಗಳಲ್ಲಿ./ ಕಂಪ್., ಲೇಖಕ. ಮುನ್ನುಡಿ, ವ್ಯಾಖ್ಯಾನ ಮತ್ತು biogr. ಎಸ್.ಎಲ್. ಚೆಕುನೋವ್ ಅವರ ಪ್ರಬಂಧಗಳು. - ಎಂ.: ಶಿಕ್ಷಣ ಮತ್ತು ವಿಜ್ಞಾನದ ಪ್ರಚಾರಕ್ಕಾಗಿ ರಷ್ಯನ್ ಫೌಂಡೇಶನ್. ಡಿಮಿಟ್ರಿ ಪೊಝಾರ್ಸ್ಕಿ ವಿಶ್ವವಿದ್ಯಾನಿಲಯ, 2017. - P. 408-416 (S. ಗುರೋವ್ನ ಆತ್ಮಚರಿತ್ರೆಗಳು).
[60] ಅದೇ., ಪುಟಗಳು. 408-416.
[61] TsAMO RF, f. 15, ಆಪ್. 977441, ಸಂಖ್ಯೆ 2, ಎಲ್. 186.
[62] TsAMO RF, f. 15, ಆಪ್. 977441, ಸಂಖ್ಯೆ 2, ಎಲ್. 367-368.
[63] ರಾಜಧಾನಿಯ ಮೇಲಿನ ಆಕಾಶದಲ್ಲಿ // ರೆಡ್ ಸ್ಟಾರ್. – 2001 ಡಿಸೆಂಬರ್ 18; http://old.redstar.ru/2001/12/18_12/2_02.html
[64] ಅದೇ.
[65] https://lenta.ru/articles/2015/08/08/aviationwar/
[66] http://airaces.narod.ru/spane/kopez.htm
[67] ವಿಶ್ವ ಸಮರ. 1939-1945. - M: LLC "ಪಬ್ಲಿಷಿಂಗ್ ಹೌಸ್ ACT"; ಸೇಂಟ್ ಪೀಟರ್ಸ್ಬರ್ಗ್: ಪಾಲಿಗಾನ್ ಪಬ್ಲಿಷಿಂಗ್ ಹೌಸ್ LLC, 2000. - ಪುಟಗಳು 218-219.
[68] ಟಿಪ್ಪಲ್‌ಸ್ಕಿರ್ಚ್ ಕೆ. ಹಿಸ್ಟರಿ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್. – ಸೇಂಟ್ ಪೀಟರ್ಸ್ಬರ್ಗ್: ಬಹುಭುಜಾಕೃತಿ; M.: AST, 1999. - P. 246-247.
[69] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ವೋನಿಜ್ಡಾಟ್, 1968-1971
[70] ಉಲ್ಲೇಖ: ಮತ್ತೊಂದು ಯುದ್ಧ, 1939-1945. – ಎಂ.: ರಷ್ಯನ್ ಸ್ಟೇಟ್ ಯೂನಿವರ್ಸಿಟಿ ಫಾರ್ ದಿ ಹ್ಯುಮಾನಿಟೀಸ್, 1996. – ಪಿ. 379.
[71] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ವೋನಿಜ್ಡಾಟ್, 1968-1971
[72] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ವೋನಿಜ್ಡಾಟ್, 1968-1971
[73] ಲಿಡ್ಡೆಲ್-ಹಾರ್ಟ್ ಬಿ. ಥರ್ಡ್ ರೀಚ್‌ನ ಯುದ್ಧಗಳು. ನಾಜಿ ಜರ್ಮನಿಯ ಜನರಲ್‌ಗಳ ಉನ್ನತ ಶ್ರೇಣಿಯ ನೆನಪುಗಳು. - ಎಂ.: ಟ್ಸೆಂಟ್ರ್ಪೊಲಿಗ್ರಾಫ್, 2005. - ಪಿ. 271-272.
[74] ಗೋಬೆಲ್ಸ್ ಜೆ. ಡೈರೀಸ್ ಆಫ್ 1945. ಇತ್ತೀಚಿನ ನಮೂದುಗಳು: ಪ್ರತಿ. ಅವನ ಜೊತೆ. - ಸ್ಮೋಲೆನ್ಸ್ಕ್: "ರುಸಿಚ್", 1998. - ಪಿ. 132-133.
[75] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ಮಿಲಿಟರಿ ಪಬ್ಲಿಷಿಂಗ್ ಹೌಸ್, 1968-1971.
[76] ಮುಲ್ಲರ್-ಹಿಲ್ಲೆಬ್ರಾಂಡ್ B. ಜರ್ಮನ್ ಲ್ಯಾಂಡ್ ಆರ್ಮಿ, 1933-1945. – ಎಂ.: ಐಸೊಗ್ರಾಫಸ್, ಎಕ್ಸ್ಮೋ, 2002. – ಪಿ. 284-286.
[77] ಮುಲ್ಲರ್-ಹಿಲ್ಲೆಬ್ರಾಂಡ್ B. ಜರ್ಮನ್ ಲ್ಯಾಂಡ್ ಆರ್ಮಿ 1933-1945. – ಎಂ.: ಐಸೊಗ್ರಾಫಸ್, ಎಕ್ಸ್ಮೊ, 2002. – ಪಿ. 284-291.
[78] ಹಾಲ್ಡರ್ ಎಫ್. ವಾರ್ ಡೈರಿ. 1939-1942ರ ನೆಲದ ಪಡೆಗಳ ಜನರಲ್ ಸ್ಟಾಫ್ ಮುಖ್ಯಸ್ಥರ ದೈನಂದಿನ ಟಿಪ್ಪಣಿಗಳು. - ಎಂ.: ಮಿಲಿಟರಿ ಪಬ್ಲಿಷಿಂಗ್ ಹೌಸ್, 1968-1971.
[79] ಬಾಕ್ ಎಫ್. ವಾನ್. ನಾನು ಮಾಸ್ಕೋದ ಗೇಟ್ ಬಳಿ ನಿಂತಿದ್ದೆ. ಯುದ್ಧದ ದಿನಚರಿಗಳು 1941-1945. - ಎಮ್.: ಯೌಜಾ, ಎಕ್ಸ್ಮೋ, 2006. - 512 ಪು.
[80] ರೆನ್‌ಹಾರ್ಡ್ಟ್ ಕೆ. ಮಾಸ್ಕೋ ಬಳಿ ತಿರುವು. 1941/42 ರ ಚಳಿಗಾಲದಲ್ಲಿ ಹಿಟ್ಲರನ ತಂತ್ರದ ಕುಸಿತ: ಐತಿಹಾಸಿಕ ರೂಪರೇಖೆ. - ಎಂ.: ವೊಯೆನಿಜ್ಡಾಟ್, 1980. - ಪಿ. 80-81.
[81] ಕರೆಲ್ ಪಿ. ಈಸ್ಟರ್ನ್ ಫ್ರಂಟ್. ಎರಡು ಪುಸ್ತಕಗಳಲ್ಲಿ. - ಎಂ.: ಐಸೊಗ್ರಾಫಸ್, ಇಕೆಎಸ್‌ಎಂಒ, 2003.
[82] ಬಾಕ್ ಎಫ್. ವಾನ್. ನಾನು ಮಾಸ್ಕೋದ ಗೇಟ್ ಬಳಿ ನಿಂತಿದ್ದೆ. ಯುದ್ಧದ ದಿನಚರಿಗಳು 1941-1945. - ಎಮ್.: ಯೌಜಾ, ಎಕ್ಸ್ಮೋ, 2006. - 512 ಪು.
[83] ಮಿಲಿಟರಿ ಇತಿಹಾಸ ಪತ್ರಿಕೆ. 1990. - ಸಂಖ್ಯೆ 9. – P. 39-47; TsKHIDK, f.1p, op. 32-6, ಡಿ.2, ಎಲ್.8-9.
[84] ಚರ್ಚಿಲ್ W. ಎರಡನೇ ವಿಶ್ವಯುದ್ಧ. ಪುಸ್ತಕ ಎರಡು. T 4. – M.: Voenizdat, 1991. – P. 522.
[85] 1941: 2 ಪುಸ್ತಕಗಳಲ್ಲಿ. ಪುಸ್ತಕ 2 - ಎಂ.: ಇಂಟರ್ನ್ಯಾಷನಲ್ ಫೌಂಡೇಶನ್ "ಡೆಮಾಕ್ರಸಿ", 1998. - ಪಿ. 495-496.
[86] ಝುಕೋವ್ ಜಿ.ಕೆ. T. 1. – M.: APN, 1979. – P. 236.
[87] ಚುಯೆವ್ ಎಫ್.ಎ. ಮೊಲೊಟೊವ್ ಅವರೊಂದಿಗೆ ನೂರ ನಲವತ್ತು ಸಂಭಾಷಣೆಗಳು: ಎಫ್. ಚುವ್ ಅವರ ದಿನಚರಿಯಿಂದ. – ಎಂ.: ಟೆರಾ, 1991. – ಪಿ. 21.
[88] ಅದೇ., P. 16.
[89] https://regnum.ru/news/843566.html
[90] ಮುಲ್ಲರ್-ಹಿಲ್ಲೆಬ್ರಾಂಡ್ B. ಜರ್ಮನ್ ಲ್ಯಾಂಡ್ ಆರ್ಮಿ 1933-1954. – ಎಂ.: ಐಸೊಗ್ರಾಫಸ್, ಎಕ್ಸ್ಮೊ ಪಬ್ಲಿಷಿಂಗ್ ಹೌಸ್, 2002. – ಪಿ. 164-166.
[91] ಟ್ರೀಟಿ ಆಫ್ ರಾಪಲ್ಲೋ 1922 // ಮಿಲಿಟರಿ ಎನ್ಸೈಕ್ಲೋಪೀಡಿಯಾ. T. 6. / ಗ್ರಾಚೆವ್ P. S. - M.: ಮಿಲಿಟರಿ ಪಬ್ಲಿಷಿಂಗ್ ಹೌಸ್, 2002. - P. 182.
[92] ಹೆನ್, ಪಾಲ್ ಎನ್. (2005), ಎ ಲೋ ಡಿಸೊನೆಸ್ಟ್ ದಶಕ: ದಿ ಗ್ರೇಟ್ ಪವರ್ಸ್, ಈಸ್ಟರ್ನ್ ಯುರೋಪ್, ಅಂಡ್ ದಿ ಎಕನಾಮಿಕ್ ಒರಿಜಿನ್ಸ್ ಆಫ್ ವರ್ಲ್ಡ್ ವಾರ್ II, 1930-1941, ಕಂಟಿನ್ಯಂ ಇಂಟರ್‌ನ್ಯಾಶನಲ್ ಪಬ್ಲಿಷಿಂಗ್ ಗ್ರೂಪ್
[93] ಮುಲ್ಲರ್. Aussenhandelssystem ಉಂಡ್ Industriepolitik Russlands waehrend des ersten und zweiten Fuenfjahrplanes in ihrer Bedeutung fuer die deutsch-russischen Wirtschaftsbeziehungen. 1934. ಉಲ್ಲೇಖ: https://ru.wikipedia.org/wiki/German-Soviet_trade_agreement_(1939)
[94] USSR ನ ವಿದೇಶಿ ವ್ಯಾಪಾರ 20 ವರ್ಷಗಳ 1918-1937. ಅಂಕಿಅಂಶಗಳ ಉಲ್ಲೇಖ ಪುಸ್ತಕ. - ಎಂ.: 1939.
[95] ಪಾರ್ಕಿನ್ಸನ್ ಅಡಿ. ನಮ್ಮ ಕಾಲಕ್ಕೆ ಶಾಂತಿ: ಮ್ಯೂನಿಚ್‌ನಿಂದ ಡನ್‌ಕಿರ್ಕ್‌ಗೆ – ದಿ ಇನ್‌ಸೈಡ್ ಸ್ಟೋರಿ. ಎಲ್., 1971. ಪಿ. 130
